RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ -I 
Part - I 


ಬೆಂಗಳೂರು, ಸೋಮವಾರ, ನವೆಂಬರ್ ೧೪, ೨೦೧೬ ( ಕಾರ್ತಿಕ ೨೩ , ಶಕ ವರ್ಷ ೧೯೩೮) | ನಂ . ೧೨೭೪ 
Bengaluru , Monday , November 14 , 2016 (Karthika 23 , Shaka Varsha 1938 ) | No . 1274 
ಆಹಾರ, ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ ಮತ್ತು ಕಾನೂನು ಮಾಪನಶಾಸ್ತ್ರ ಸಚಿವಾಲಯ 

ಕರ್ನಾಟಕ ಸರ್ಕಾರದ ನಡವಳಿಗಳು 


ವಿಷಯ : ರಾಜ್ಯದ ಎಲ್ಲಾ ನಗರ / ಪಟ್ಟಣ ಸ್ಥಳೀಯ ಸಂಸ್ಥೆಗಳ ಪ್ರದೇಶಗಳಲ್ಲಿ ಪಡಿತರ ಚೀಟಿ 

ವಿತರಿಸುವ ಅಧಿಕಾರವನ್ನು ಪ್ರತ್ಯಾಯೋಜಿಸುವ ಬಗ್ಗೆ. 
ಓದಲಾಗಿದೆ: ಸರ್ಕಾರಿ ಆದೇಶ ಸಂ : ಆನಾಸ 116 ಡಿಆರ್‌ಎ 2015 ದಿನಾಂಕ: 16 . 08. 2016 


ಪ್ರಸ್ತಾವನೆ: 


ರಾಜ್ಯದಲ್ಲಿ ಜನವರಿ -2014 ರಿಂದ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ - 2013 ಜಾರಿಗೆ ಬಂದ ನಂತರ , ಆಹಾರ 
ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯಲ್ಲಿ ಪಡಿತರ ಚೀಟಿಗಳನ್ನು ಆದ್ಯತಾ ಹಾಗೂ ಆದ್ಯತೇತರ 
ಪಡಿತರ ಚೀಟಿಗಳೆಂದು ವರ್ಗೀಕರಿಸಲಾಗಿರುತ್ತದೆ. ಇದಲ್ಲದೆ ಈಗಾಗಲೇ ಚಾಲ್ತಿಯಲ್ಲಿರುವ ಎಎವೈ ( ಅಂತ್ಯೋದಯ 
ಅನ್ನಯೋಜನೆ) ವರ್ಗೀಕರಣದ ಪಡಿತರ ಚೀಟಿಗಳು ಸಹ ಮುಂದುವರೆದಿರುತ್ತವೆ , ಆದರೆ, ಹೊಸ ಎಎವೈ ಪಡಿತರ ಚೀಟಿಗಳನ್ನು 
ವಿತರಣೆ ಮಾಡುವುದಕ್ಕೆ ಅವಕಾಶವಿರುವುದಿಲ್ಲ. ಆದ್ಯತಾ ಹಾಗೂ ಎಎವೈ ಪಡಿತರ ಚೀಟಿಗಳನ್ನು ಹೊಂದಿದ ಕುಟುಂಬಗಳನ್ನು 
ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ - 2013 ಯನ್ವಯ ಒಟ್ಟಾಗಿ ಅರ್ಹ ಕುಟುಂಬಗಳೆಂದು ಕರೆಯಲಾಗಿದೆ. ಸದರಿ 
ಕಾಯ್ದೆಯನ್ವಯ ಎಲ್ಲಾ ಆದ್ಯತಾ ಕುಟುಂಬಗಳಿಗೆ ಪ್ರತಿ ಯೂನಿಟಿಗೆ 5 ಕೆ. ಜಿ. ಯಂತೆ ಹಾಗೂ ಅಂತ್ಯೋದಯ ಪಡಿತರ 
ಚೀಟಿಗಳಿಗೆ ಪ್ರತಿ ಪಡಿತರ ಚೀಟಿಗೆ 35 ಕೆ. ಜಿ. ಯಂತೆ ರಾಜ್ಯ ಸರ್ಕಾರದ ಸಹಾಯಧನದೊಂದಿಗೆ ಆಹಾರಧಾನ್ಯಗಳನ್ನು 
ಉಚಿತವಾಗಿ ವಿತರಿಸಲಾಗುತ್ತಿದೆ. ಆದ್ಯತೇತರ ಕುಟುಂಬಗಳಿಗೆ ಸಹ ರಿಯಾಯಿತಿ ದರದಲ್ಲಿ ರಾಜ್ಯ ಸರ್ಕಾರದಿಂದ 
ಆಹಾರಧಾನ್ಯಗಳನ್ನು ವಿತರಿಸಲಾಗುತ್ತಿದೆ. 

ಮೇಲೆ ಓದಲಾದ ದಿನಾಂಕ:16 .08.2016ರ ಸರ್ಕಾರಿ ಆದೇಶದಲ್ಲಿ, ಸಾರ್ವಜನಿಕ ಪಡಿತರ ವಿತರಣಾ ಪದ್ದತಿಯಡಿ 
ಆದ್ಯತೇತರ ಕುಟುಂಬಗಳನ್ನು ಗುರುತಿಸಲು ಈ ಕೆಳಕಂಡ ಹೊಸ ಮಾನದಂಡಗಳನ್ನು ನಿಗಧಿಪಡಿಸಲಾಗಿದೆ: 
1) ವೇತನವನ್ನು ಗಣನೆಗೆ ತೆಗೆದುಕೊಳ್ಳದೆ ಎಲ್ಲಾ ಖಾಯಂ ನೌಕರರು ಅಂದರೆ ಸರ್ಕಾರದ ಅಥವಾ ಸರ್ಕಾರದಿಂದ 

ಅನುದಾನವನ್ನು ಪಡೆಯುತ್ತಿರುವ ಸಂಸ್ಥೆಗಳು ಅಥವಾ ಸರ್ಕಾರಿ ಪ್ರಾಯೋಜಿತ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು | 
ಮಂಡಳಿಗಳು / ನಿಗಮಗಳು / ಸ್ವಾಯತ್ತ ಸಂಸ್ಥೆಗಳು ಇತ್ಯಾದಿ ಒಳಗೊಂಡಂತೆ ಆದಾಯ ತೆರಿಗೆ / ಸೇವಾ ತೆರಿಗೆ / 

ವ್ಯಾಟ್ ಪಾವತಿಸುವ ಎಲ್ಲಾ ಕುಟುಂಬಗಳು , 
2) ಗ್ರಾಮೀಣ ಪ್ರದೇಶದಲ್ಲಿ 3 ಹೆಕ್ಟೇರ್ ಒಣ ಭೂಮಿ ಅಥವಾ ತತ್ಸಮಾನ ನೀರಾವರಿ ಭೂಮಿ ಹೊಂದಿರುವ 
ಕುಟುಂಬಗಳು ಅಥವಾ ಗ್ರಾಮೀಣ ಪ್ರದೇಶವನ್ನು ಹೊರತುಪಡಿಸಿ ನಗರ ಪ್ರದೇಶದಲ್ಲಿ 1000 ಚದರ ಅಡಿಗಿಂತಲೂ 

ಹೆಚ್ಚಿನ ವಿಸ್ತೀರ್ಣದ ಪಕ್ಕಾ ಮನೆಯನ್ನು ಸ್ವಂತವಾಗಿ ಹೊಂದಿರುವ ಕುಟುಂಬಗಳು, 
3) ಜೀವನೋಪಾಯಕ್ಕಾಗಿ ಸ್ವತಃ ಓಡಿಸುವ ಒಂದು ವಾಣಿಜ್ಯ ವಾಹನವನ್ನು ಅಂದರೆ ಟ್ರಾಕ್ಟರ್ , ಮ್ಯಾಕ್ಸಿಕ್ಯಾಬ್, ಟ್ಯಾಕ್ಸಿ 
- ಇತ್ಯಾದಿಗಳನ್ನು ಹೊಂದಿದ ಕುಟುಂಬವನ್ನು ಹೊರತುಪಡಿಸಿ ನಾಲ್ಕು ಚಕ್ರದ ವಾಹನವನ್ನು ಹೊಂದಿರುವ ಎಲ್ಲಾ 

ಕುಟುಂಬಗಳು , 
4) ಪ್ರತಿ ಮಾಹೆ 150 ಯುನಿಟ್‌ಗಳಿಗಿಂತಲೂ ಹೆಚ್ಚಿನ ವಿದ್ಯುಚ್ಛಕ್ತಿಯನ್ನು ಬಳಕೆ ಮಾಡುವ ಕುಟುಂಬಗಳು. 


ಬಿ 


ಮೇಲೆ ತಿಳಿಸಿರುವಂತೆ ಗುರುತಿಸಲಾದ ಆದ್ಯತೇತರ ಕುಟುಂಬಗಳನ್ನು ಹೊರತುಪಡಿಸಿ , ಉಳಿದ ಕುಟುಂಬಗಳು ಆದ್ಯತಾ 
ಪಡಿತರ ಚೀಟಿಯನ್ನು ಪಡೆಯಲು ಅರ್ಹ ಕುಟುಂಬವೆಂದು ಪರಿಗಣಿಸತಕ್ಕದ್ದೆಂದು ಸದರಿ ಆದೇಶದಲ್ಲಿ ತಿಳಿಸಲಾಗಿದೆ. 

ಇಲಾಖೆಯಲ್ಲಿ ಆನ್‌ಲೈನ್ ಮೂಲಕ ಪಡಿತರ ಚೀಟಿ ಕೋರಿ ಅರ್ಜಿಗಳು ಸ್ವೀಕೃತವಾಗುತ್ತಿದ್ದು , ಆಧ್ಯತಾ ಪಡಿತರ 
ಚೀಟಿಗಳ ಅರ್ಜಿಗಳನ್ನು ಸ್ಥಳ ಪರಿಶೀಲನೆ ಮಾಡಿದ ನಂತರವೇ ಅರ್ಹತೆಗನುಗುಣವಾಗಿ ವಿತರಿಸಬೇಕಾಗಿರುತ್ತದೆ. 

ಪಡಿತರ ಚೀಟಿ ವಿತರಿಸುವಾಗ ಅರ್ಜಿದಾರರು ಆದ್ಯತಾ ಪಡಿತರ ಚೀಟಿ ಪಡೆಯಲು ಅರ್ಹತೆಯನ್ನು ಹೊಂದಿದ್ದಾರೆಯೇ 
ಅಥವಾ ಇಲ್ಲವೇ ಎಂಬುದನ್ನು ಸ್ಥಳೀಯ ಅಧಿಕಾರಿಗಳು ನಿರ್ದಿಷ್ಟವಾಗಿ ಹೇಳಲು ಸಮರ್ಥವಾಗಿರುತ್ತಾರೆ. 

ಆದುದರಿಂದ, ರಾಜ್ಯದ ಎಲ್ಲಾ ನಗರ / ಪಟ್ಟಣ ಸ್ಥಳೀಯ ಸಂಸ್ಥೆಗಳ ಪ್ರದೇಶಗಳಲ್ಲಿ ಕಂದಾಯ ಅಧಿಕಾರಿಗಳು ಅಥವಾ 
ಆರೋಗ್ಯ ನಿರೀಕ್ಷಕರು ಮತ್ತು ಅವರಿಗೆ ಮೇಲ್ಪಟ್ಟ ಅಧಿಕಾರಿಗಳಿಗೆ ಪಡಿತರ ಚೀಟಿ ವಿತರಣೆ ಮಾಡುವ ಅಧಿಕಾರವನ್ನು 
ಪ್ರತ್ಯಾಯೋಜಿಸಲು ತೀರ್ಮಾನಿಸಿದೆ. ಅದರಂತೆ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂ : ಆನಾಸ 180 ಡಿಆರ್ ಎ 2016 ( ಭಾಗ-1), ಬೆಂಗಳೂರು, ದಿನಾಂಕ : 11 .11 .2016 

ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ, ರಾಜ್ಯದ ಎಲ್ಲಾ ನಗರ / ಪಟ್ಟಣ ಸ್ಥಳೀಯ ಸಂಸ್ಥೆಗಳ ಪ್ರದೇಶಗಳಲ್ಲಿನ, ಸ್ಥಳೀಯ 
ಸಂಸ್ಥೆಗಳ ಸಂಬಂದಪಟ್ಟ ಕಂದಾಯ ಅಧಿಕಾರಿಗಳು ಅಥವಾ ಆರೋಗ್ಯ ನಿರೀಕ್ಷಕರು ಮತ್ತು ಅವರಿಗೆ ಮೇಲ್ಪಟ್ಟ ಅಧಿಕಾರಿಗಳಿಗೆ 
ಪಡಿತರ ಚೀಟಿ ವಿತರಿಸಲು ಅಧಿಕಾರ ಪ್ರತ್ಯಾಯೋಜಿಸಿದೆ. ಕಂದಾಯ ಅಧಿಕಾರಿಗಳು ಅಥವಾ ಆರೋಗ್ಯ ನಿರೀಕ್ಷಕರು ಮತ್ತು 

ಕಾರಿಗಳು ಪಡಿತರ ಚೀಟಿ ಕೋರಿ ತಂತ್ರಾಂಶದ ಮೂಲಕ ಬಂದ ಅರ್ಜಿಯನ್ನು ಈ ಕೆಳಕಂಡ 
ವಿಷಯಗಳ ಕುರಿತು ಪರಿಶೀಲಿಸಿ, ತಂತ್ರಾಂಶದ ಮೂಲಕ ಪಡಿತರ ಚೀಟಿಗಳ ಅರ್ಜಿಗಳನ್ನು ವಿಲೇಗೊಳಿಸಲು ಹಾಗೂ ಈ 
ಆದೇಶ ಜಾರಿಗೆ ಬಂದ ನಂತರ ಸ್ವೀಕೃತವಾಗುವ ಅರ್ಜಿಗಳನ್ನು “ ಸಕಾಲ ಯೋಜನೆಯಡಿ ನಿಗಧಿಪಡಿಸಿರುವ ಕಾಲಮಿತಿಯಂತೆ 
7 ದಿನಗಳೊಳಗಾಗಿ ವಿಲೆಗೊಳಿಸಲು ಆದೇಶಿಸಿದೆ. 

1) ಪಡಿತರ ಚೀಟಿ ಅರ್ಜಿದಾರರು ಮೇಲೆ ಓದಲಾದ ದಿನಾಂಕ: 16 .08.2016 ರ ಸರ್ಕಾರಿ ಆದೇಶದ 

ಮಾನದಂಡಗಳನ್ವಯ ಅರ್ಹತೆಯನ್ನು ಹೊಂದಿದ್ದಾರೆಯೇ ? 
2) ಪಡಿತರ ಚೀಟಿ ಅರ್ಜಿದಾರರ ಕುಟುಂಬದ ಸದಸ್ಯರ ಆಧಾರ್ ಸಂಖ್ಯೆಗಳನ್ನು ಸರಿಯಾಗಿ 

ಹೊಂದಾಣಿಕೆ ಮಾಡಲಾಗಿದೆಯೇ , 
3) ಅರ್ಜಿದಾರ ಕುಟುಂಬದ ಮುಖ್ಯಸ್ಥೆ ಮತ್ತು ಸದಸ್ಯರ ನಡುವಿನ ಸಂಬಂಧಗಳನ್ನು ಸರಿಯಾಗಿ 

ನಮೂದಿಸಲಾಗಿದೆಯೇ , 
4) ವಿಳಾಸ ಸರಿಯಿದೆಯೇ ಹಾಗೂ ಕುಟುಂಬದ ಎಲ್ಲಾ ಸದಸ್ಯರುಗಳು ಸದರಿ ವಿಳಾಸದಲ್ಲಿ 

ವಾಸಿಸುತ್ತಿರುವರೇ , 
ಈಗಾಗಲೇ ಅರ್ಜಿ ಸ್ವೀಕೃತಿಯಾಗಿ, ವಿತರಣೆಗೆ ಬಾಕಿಯಿರುವ ಪಡಿತರ ಚೀಟಿಗಳ ವಿತರಣೆ ಮಾಡಬೇಕಾಗಿರುವಂತಹ 
ಅರ್ಜಿಗಳನ್ನು ಒಮ್ಮೆ ಪರಿಶೀಲನೆ ಮಾಡಿ ವಿತರಣೆ ಮಾಡುವುದು; ನಂತರ ಆಗ್ಗಿಂದಾಗೆ ಸ್ವೀಕೃತವಾಗುವ ಅರ್ಜಿಗಳನ್ನು ವಿಲೇವಾರಿ 
ಮಾಡುವ ಕೆಲಸಗಳನ್ನು ನಿರ್ವಹಿಸುವುದು ; ಅರ್ಜಿಗಳನ್ನು ಪರಿಶೀಲನೆ ಹಾಗೂ ಪಡಿತರ ಚೀಟಿಗಳ ವಿತರಣೆಗೆ ನಿಗದಿಪಡಿಸಿರುವ 
ವೆಚ್ಚವನ್ನು ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯು ಸಂಪೂರ್ಣವಾಗಿ ಭರಿಸತಕ್ಕದ್ದು; 

ಪಡಿತರ ಚೀಟಿ ಕೋರಿ ಸಲ್ಲಿಕೆಯಾಗುವ ಅರ್ಜಿಗಳನ್ನು ಇತ್ಯರ್ಥಪಡಿಸಲು ಅಧಿಕೃತಗೊಳಿಸುವ ಅಧಿಕಾರಿಗಳಿಗೆ, 
ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಗಳ ಆಯುಕ್ತರು / ಮುಖ್ಯಾಧಿಕಾರಿಗಳು ವಾರ್ಡ್‌ಗಳನ್ನು ಹಂಚಿಕೆ ಮಾಡತಕ್ಕದ್ದು; ಪಡಿತರ 
ಚೀಟಿ ಅರ್ಜಿಗಳನ್ನು ಪರಿಶೀಲಿಸಿ ವಿಲೇವಾರಿ ಮಾಡಲು ಸದರಿ ಅಧಿಕೃತ ಅಧಿಕಾರಿಗಳಿಗೆ ತಂತ್ರಾಂಶದಲ್ಲಿ ಬಯೋಮೆಟ್ರಿಕ್ 
ಆಧಾರಿತ ಲಾಗಿನ್ ಐ. ಡಿ. ಯನ್ನು ಒದಗಿಸತಕ್ಕದ್ದು; 

ಈ ಮೇಲೆ ತಿಳಿಸಿದಂತೆ ವಿಲೇಗೊಳಿಸಲಾದ ಪಡಿತರ ಚೀಟಿಗಳನ್ನು ಆಹಾರ ಇಲಾಖಾ ವತಿಯಿಂದ ಕೇಂದ್ರಿಕೃತ ಸ್ಥಳದಲ್ಲಿ 
ಮುದ್ರಿಸಿ, ಅರ್ಜಿದಾರರ ವಿಳಾಸಕ್ಕೆ ಸ್ಪೀಡ್ ಪೋಸ್ಟ್ ಮೂಲಕ ರವಾನಿಸಲಾಗುವುದು. 

ಈ ಆದೇಶವನ್ನು ನಗರಾಭಿವೃದ್ಧಿ ಇಲಾಖೆಯು ಆನಾಸ 538 ಡಿಆರ್‌ಎ 2015ರ ಕಂಡಿಕೆ 106ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಅರ್ಚನ ಎಂ . ಎಸ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆಹಾರ , ನಾಗರೀಕ ಸರಬರಾಜು ಗ್ರಾಹಕರ ವ್ಯವಹಾರಗಳ 

ಮತ್ತು ಕಾನೂನು ಮಾಪನಶಾಸ್ತ್ರ ಇಲಾಖೆ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 200 


RNI No . KARBL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ -I ಬೆಂಗಳೂರು, ಮಂಗಳವಾರ, ನವೆಂಬರ್ ೧೫ , ೨೦೧೬ ( ಕಾರ್ತಿಕ ೨೪, ಶಕ ವರ್ಷ ೧೯೩೮) ನಂ . ೧೨೭೫ 
Part - I Bengaluru , Tuesday , November 15 , 2016 (Karthika 24 , Shaka Varsha 1938 ) No . 1275 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಕರ್ನಾಟಕ ಸರ್ಕಾರದ ನಡವಳಿಗಳು 
ವಿಷಯ : ಆಯುಷ್ ಇಲಾಖೆಯ ವ್ಯಾಪ್ತಿಗೊಳಪಡುವ ಆಯುರ್ವೇದ/ ಹೋಮಿಯೋಪತಿ/ ಯುನಾನಿ 

ಮತ್ತು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ವೈದ್ಯಕೀಯ ಮಹಾವಿದ್ಯಾಲಯಗಳ ಬೋಧಕ 
ವೃಂದದ ಹುದ್ದೆಗಳಾದ ಉಪನ್ಯಾಸಕರು, ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನು 
ಅನುಕ್ರಮವಾಗಿ ಸಹಾಯಕ ಪ್ರಾಧ್ಯಾಪಕರು ಮತ್ತು ಸಹ ಪ್ರಾಧ್ಯಾಪಕರ ಹುದ್ದೆಗಳೆಂದು 

ಮರುಪದನಾಮೀಕರಿಸುವ ( Re- designation ) ಬಗ್ಗೆ ಆದೇಶ 
ಓದಲಾಗಿದೆ: ಆಯುಷ್ ನಿರ್ದೇಶನಾಲಯದ ಪ್ರಸ್ತಾವನೆ ಸಂಖ್ಯೆ: ಆಯುಷ್( 72 / ಸಿಬ್ಬಂದಿ(1)/2011 - 12 , 

ದಿನಾಂಕ: 6 - 12 - 2013 , 3 - 1 - 2015 , ಹಾಗೂ 17 - 12 - 2015. 


ಪ್ರಸ್ತಾವನೆ: 

ಮೇಲೆ ಓದಲಾದ ಉಲ್ಲೇಖಿತ ಆಯುಷ್ ನಿರ್ದೇಶಕರ ಪ್ರಸ್ತಾವನೆಗಳಲ್ಲಿ , ಆಯುಷ್ ಇಲಾಖೆಯ ಬೋಧಕ 
ವೃಂದದ ಹುದ್ದೆಗಳಾದ ಉಪನ್ಯಾಸಕರು , ಸಹಾಯಕ ಪ್ರಾಧ್ಯಾಪಕರು ಮತ್ತು ಪ್ರಾಧ್ಯಾಪಕರ ಹುದ್ದೆಗಳ ಪದನಾಮಗಳನ್ನು 
ಅನುಕ್ರಮವಾಗಿ ಸಹಾಯಕ ಪ್ರಾಧ್ಯಾಪಕರು, ಸಹ ಪ್ರಾಧ್ಯಾಪಕರು ಮತ್ತು ಪ್ರಾಧ್ಯಾಪಕರ ವೃಂದದ ಹುದ್ದೆಗಳೆಂದು ಸಿಸಿಐಎಂ 
ಮತ್ತು ಸಿಸಿಹೆಚ್ ರವರ ಮಾರ್ಗಸೂಚಿಗಳ ಪ್ರಕಾರ ಮರುಪದನಾಮೀಕರಿಸಿ ಮತ್ತು ಎ. ಐ.ಸಿ. ಟಿ . ಇ. ವೇತನ ಶ್ರೇಣಿಯನ್ನು 
ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಅಳವಡಿಸಿಕೊಂಡಿರುವ ಮಾದರಿಯಂತೆ ಆಯುಷ್ ಇಲಾಖೆಯ ಬೋಧಕ ವೃಂದದ 
ಹುದ್ದೆಗಳಿಗೂ ಅಳವಡಿಸಿ ಪರಿಷ್ಕೃತ ವೇತನ ಶ್ರೇಣಿಯನ್ನು ಸಹ ನಿಗಧಿಗೊಳಿಸುವಂತೆ ಹಾಗೂ ಈ ರೀತಿ ನಿಗಧಿಗೊಳಿಸಿದ್ದಲ್ಲಿ 
ಸರ್ಕಾರಕ್ಕೆ ರೂ . 576.68 ಲಕ್ಷ ಹೆಚ್ಚುವರಿ ವೆಚ್ಚವಾಗುವುದಾಗಿ ತಿಳಿಸಿ ಪದನಾಮ ಬದಲಾವಣೆಗೆ ಸರ್ಕಾರದ ಹಂತದಲ್ಲಿ ಸೂಕ್ತ 
ಕ್ರಮ ಕೈಗೊಳ್ಳುವಂತೆ ಕೋರಿದ್ದಾರೆ. 

ಆಯುಷ್ ನಿರ್ದೇಶಕರ ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಲಾಗಿದ್ದು , ಇಲಾಖೆಯಲ್ಲಿ ಉಪನ್ಯಾಸಕರು, 
ಸಹಾಯಕ ಪ್ರಾಧ್ಯಾಪಕರು, ಪ್ರಾಧ್ಯಾಪಕರು ಮತ್ತು ಪ್ರಾಂಶುಪಾಲರ ಹುದ್ದೆಗಳಿದ್ದು, ಸಹ ಪ್ರಾಧ್ಯಾಪಕರ ಹುದ್ದೆಯು 
ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮದಲ್ಲಿ ಇರುವುದಿಲ್ಲ. ಉಪನ್ಯಾಸಕರ ಹುದ್ದೆಯ ಪದನಾಮವನ್ನು ಸಹಾಯಕ 
ಪ್ರಾಧ್ಯಾಪಕರ ಹುದ್ದೆ ಎಂದು ಮತ್ತು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯ ಪದನಾಮವನ್ನು ಸಹ ಪ್ರಾಧ್ಯಾಪಕರ ಹುದ್ದೆಯನ್ನಾಗಿ 
( Associate Professor) ಮರುಪದನಾಮೀಕರಿಸಿದಾಗ ತತ್ಪರಿಣಾಮವಾಗಿ ರೂ .15600 - 39100 AGP 8000 ಎಂದು ಮತ್ತು 
37400 - 67000 AGP 9000 ಎಂದು ಪರಿಷ್ಕೃತ ವೇತನ ಶ್ರೇಣಿಯನ್ನು ( ಎ. ಐ. ಸಿ. ಟಿ. ಇ) ವೈದ್ಯಕೀಯ ಶಿಕ್ಷಣ ಇಲಾಖೆಯ 
ಬೋಧಕ ವೃಂದಕ್ಕೆ ನಿಗಧಿಪಡಿಸಿರುವಂತೆ ಆಯುಷ್ ಇಲಾಖೆಗೂ ಸಿಸಿಐಎಂ/ ಸಿಸಿಹೆಚ್ ಮಾರ್ಗಸೂಚಿಗಳನ್ವಯ 
ನಿಗಧಿಗೊಳಿಸಿದ್ದಲ್ಲಿ ರೂ .576.68 ಲಕ್ಷಗಳ ಹೆಚ್ಚಿನ ಆರ್ಥಿಕ ಹೊರೆ ಉಂಟಾಗುತ್ತದೆ. ಈ ವೆಚ್ಚವನ್ನು ಮುಂದುವರೆದ 


ಯೋಜನೆಯ ಸಿಬ್ಬಂದಿ ವೇತನ ಲೆಕ್ಕಶೀರ್ಷಿಕೆ 2210 - 05 -101 -103ರಡಿ ಭರಿಸಿಕೊಳ್ಳಬೇಕಾಗಿದ್ದು, ಪ್ರತಿ ಶೈಕ್ಷಣಿಕ ಸಾಲಿನಲ್ಲಿ 
ಆಯುಷ್ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಕೋರ್ಸ್‌ಗಳನ್ನು ಮುಂದುವರೆಸಲು, ಜನವರಿ | ಫೆಬ್ರವರಿ ಮಾಹೆಗಳಲ್ಲಿ 
ನವದೆಹಲಿಯ ಸಿಸಿಐಎಂ ಮತ್ತು ಸಿಸಿಎಚ್ ಸಂಸ್ಥೆಯವರು ತಪಾಸಣೆ ನಡೆಸುವುದರಿಂದ ಸದರಿ ಸಂಸ್ಥೆಗಳ 
ಮಾರ್ಗಸೂಚಿಗಳನ್ವಯ ಖಾಲಿ ಇರುವ ಹುದ್ದೆಗಳನ್ನು ಮತ್ತು ಸಿಸಿಐಎಂನ ಪ್ರಕಾರ ಪದನಾಮಗಳನ್ನು 
ಮರುಪದನಾಮೀಕರಿಸುವುದು ಅವಶ್ಯವಿರುತ್ತದೆ. 

ಆದ್ದರಿಂದ ಸರ್ಕಾರವು ಆಯುಷ್ ಇಲಾಖೆಯ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಬೋಧಕ ವೃಂದದ ಹುದ್ದೆಗಳಾದ ಉಪನ್ಯಾಸಕರು, ಸಹಾಯಕ ಪ್ರಾಧ್ಯಾಪಕರು ಮತ್ತು 
ಪ್ರಾಧ್ಯಾಪಕರ ಹುದ್ದೆಗಳನ್ನು Central Council of Indian Medicine (Minimum Standards of Education in Indian 
Medicine) (Amendment) Regulations 2012ರ ಪ್ರಕಾರ ಮರುಪದನಾಮೀಕರಿಸಿ ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಆಕುಕ 50 ಪಿಟಿಡಿ 2015 ಬೆಂಗಳೂರು, ದಿನಾಂಕ: 15 - 11 -2016 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ, ಸರ್ಕಾರಿ ಆಯುಷ್ ಬೋಧಕ ವರ್ಗದ ಈ ಕೆಳಕಂಡ 

tral Council of Indian Medicine (Minimum Standards of Education in Indian Medicine ) 
( Amendment) Regulations 2012 ಪ್ರಕಾರ ಮರುಪದನಾಮೀಕರಿಸಿ ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ 
ಬರುವಂತೆ ಆದೇಶಿಸಲಾಗಿದೆ. 


Re-designation 


Grade Pay 


Recruitment qualification 


Sl. Existing 
No . | Posts 

Lecturer 


Assistant Professor 


| Associate Professor 


| Assistant 

Professor 
Professor 


Rs.15600 
39100 + AGP 8000 
| Rs . 37400 
67000 + AGP 9000 

Rs . 37400 
| 67000 + 10000 


Entry level post must possess Bachelor 
Degree and post Graduate Degree 
Must have put in not less than 5 years in 
the cadre of Assistant Professor 
Must have put in not less than 5 years in 
the cadre of Associate Professor 


Professor 


ಸಹಪ್ರಾಧ್ಯಾಪಕರ ಹೆಚ್ಚುವರಿ ಹುದ್ದೆಗಳನ್ನು ಯಾವುದೇ ಕಾರಣಕ್ಕೂ ಸೃಜಿಸತಕ್ಕದ್ದಲ್ಲ ಹಾಗೂ 3 ಹಂತದ 
ಪದನಾಮಗಳುಳ್ಳ ಬೋಧಕ ವರ್ಗದ ಹುದ್ದೆಗಳ ವೃಂದ ಬಲದಲ್ಲಿ ಯಾವುದೇ ಬದಲಾವಣೆಗೆ ಒಳಪಡದ ಷರತ್ತಿಗೊಳಪಟ್ಟಿದೆ. 

ಸದರಿ ಹುದ್ದೆಗಳನ್ನು ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಯಮಾನುಸಾರ ಅಳವಡಿಸಿಕೊಳ್ಳಲು ಸೂಕ್ತ 
ಪ್ರಸ್ತಾವನೆ ಸಲ್ಲಿಸುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: FD 759 Exp-5/2016 , ದಿನಾಂಕ : 03 -11 - 2016ರ 
ಸಹಮತಿಯನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಬಿ .ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

(ಸೇವೆಗಳು ) 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7 ) ಪ್ರತಿಗಳು : 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - I 
Part - I 


ನಂ . ೧೨೭೬ 
No. 1276 


ಬೆಂಗಳೂರು, ಮಂಗಳವಾರ, ನವೆಂಬರ್ ೧೫ , ೨೦೧೬ (ಕಾರ್ತಿಕ ೨೪, ಶಕ ವರ್ಷ ೧೯೩೮) 
Bengaluru , Tuesday , November 15 , 2016 (Karthika 24 , Shaka Varsha 1938 ) 

ಸಂಸದೀಯ ವ್ಯವಹಾರಗಳ ಸಚಿವಾಲಯ 
ಕರ್ನಾಟಕ ಸರ್ಕಾರದ ನಡವಳಿಗಳು 


ವಿಷಯ : ಅಸ್ವಾಭಿಕವಾಗಿ ಮರಣ ಹೊಂದಿದ ಶಾಸಕರಾದ ದಿವಂಗತ ಶ್ರೀ ಎ . ವೆಂಕಟೇಶ ನಾಯಕ, 

ಇವರ ಕುಟುಂಬದವರಿಗೆ ಪರಿಹಾರ ಧನವನ್ನು ನೀಡುವ ಕುರಿತು. 
ಓದಲಾಗಿದೆ : (1) ಸರ್ಕಾರದ ಆದೇಶ ಸಂಖ್ಯೆ : ಸಂವ್ಯಶಾಇ 04 ಸಂವ್ಯವಿ 97, ದಿ : 29.07.97 

(2) ಸರ್ಕಾರದ ಆದೇಶ ಸಂಖ್ಯೆ: ಸಂವ್ಯಶಾಇ 10 ಸಂವ್ಯವಿ 2016 , ದಿ: 20 .08.2016 


ಲಿ 


ಪ್ರಸ್ತಾವನೆ: 

ಮೇಲೆ ಓದಲಾದ ( 2 ) ರಲ್ಲಿ ವಿಧಾನ ಸಭೆ ಸದಸ್ಯರಾಗಿದ್ದ ದಿವಂಗತ ಶ್ರೀ ಎ. ವೆಂಕಟೇಶ್ ನಾಯಕ್, ದೇವದುರ್ಗ, 
ಇವರು ಅಸ್ವಾಭಾವಿಕವಾಗಿ ದಿನಾಂಕ: 24. 08 .2015ರಂದು ಮರಣ ಹೊಂದಿದ್ದರಿಂದ ಅವರ ಪತ್ನಿ ಶ್ರೀಮತಿ ಸಾವಿತ್ರಿ ದೇವಿ, 
ಅರಕೇರಾ ಗ್ರಾಮ , ದೇವದುರ್ಗ ತಾಲ್ಲೂಕು, ರಾಯಚೂರು ಜಿಲ್ಲೆ, ಇವರಿಗೆ ರೂ .5. 00 ಲಕ್ಷಗಳ ಪರಿಹಾರಧನವನ್ನು 
ಮಂಜೂರು ಮಾಡಲಾಗಿದೆ. 

ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 375 ವೆಚ್ಚ 10/2016, ದಿನಾಂಕ: 07.10. 2016 ರಲ್ಲಿ ವಿಧಾನ ಸಭೆಯ 
ಮಾಜಿ ಸದಸ್ಯರಾದ ದಿವಂಗತ ಶ್ರೀ ಎ. ವೆಂಕಟೇಶ್ ನಾಯಕ ಇವರ ಕುಟುಂಬಕ್ಕೆ ಪರಿಹಾರ ನೀಡಲು ರೂ .5.00 ಲಕ್ಷಗಳನ್ನು 
ಲೆಕ್ಕ ಶೀರ್ಷಿಕೆ 2052 - 00 - 090 -0 - 08 ( NP) ( 100) - relief ಎಂಬ ಹೊಸ ಉಪಶೀರ್ಷಿಕೆಯಡಿಯಲ್ಲಿ ಹೆಚ್ಚುವರಿ 
ಅನುದಾನವನ್ನು SE -II ರಲ್ಲಿ ಒದಗಿಸಿರುತ್ತದೆ. ಮೇಲೆ ಓದಲಾದ (2) ರಲ್ಲಿ ಲೆಕ್ಕಶೀರ್ಷಿಕೆ 2052 - ಸಚಿವಾಲಯ ಸಾಮಾನ್ಯ 
ಸೇವೆಗಳು - 00 - 090 - 0 - 08 ಎಂದು ತಪ್ಪಾಗಿ ನಮೂದಾಗಿರುತ್ತದೆ. 
ಆದ್ದರಿಂದ ಈ ತಿದ್ದುಪಡಿ ಆದೇಶ: 

ಸರ್ಕಾರಿ ತಿದ್ದುಪಡಿ ಆದೇಶ ಸಂಖ್ಯೆ : ಸಂವ್ಯಶಾಇ 10 ಸಂವ್ಯವಿ 2016 ದಿನಾಂಕ : 15.11 .2016 
ಸರ್ಕಾರಿ ಆದೇಶ ಸಂಖ್ಯೆ: ಸಂವ್ಯಶಾಇ 10 ಸಂವ್ಯವಿ 2016 , ದಿ: 20. 08 .2016 ರಲ್ಲಿ ಸದರಿ ವೆಚ್ಚವನ್ನ " ಲೆಕ್ಕ 
ಶೀರ್ಷಿಕೆ 2052 -ಸಚಿವಾಲಯ ಸಾಮಾನ್ಯ ಸೇವೆಗಳು - 00 - 090 - 0 - 08 ರಲ್ಲಿ ಅಸ್ವಾಭಾವಿಕವಾಗಿ ಮರಣ ಹೊಂದಿದ್ದು, 
ಶಾಸಕರು ಸಂಸತ್ ಸದಸ್ಯರ ಕುಟುಂಬಕ್ಕೆ ಪರಿಹಾರ" ಎಂಬ ಸಂಖ್ಯೆಗಳು ಮತ್ತು ಪದಗಳ ಬದಲಾಗಿ "ಮಂಜೂರು 
ಮಾಡಲಾದ ರೂ . 5. 00 ಲಕ್ಷಗಳ ಮೊಬಲಗನ್ನು ಮೊದಲು ಸಾದಿಲ್ವಾರು ನಿಧಿಯ ಲೆಕ್ಕ ಶೀರ್ಷಿಕೆ: 8000 - 00 - 215 -0 - 00 


ರಡಿ ಬಿಡುಗಡೆ ಮಾಡಿ ನಂತ 

೯ಕೆ: 2052 - 00 - 90 - 0 - 08 - 100 ಧನಸಹಾಯ ( ಯೋಜನೆತರ) ರಡಿ ಪೂರಕ 
ಅಂದಾಜು- 2ರಲ್ಲಿ ನಿಧಿಗೆ ಮರು ತುಂಬಲಾಗುವುದು. 

ಆರ್ಥಿಕ ಇಲಾಖೆಯು ರೂ . 5.00 ಲಕ್ಷಗಳನ್ನು ( ರೂಪಾಯಿ ಐದು ಲಕ್ಷಗಳನ್ನು ) ಸಾದಿಲ್ವಾರು ನಿಧಿಯಿಂದ 
ಬಿಡುಗಡೆ ಮಾಡಿ ಪ್ರತ್ಯೇಕ ಆದೇಶವನ್ನು ಹೊರಡಿಸುವುದು. ಆಡಳಿತ ಇಲಾಖೆಯು ಈ ಪ್ರತ್ಯೇಕ ಆದೇಶವಿಲ್ಲದೆಯೇ ಈ 
ಆದೇಶದ ಮೇಲೆಯೇ ಮೊಬಲಗನ್ನು ಪಡೆಯುವಂತಿಲ್ಲ. ಹಣ ಪಡೆಯುವ ಅಧಿಕಾರಿಯು ಸಾದಿಲ್ವಾರು ನಿಧಿಯಿಂದ 
ಹಣವನ್ನು ಪಡೆಯಲು ಬಿಲ್ಲನ್ನು ಖಜಾನೆಗೆ ಸಲ್ಲಿಸಿದಾಗ ಆರ್ಥಿಕ ಇಲಾಖೆಯು ಹೊರಡಿಸುವ ಪ್ರತ್ಯೇಕ ಆದೇಶವನ್ನು 
ಲಗತ್ತಿಸಿದ ನಂತರವೇ ಖಜಾನೆ ಹಣವನ್ನು ಬಿಡುಗಡೆ ಮಾಡಲು ಕ್ರಮ ತೆಗೆದುಕೊಳ್ಳಲಾಗುವುದು." ಎಂದು ಓದಿಕೊಳ್ಳುವಂತೆ 
ಆದೇಶಿಸಲಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 441 ವೆಚ್ಚ - 10 / 2016 , ದಿನಾಂಕ: 08.11.2016 
ರನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಕೆ. ದ್ವಾರಕನಾಥ್ ಬಾಬು 

ಸರ್ಕಾರದ ಕಾರ್ಯದರ್ಶಿ 
ಸಂಸದೀಯ ವ್ಯವಹಾರಗಳ ಇಲಾಖೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7) ಪ್ರತಿಗಳು: 2 


RNI No. KARBIL / 2001 / 47147 


RNT No.Kan /2001/474 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ- I 
Part - I 


ಬೆಂಗಳೂರು, ಶುಕ್ರವಾರ, ನವೆಂಬರ್ ೧೮, ೨೦೧೬ ( ಕಾರ್ತಿಕ ೨೭, ಶಕ ವರ್ಷ ೧೯೩೮) 

Bengaluru , Friday , November 18 , 2016 (Karthika 27 , Shaka Varsha 1938 ) 
ಪೊಲೀಸ್ ಆಯುಕ್ತರು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು, ಬೆಂಗಳೂರು ನಗರ ರವರ ನಡವಳಿಗಳು 


ನಂ . ೧೨೭೮ 
No. 1278 


ಉಪಸ್ಥಿತರು : ಎನ್.ಎಸ್.ಮೇಘರಿಖ್, ಐ . ಪಿ.ಎಸ್, ಪೊಲೀಸ್ ಆಯುಕ್ತರು, ಬೆಂಗಳೂರು ನಗರ. 
ವಿಷಯ : ದಿನಾಂಕ: 19. 11 .2016 ರಂದು ಬೆಳಿಗ್ಗೆ 06. 00 ಗಂಟೆಯಿಂದ ದಿನಾಂಕ: 21. 11. 2016 ರ 

ಬೆಳಿಗ್ಗೆ 06.00 ಗಂಟೆಯವರೆಗೆ ಈಶಾನ್ಯ ವಿಭಾಗದ ಚಿಕ್ಕಜಾಲ ಪೊಲೀಸ್ ಠಾಣೆ ಮತ್ತು 
ಬಾಗಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮದ್ಯ ಮಾರಾಟ ಮಾಡುವ ಅಂಗಡಿಗಳನ್ನು 

ಮುಚ್ಚಲು ಹಾಗೂ ಮದ್ಯ ಮಾರಾಟವನ್ನು ನಿಷೇಧಿಸುವ ಬಗ್ಗೆ 
ಉಲ್ಲೇಖ : 1. ರಾಜ್ಯ ಚುನಾವಣಾ ಆಯೋಗದ ಪತ್ರ ಸಂಖ್ಯೆ:ರಾಚುಆ: 42 :ಇಜಿಪಿ :2016, 

ದಿನಾಂಕ: 04 - 11 - 2016 
2 . ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ ರವರ ಕಛೇರಿಯ ಪತ್ರ 

ಸಂಖ್ಯೆ :ಎಂಎಜಿ( 4)/ ಮಿಸ್. ಸಿಆರ್ / 39 /2016 -17, ದಿನಾಂಕ: 05 . 11.2016 


- 


- 


- 


- 


- 


ಪ್ರಸ್ತಾವನೆ : 

ರಾಜ್ಯ ಚುನಾವಣಾ ಆಯೋಗವು ಬೆಂಗಳೂರು ಉತ್ತರ ತಾಲ್ಲೂಕಿನ ಬೆಟ್ಟಹಲಸೂರು, ಬಾಗಲೂರು ಮತ್ತು ಸಾತನೂರು 
ಗ್ರಾಮ ಪಂಚಾಯಿತಿ ಚುನಾವಣೆಯ ದಿನಾಂಕವನ್ನು ಪ್ರಕಟಿಸಿದ್ದು, ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಮತದಾನ ದಿನಾಂಕ: 
20.11. 2016 ರಂದು ನಡೆಯುತ್ತದೆ. ಈ ಹಿನ್ನೆಲೆಯಲ್ಲಿ ಮತದಾನ ಪ್ರಕ್ರಿಯೆಯು ಶಾಂತವಾಗಿ ಮತ್ತು ಮುಕ್ತವಾಗಿ 
ನಡೆಯುವಂತಾಗಲು ಚುನಾವಣಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮದ್ಯ ಮಾರಾಟವನ್ನು ನಿಷೇಧಿಸುವಂತೆ ಮೇಲಿನ ಉಲ್ಲೇಖ -1 ರನ್ವಯ 
ರಾಜ್ಯ ಚುನಾವಣಾ ಆಯೋಗ, ಕರ್ನಾಟಕ ರಾಜ್ಯ ಮತ್ತು ಉಲ್ಲೇಖ-2 ರನ್ವಯ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ 
ರವರುಗಳು ಈ ಕಛೇರಿಗೆ ಕೋರಿಕೆ ಸಲ್ಲಿಸಿರುತ್ತಾರೆ. 

ಚುನಾವಣೆ ನಡೆಯುವ ಸಮಯದಲ್ಲಿ ಕಿಡಿಗೇಡಿಗಳು ಮದ್ಯಪಾನದ ಅಮಲಿನಲ್ಲಿ ದುಷ್ಕೃತ್ಯವನ್ನು ನಡೆಸಿ ಸಮಾಜದ 
ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಹಾಳು ಮಾಡುವ ಸಂಭವವಿರುವುದಾಗಿ ಗುಪ್ತವಾರ್ತಾ ವಿಭಾಗದ ಮಾಹಿತಿಯಿಂದಲೂ ಸಹ 
ತಿಳಿದುಬಂದಿರುತ್ತದೆ. 

ಇದಲ್ಲದೇ , ನಾನು ಸ್ವತಃ ಪರಿಶೀಲಿಸಲಾಗಿ ಮತ್ತು ಈ ಮೇಲ್ಕಂಡ ಮಾಹಿತಿಗಳ ಬಗ್ಗೆ ಖುದ್ದಾಗಿ ಮಾಡಿದ 
ವಿಚಾರಣೆಯಿಂದ ಸಾಕಷ್ಟು ಸತ್ಯಾಂಶವಿದೆಯೆಂದು ತಿಳಿದುಬಂದಿದೆ. ಮತದಾನ ನಡೆಯುವ ಸಮಯದಲ್ಲಿ ಯಾವುದೇ ಅಹಿತಕರ 
ಘಟನೆಗಳು ನಡೆಯದಂತೆ ತಡೆಯುವ ಉದ್ದೇಶದಿಂದ ಮತ್ತು ಈ ಸಂದರ್ಭದಲ್ಲಿ ಕಾನೂನು & ಸುವ್ಯವಸ್ಥೆಗೆ ಭಂಗವುಂಟಾಗಿ 


ಸಾರ್ವಜನಿಕ ಮತ್ತು ಖಾಸಗಿ ಆಸ್ತಿ- ಪಾಸ್ತಿಗಳಿಗೆ ನಷ್ಟವುಂಟುಮಾಡುವ ಘಟನೆಗಳನ್ನು ತಡೆಯುವ ಅವಶ್ಯಕತೆ ಇರುವುದರಿಂದಲೂ , 
ಮುಂಜಾಗ್ರತಾ ಕ್ರಮವಾಗಿ ಬೆಂಗಳೂರು ನಗರ ಪೊಲೀಸ್ ಕಮೀಷನರೇಟ್ ವ್ಯಾಪ್ತಿಯಲ್ಲಿ ಬರುವ ಈಶಾನ್ಯ ವಿಭಾಗದ ಚಿಕ್ಕಜಾಲ 
ಪೊಲೀಸ್ ಠಾಣೆ ಮತ್ತು ಬಾಗಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಬಾರ್‌ಗಳು, ವೈನ್ ಷಾಪ್‌ಗಳು, ಪಬ್‌ಗಳು 
ಹಾಗೂ ಎಲ್ಲಾ ರೀತಿಯ ಮದ್ಯ ಮಾರಾಟ ಮಾಡುವ ಅಂಗಡಿಗಳನ್ನು ಮುಚ್ಚಲು ಹಾಗೂ ಮಾರಾಟವನ್ನು ನಿಷೇಧಿಸುವಂತೆ ಈ 
ಕೆಳಕಂಡಂತೆ ಆದೇಶ ಹೊರಡಿಸಿರುತ್ತೇನೆ. 

ಆದೇಶ ಸಂಖ್ಯೆ : ಎಸ್‌ಬಿ / ಚುನಾವಣಾ ಮದ್ಯ ಮಾರಾಟ ನಿಷೇದಾಜ್ಞೆ/28/ 2016 ದಿನಾಂಕ: 16 - 11 -2016 | 

ಈ ದೆಸೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು, ಭಾರತೀಯ ದಂಡ ಪ್ರಕ್ರಿಯ ಸಂಹಿತೆಯ ಕಲಂ 144 
ಉಪ ಕಲಂ (1) ಮತ್ತು (3) ರ ಅನ್ವಯ ಪ್ರದತ್ತವಾದ ಅಧಿಕಾರವನ್ನು ಉಪಯೋಗಿಸಿ ಎನ್.ಎಸ್.ಮೇಘರಿಖ್, ಐ.ಪಿ.ಎಸ್. 
ಪೊಲೀಸ್ ಆಯುಕ್ತರು, ಬೆಂಗಳೂರು ನಗರ ಆದ ನಾನು, ದಿನಾಂಕ : 19.11.2016 ರಂದು ಬೆಳಿಗ್ಗೆ 06 .00 ಗಂಟೆಯಿಂದ 
ದಿನಾಂಕ: 21.11. 2016 ರ ಬೆಳಿಗ್ಗೆ 06. 00 ಗಂಟೆಯವರೆಗೆ ಬೆಂಗಳೂರು ನಗರ ಪೊಲೀಸ್ ಕಮೀಷನರೇಟ್ ವ್ಯಾಪ್ತಿಯ ಈಶಾನ್ಯ 
ವಿಭಾಗದ ಚಿಕ್ಕಜಾಲ ಪೊಲೀಸ್ ಠಾಣೆ ಮತ್ತು ಬಾಗಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಲ್ಲಾ ಬಾರ್‌ಗಳು, 
ವೈನ್ಸ್ ಷಾಪ್‌ಗಳು, ಪಬ್‌ಗಳು ಹಾಗೂ ಎಲ್ಲಾ ರೀತಿಯ ಮದ್ಯ ಮಾರಾಟ ಮಾಡುವ ಅಂಗಡಿಗಳನ್ನು ಮುಚ್ಚಲು ಹಾಗೂ 
ಮಾರಾಟ ಮಾಡದಿರಲು ಪ್ರತಿಬಂಧಕಾಜ್ಞೆಯನ್ನು ವಿಧಿಸಿರುತ್ತೇನೆ. ಈ ಕೆಳಗಿನವುಗಳನ್ನು ಪ್ರತಿಬಂಧಕಾಜ್ಞೆಯಿಂದ 
ಹೊರತುಪಡಿಸಲಾಗಿದೆ 


CL-4 - ಕ್ಲಬ್ಬುಗಳು 
> CL-6A- ಸ್ಟಾರ್ ಹೋಟೆಲ್‌ಗಳು 
CL-8- ಮಿಲಿಟರಿ ಕ್ಯಾಂಟೀನ್‌ಗಳು 

ಮೇಲ್ಕಂಡ ಆಜ್ಞೆಯನ್ನು ನನ್ನ ಸಹಿ ಮತ್ತು ನನ್ನ ಕಛೇರಿಯ ಮೊಹರಿನಲ್ಲಿ 2016ರ ನವೆಂಬರ್ ಮಾಹೆಯ ದಿನಾಂಕ 16 
ರಂದು ಹೊರಡಿಸಿರುತ್ತೇನೆ. 


ಎನ್ . ಎಸ್ .ಮೇಘರಿಖ್ 
ಪೊಲೀಸ್ ಆಯುಕ್ತರು 
ಬೆಂಗಳೂರು ನಗರ 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು : 


RNI No. KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ- I 
Part - I . 


ಬೆಂಗಳೂರು, ಶುಕ್ರವಾರ, ನವೆಂಬರ್ ೧೮, ೨೦೧೬ ( ಕಾರ್ತಿಕ ೨೭, ಶಕ ವರ್ಷ ೧೯೩೮) 

Bengaluru , Friday , November 18 , 2016 (Karthika 27 , Shaka Varsha 1938 ) 
ಪೊಲೀಸ್ ಆಯುಕ್ತರು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು, ಬೆಂಗಳೂರು ನಗರ ರವರ ನಡವಳಿಗಳು 


ನಂ . ೧೨೭೯ 
No. 1279 


ಉಪಸ್ಥಿತರು : ಎನ್. ಎಸ್ .ಮೇಘರಿಖ್, ಐ . ಪಿ . ಎಸ್ , ಪೋಲೀಸ್ ಆಯುಕ್ತರು , ಬೆಂಗಳೂರು ನಗರ . 
ವಿಷಯ : ದಿನಾಂಕ: 19. 11 .2016 ರಂದು ಬೆಳಿಗ್ಗೆ 06.00 ಗಂಟೆಯಿಂದ ದಿನಾಂಕ:21.11.2016 ರ ಬೆಳಿಗ್ಗೆ 

06.00 ಗಂಟೆಯವರೆಗೆ ಮತ್ತು ದಿನಾಂಕ: 23.11. 2016 ರಂದು ಬೆಳಿಗ್ಗೆ 06. 00 ಗಂಟೆಯಿಂದ 
24 . 11 .2016 ರ ಬೆಳಿಗ್ಗೆ 06.00 ಗಂಟೆಯವರೆಗೆ ದಕ್ಷಿಣ ವಿಭಾಗದ ಆಡುಗೋಡಿ ಪೊಲೀಸ್ 
ಠಾಣೆ ಠಾಣಾ ವ್ಯಾಪ್ತಿಯಲ್ಲಿ ಮದ್ಯ ಮಾರಾಟ ಮಾಡುವ ಅಂಗಡಿಗಳನ್ನು ಮುಚ್ಚಲು ಹಾಗೂ 

ಮದ್ಯ ಮಾರಾಟವನ್ನು ನಿಷೇಧಿಸುವ ಬಗ್ಗೆ 
ಉಲ್ಲೇಖ : 1. ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ ರವರ ಕಛೇರಿಯ ಪತ್ರ 

ಸಂಖ್ಯೆ : ಎಂಎಜಿ( 4) / ಮಿಸ್ /ಸಿಆರ್/143 /2016 - 17 , ದಿನಾಂಕ: 15.11. 2016 


- 


- 


- 


- 


- 


ಪ್ರಸ್ತಾವನೆ : 

ರಾಜ್ಯ ಚುನಾವಣಾ ಆಯೋಗವು ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ವಾರ್ಡ್ ನಂ - 146, ಲಕ್ಕಸಂದ್ರ 
ವಾರ್ಡ್ನ ಉಪ ಚುನಾವಣೆಯನ್ನು ದಿನಾಂಕ: 20 .11 . 2016 ರಂದು ನಡೆಸಲು ಹಾಗೂ ಮತ ಎಣಿಕೆ ಕಾರ್ಯವನ್ನು ದಿನಾಂಕ: 
23 .11. 2016 ರಂದು ನಡೆಸಲು ದಿನಾಂಕಗಳನ್ನು ನಿಗಧಿಪಡಿಸಿರುತ್ತದೆ. ಈ ಉಪ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾನ ಹಾಗೂ 
ಮತ ಎಣಿಕೆ ಪ್ರಕ್ರಿಯೆಯು ಶಾಂತವಾಗಿ ಮತ್ತು ಮುಕ್ತವಾಗಿ ನಡೆಯುವಂತಾಗಲು ಚುನಾವಣಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮದ್ಯ 
ಮಾರಾಟವನ್ನು ನಿಷೇಧಿಸುವಂತೆ ಮೇಲಿನ ಉಲ್ಲೇಖಿತ ಪತ್ರದನ್ವಯ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ ರವರು ಈ ಕಛೇರಿಗೆ 
ಕೋರಿಕೆ ಸಲ್ಲಿಸಿರುತ್ತಾರೆ . 

ಚುನಾವಣೆ ನಡೆಯುವ ಸಮಯದಲ್ಲಿ ಕಿಡಿಗೇಡಿಗಳು ಮದ್ಯಪಾನದ ಅಮಲಿನಲ್ಲಿ ದುಷ್ಕ ತ್ಯವನ್ನು ನಡೆಸಿ ಸಮಾಜದ 
ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಹಾಳು ಮಾಡುವ ಸಂಭವವಿರುವುದಾಗಿ ಗುಪ್ತವಾರ್ತಾ ವಿಭಾಗದ ಮಾಹಿತಿಯಿಂದ 
ತಿಳಿದುಬಂದಿರುತ್ತದೆ . 

ಇದಲ್ಲದೇ , ನಾನು ಸ್ವತಃ ಪರಿಶೀಲಿಸಲಾಗಿ ಮತ್ತು ಈ ಮೇಲ್ಕಂಡ ಮಾಹಿತಿಗಳ ಬಗ್ಗೆ ಖುದ್ದಾಗಿ ಮಾಡಿದ 
ವಿಚಾರಣೆಯಿಂದ ಸಾಕಷ್ಟು ಸತ್ಯಾಂಶವಿದೆಯೆಂದು ತಿಳಿದುಬಂದಿದೆ. ಮತದಾನ ಹಾಗೂ ಮತ ಎಣಿಕೆ ನಡೆಯುವ ಸಮಯದಲ್ಲಿ 
ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯುವ ಉದ್ದೇಶದಿಂದ ಮತ್ತು ಈ ಸಂದರ್ಭದಲ್ಲಿ ಕಾನೂನು & 
ಸುವ್ಯವಸ್ಥೆಗೆ ಭಂಗವುಂಟಾಗಿ ಸಾರ್ವಜನಿಕ ಮತ್ತು ಖಾಸಗಿ ಆಸ್ತಿ - ಪಾಸ್ತಿಗಳಿಗೆ ನಷ್ಟವುಂಟುಮಾಡುವ ಘಟನೆಗಳನ್ನು ತಡೆಯುವ 
ಅವಶ್ಯಕತೆ ಇರುವುದರಿಂದಲೂ , ಮುಂಜಾಗ್ರತಾ ಕ್ರಮವಾಗಿ ಬೆಂಗಳೂರು ನಗರ ಪೊಲೀಸ್ ಕಮೀಷನರೇಟ್ ವ್ಯಾಪ್ತಿಯಲ್ಲಿ ಬರುವ 


ದಕ್ಷಿಣ ವಿಭಾಗದ ಆಡುಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಬಾರ್‌ಗಳು, ವೈನ್ ಷಾಪ್‌ಗಳು, ಪಬ್‌ಗಳು 
ಹಾಗೂ ಎಲ್ಲಾ ರೀತಿಯ ಮದ್ಯ ಮಾರಾಟ ಮಾಡುವ ಅಂಗಡಿಗಳನ್ನು ಮುಚ್ಚಲು ಹಾಗೂ ಮಾರಾಟವನ್ನು ನಿಷೇಧಿಸುವಂತೆ ಈ 
ಕೆಳಕಂಡಂತೆ ಆದೇಶ ಹೊರಡಿಸಿರುತ್ತೇನೆ. 

ಆದೇಶ ಸಂಖ್ಯೆ : ಎಸ್‌ಬಿ/ ಚುನಾವಣಾ ಮದ್ಯ ಮಾರಾಟ ನಿಷೇದಾಜ್ಞೆ/ 29 / 2016 ದಿನಾಂಕ : 16 - 11 - 2016 

ಈ ದೆಸೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು, ಭಾರತೀಯ ದಂಡ ಪ್ರಕ್ರಿಯ ಸಂಹಿತೆಯ ಕಲಂ 144 
ಉಪ ಕಲಂ (1) ಮತ್ತು (3) ರ ಅನ್ವಯ ಪ್ರದತ್ತವಾದ ಅಧಿಕಾರವನ್ನು ಉಪಯೋಗಿಸಿ ಎನ್.ಎಸ್.ಮೇಘರಿಖ್, ಐ.ಪಿ.ಎಸ್. 
ಪೊಲೀಸ್ ಆಯುಕ್ತರು, ಬೆಂಗಳೂರು ನಗರ ಆದ ನಾನು, ದಿನಾಂಕ : 19.11.2016 ರಂದು ಬೆಳಿಗ್ಗೆ 06. 00 ಗಂಟೆಯಿಂದ 
ದಿನಾಂಕ: 21.11.2016 ರ ಬೆಳಿಗ್ಗೆ 06 . 00 ಗಂಟೆಯವರೆಗೆ ಮತ್ತು ದಿನಾಂಕ: 23 .11. 2016 ರಂದು ಬೆಳಿಗ್ಗೆ 06.00 ಗಂಟೆಯಿಂದ 
24.11.2016 ರ ಬೆಳಿಗ್ಗೆ 06.00 ಗಂಟೆಯವರೆಗೆ ಬೆಂಗಳೂರು ನಗರ ಪೊಲೀಸ್ ಕಮೀಷನರೇಟ್ ವ್ಯಾಪ್ತಿಯಲ್ಲಿ ಬರುವ ದಕ್ಷಿಣ 
ವಿಭಾಗದ ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಲ್ಲಾ ಬಾರ್‌ಗಳು, ವೈನ್ ಷಾಪ್‌ಗಳು, ಪಬ್‌ಗಳು ಹಾಗೂ ಎಲ್ಲಾ 
ರೀತಿಯ ಮದ್ಯ ಮಾರಾಟ ಮಾಡುವ ಅಂಗಡಿಗಳನ್ನು ಮುಚ್ಚಲು ಹಾಗೂ ಮಾರಾಟ ಮಾಡದಿರಲು ಪ್ರತಿಬಂಧಕಾಜ್ಞೆಯನ್ನು 
ವಿಧಿಸಿರುತ್ತೇನೆ. ಈ ಕೆಳಗಿನವುಗಳನ್ನು ಪ್ರತಿಬಂಧಕಾಜ್ಞೆಯಿಂದ ಹೊರತುಪಡಿಸಲಾಗಿದೆ 
> CL -4- ಕ್ಲಬ್ಬುಗಳು 
> CL -6A- ಸ್ಟಾರ್ ಹೋಟೆಲ್‌ಗಳು 


CL- 8- ಮಿಲಿಟರಿ ಕ್ಯಾಂಟೀನ್‌ಗಳು 


ಮೇಲ್ಕಂಡ ಆಜ್ಞೆಯನ್ನು ನನ್ನ ಸಹಿ ಮತ್ತು ನನ್ನ ಕಛೇರಿಯ ಮೊಹರಿನಲ್ಲಿ 2016ರ ನವೆಂಬರ್ ಮಾಹೆಯ ದಿನಾಂಕ 16 
ರಂದು ಹೊರಡಿಸಿರುತ್ತೇನೆ. 


ಎನ್ . ಎಸ್ .ಮೇಘರಿಖ್ 
ಪೊಲೀಸ್ ಆಯುಕ್ತರು 
ಬೆಂಗಳೂರು ನಗರ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 


RNI No. KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ- I 

ಬೆಂಗಳೂರು, ಶನಿವಾರ, ನವೆಂಬರ್ ೧೯, ೨೦೧೬ ( ಕಾರ್ತಿಕ ೨೮, ಶಕ ವರ್ಷ ೧೯೩೮) ನಂ . ೧೨೮೭ 
Part -I | Bengaluru , Saturday , November 19 , 2016 (Karthika 28 , Shaka Varsha 1938) || No. 1287 

ಕರ್ನಾಟಕ ಸರ್ಕಾರದ ನಡವಳಿಗಳು 

ಸಂಸದೀಯ ವ್ಯವಹಾರಗಳ ಸಚಿವಾಲಯ 
ವಿಷಯ : ವಸತಿ ಸಚಿವರ ಸಂಸದೀಯ ಕಾರ್ಯದರ್ಶಿಯವರಾದ ಶ್ರೀ ರಾಜು ಅಲಗೂರ ರವರು ಸಂಸದೀಯ 

ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆ ನೀಡಿರುವ ಕುರಿತು. 
ಓದಲಾಗಿದೆ: ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಂವ್ಯಶಾಇ 17 ಸಂವ್ಯವಿ 2015, ದಿನಾಂಕ: 07.11. 2015. 
ಪ್ರಸ್ತಾವನೆ : 

ಮೇಲೆ ಓದಲಾಗಿರುವ ಅಧಿಸೂಚನೆಯಲ್ಲಿ Karnataka Parliamentary Secretaries Salary , 
Allowances and Miscellaneous Provisions Act, 1963ರ ಪ್ರಕರಣ 2 ರ ಖಂಡ ( ಎ ) ರನ್ವಯ ಮಾನ್ಯ 
ವಸತಿ ಸಚಿವರ ಸಂಸದೀಯ ಕಾರ್ಯದರ್ಶಿಯವರನ್ನಾಗಿ ವಿಧಾನಸಭಾ ಸದಸ್ಯರಾದ ಶ್ರೀ ರಾಜು ಅಲಗೂರ ಇವರನ್ನು 
ನೇಮಿಸಲಾಗಿರುತ್ತದೆ. 

ಸದರಿಯವರು ದಿನಾಂಕ: 02 .11 .2016 ರಂದು ಸಂಸದೀಯ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿರುತ್ತಾರೆ . 
ಮಾನ್ಯ ಮುಖ್ಯಮಂತ್ರಿಯವರು ದಿನಾಂಕ: 18.11 .2016 ರಂದು ಅಂಗೀಕರಿಸಿರುತ್ತಾರೆ. 
ಆದುದರಿಂದ, ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸಂವ್ಯಶಾಇ 19 ಸಂವ್ಯವಿ 2016, ದಿನಾಂಕ: 19.11 .2016 
ಮಾನ್ಯ ವಸತಿ ಸಚಿವರ ಸಂಸದೀಯ ಕಾರ್ಯದರ್ಶಿಯವರಾದ ಶ್ರೀ ರಾಜು ಅಲಗೂರ ರವರು ದಿನಾಂಕ: 
02.11 . 2016 ರಂದು ಸಂಸದೀಯ ಕಾರ್ಯದರ್ಶಿ ಹುದ್ದೆಗೆ ಸಲ್ಲಿಸಿರುವ ರಾಜೀನಾಮೆಯನ್ನು ದಿನಾಂಕ: 18 .11. 2016 ರಂದು 
ಅಂಗೀಕರಿಸಲಾಗಿದೆ. 

ಈ ಆದೇಶವನ್ನು ಮಾನ್ಯ ಮುಖ್ಯಮಂತ್ರಿಯವರ ಆದೇಶದ ಮೇರೆಗೆ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಕೆ. ದ್ವಾರಕನಾಥ್ ಬಾಬು 

ಸರ್ಕಾರದ ಕಾರ್ಯದರ್ಶಿ 
ಸಂಸದೀಯ ವ್ಯವಹಾರಗಳ ಇಲಾಖೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು. ( ಪಿ7) ಪ್ರತಿಗಳು: 


RNI No. KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ- I 
Part - I 


ಬೆಂಗಳೂರು, ಶನಿವಾರ, ನವೆಂಬರ್ ೧೯, ೨೦೧೬ ( ಕಾರ್ತಿಕ ೨೮, ಶಕ ವರ್ಷ ೧೯೩೮) . 
Bengaluru , Saturday , November 19 , 2016 (Karthika 28 , Shaka Varsha 1938 ) 


|| ನಂ . ೧೨೮೮ 

No. 1288 


ನಗರಾಭಿವೃದ್ಧಿ ಸಚಿವಾಲಯ 
ಸಂಖ್ಯೆ : ನಅಇ 318 ಜಿಇಎಲ್ 2016 , ಬೆಂಗಳೂರು, ದಿನಾಂಕ : 19. 11.2016. 

ಸುತ್ತೋಲೆ 
ಸರ್ಕಾರದ ಸುತ್ತೋಲೆ ಸಂಖ್ಯೆ : ಹೆಚ್ಯುಡಿ 2261 ಜಿಇಇ 1990, ದಿನಾಂಕ: 16. 11.1990ರ ಸುತ್ತೋಲೆಯಲ್ಲಿ 
ಪ್ರತಿವರ್ಷ ನವೆಂಬರ್ 25 ರಂದು ಸೈಂಟ್ ಟಿ.ಎಲ್.ವಾಸ್ವಾನಿ ರವರ ಜನ್ಮದಿನದ ಪ್ರಯುಕ್ತ ರಾಜ್ಯಾದ್ಯಂತ ಮಾಂಸರಹಿತ 
ದಿನವೆಂದು ಶಾಶ್ವತವಾಗಿ ಘೋಷಿಸಲಾಗಿರುತ್ತದೆ. ಮುಂದುವರೆದು, 2016ನೇ ಸಾಲಿಗೆ ಸೈಂಟ್ ಟಿ.ಎಲ್. ವಾಸ್ವಾನಿ ರವರ 
ಜನ್ಮದಿನವಾದ ನವೆಂಬರ್ 25 ರಂದು ರಾಜ್ಯಾದ್ಯಂತ ಮಾಂಸರಹಿತ ದಿನವೆಂದು ಘೋಷಿಸಿದೆ. 


ಈ . ಶಿವರುದ್ರಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ನಗರಾಭಿವೃದ್ಧಿ ಇಲಾಖೆ ( ಎಂ . ಎ - 2) 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. (ಪಿ7) ಪ್ರತಿಗಳು : 


RNI No. KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ -I ಬೆಂಗಳೂರು, ಗುರುವಾರ, ನವೆಂಬರ್ ೨೪, ೨೦೧೬ ( ಮಾರ್ಗಶಿರ ೩ , ಶಕ ವರ್ಷ ೧೯೩೮) | ನಂ . ೧೩೦೧ 
Part - I || Bengaluru , Thursday November 24 , 2016 (Margashira 3 , Shaka Varsha 1938 ) [ No . 1301 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ಅಂಗವಿಕಲ ವ್ಯಕ್ತಿಗಳ (ಸಮಾನ ಅವಕಾಶ, ಹಕ್ಕುಗಳ ಸಂರಕ್ಷಣೆ ಮತ್ತು ಪೂರ್ಣ ಭಾಗವಹಿಸುವಿಕೆ) 

ಅಧಿನಿಯಮ 1995ರಡಿ ರಾಜ್ಯ ಸಿವಿಲ್ ಸೇವೆಯಲ್ಲಿ ವಿಕಲಚೇತನರಿಗೆ ಮೀಸಲಿರಿಸಿರುವ ರಿಕಸ್ಥಾನಗಳಲ್ಲಿ 
ನಿಗದಿತ ಅಂಗವೈಕಲ್ಯತೆ ಹೊಂದಿದ ಅಭ್ಯರ್ಥಿ ಲಭ್ಯವಿಲ್ಲದೇ ಭರ್ತಿಯಾಗದ ರಿಕ್ತ ಸ್ಥಾನವನ್ನು ಮುಂದಿನ 

ನೇಮಕಾತಿಗೆ ಪರಿಗಣಿಸುವ ಬಗ್ಗೆ. 
ಪ್ರಸ್ತಾವನೆ: 

ಅಂಗವಿಕಲ ವ್ಯಕ್ತಿಗಳ (ಸಮಾನ ಅವಕಾಶ , ಹಕ್ಕುಗಳ ಸಂರಕ್ಷಣೆ ಮತ್ತು ಪೂರ್ಣ ಭಾಗವಹಿಸುವಿಕೆ) ಅಧಿನಿಯಮ 1995ರ 
ಸೆಕ್ಷನ್ 36ರಲ್ಲಿ ವಿಕಲಚೇತನರಿಗಾಗಿ ಗುರುತಿಸಿ ಅಧಿಸೂಚಿಸಿದ ಹುದ್ದೆಗಳ ರಿಕ್ತ ಸ್ಥಾನಗಳಲ್ಲಿ ಅಧಿಸೂಚಿತ ಅಂಗವಿಕಲತೆ ಹೊಂದಿರುವ 
ಅಭ್ಯರ್ಥಿ ಲಭ್ಯವಿಲ್ಲದೆ ಇದ್ದಲ್ಲಿ ಅಂತಹ ರಿಕ್ತ ಸ್ಥಾನವನ್ನು ಮುಂದಿನ ನೇಮಕಾತಿಗೆ ಮುಂದಕ್ಕೊಯ್ಯಲು ಅವಕಾಶ ಕಲ್ಪಿಸಲಾಗಿರುತ್ತದೆ. ಈ 
ಅವಕಾಶವನ್ನು ರಾಜ್ಯ ಸಿವಿಲ್ ಸೇವಾ ಹುದ್ದೆಗಳ ನೇರನೇಮಕಾತಿಯಲ್ಲಿ ಪರಿಗಣಿಸುವಂತೆ ನ್ಯಾಷನಲ್ ಫೆಡರೇಷನ್ ಆಫ್ ದಿ ಬೈಂಡ್ 
ಸಂಸ್ಥೆಯು 2012 ರಿಂದ ಹಲವು ಬಾರಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವ ಮನವಿಗಳನ್ನು ಸರ್ಕಾರವು ಪರಿಶೀಲಿಸಿ ಈ ಕೆಳಕಂಡಂತೆ 
ಆದೇಶಿಸಿದೆ. 

ಆದೇಶ ಸಂಖ್ಯೆ : ಸಿಆಸುಇ 235 ಸೆನೆನಿ 2012 , ಬೆಂಗಳೂರು, ದಿನಾಂಕ: 22/ 11 /2016 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ರಾಜ್ಯ ಸಿವಿಲ್ ಸೇವಾ ಹುದ್ದೆಗಳ ನೇರ ನೇಮಕಾತಿಯಲ್ಲಿ 
ವಿಕಲಚೇತನರಿಗಾಗಿ ಗುರುತಿಸಿ ಅಧಿಸೂಚಿಸಿದ ರಿಕ್ತ ಸ್ಥಾನಗಳನ್ನು ಅಂಗವಿಕಲ ವ್ಯಕ್ತಿಗಳ ( ಸಮಾನ ಅವಕಾಶ, ಹಕ್ಕುಗಳ ಸಂರಕ್ಷಣೆ 
ಮತ್ತು ಪೂರ್ಣ ಭಾಗವಹಿಸುವಿಕೆ) ಅಧಿನಿಯಮ 1995ರ ಸೆಕ್ಷನ್ 36ರನ್ವಯ ಆ ನೇಮಕಾತಿಯಲ್ಲಿ ಅಧಿಸೂಚಿಸಿರುವ ಅಂಗವೈಕಲ್ಯ 
ಹೊಂದಿದ ಅಭ್ಯರ್ಥಿಯಿಂದಲೇ ಭರ್ತಿ ಮಾಡಬೇಕಾಗಿರುತ್ತದೆ. 

ಒಂದು ವೇಳೆ ಅಧಿಸೂಚಿಸಿರುವ ಅಂಗವಿಕಲತೆ ಹೊಂದಿರುವ ಅಭ್ಯರ್ಥಿ ಲಭ್ಯವಿಲ್ಲದೇ ಇದ್ದಲ್ಲಿ ಅಂತಹ ರಿಕ್ತ ಸ್ಥಾನವನ್ನು 
ಮುಂದಿನ ನೇಮಕಾತಿಗೆ ಮುಂದಕ್ಕೊಯ್ಯತಕ್ಕದ್ದು ( Carry forward). ಮುಂದಿನ ನೇಮಕಾತಿಯಲ್ಲಿಯೂ ಅಧಿಸೂಚಿತ ಅಂಗವಿಕಲತೆ 
ಹೊಂದಿರುವ ಅಭ್ಯರ್ಥಿ ಲಭ್ಯವಿಲದೇ ಇದಲಿ, ನೇರ ಮೀಸಲಾತಿಯಡಿ ಬರುವ ಆಯಾ ಪವರ್ಗದ ಇತರ ಅಂಗವಿಕಲತೆಯುಳ 
ಅರ್ಹ ವಿಕಲಚೇತನ ಅಭ್ಯರ್ಥಿಯಿಂದ ಭರ್ತಿ ಮಾಡತಕ್ಕದ್ದು. ಒಂದು ವೇಳೆ ಯಾವುದೇ ವಿಕಲಚೇತನ ಅಭ್ಯರ್ಥಿ ಲಭ್ಯವಿಲ್ಲದಿದ್ದಲ್ಲಿ , 
ಆಯಾ ಪ್ರವರ್ಗದ ಇತರೆ ಅರ್ಹ ಅಭ್ಯರ್ಥಿಯಿಂದ ಭರ್ತಿ ಮಾಡಿಕೊಳ್ಳತಕ್ಕದ್ದೆಂದು ಎಲ್ಲಾ ನೇಮಕಾತಿ ಪ್ರಾಧಿಕಾರಗಳಿಗೆ 
ಸೂಚಿಸಲಾಗಿದೆ. 

ಈ ಆದೇಶದಲ್ಲಿನ ಸೂಚನೆಗಳನ್ನು ಈ ಆದೇಶದ ದಿನಾಂಕದ ನಂತರ ಮಾಡುವ ಎಲ್ಲಾ ನೇರ ನೇಮಕಾತಿ 
ಅಧಿಸೂಚನೆಗಳಲ್ಲಿ ಅಳವಡಿಸಿಕೊಂಡು ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಲು ಎಲ್ಲಾ ನೇಮಕಾತಿ ಪ್ರಾಧಿಕಾರಗಳಿಗೆ ಸೂಚಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಗಾಯತ್ರಿ ಎಂ . ಆರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು -1) 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು : 


RNI No. KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - I 
Part -I 


| 


ಬೆಂಗಳೂರು, ಗುರುವಾರ, ನವೆಂಬರ್ ೨೪, ೨೦೧೬ ( ಮಾರ್ಗಶಿರ ೩ , ಶಕ ವರ್ಷ ೧೯೩೮) ನಂ . ೧೩೦೩ 
Bengaluru , Thursday , November 24 , 2016 (Margashira 3 , Shaka Varsha 1938) || No. 1303 

ಕರ್ನಾಟಕ ಸರ್ಕಾರದ ನಡವಳಿಗಳು 


ಆಹಾರ, ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಮತ್ತು ಕಾನೂನು ಮಾಪನ ಶಾಸ್ತ್ರ ಸಚಿವಾಲಯ 
ವಿಷಯ: ಸಾರ್ವಜನಿಕ ವಿತರಣಾ ಪದ್ಧತಿಯಡಿಯಲ್ಲಿ ವಿತರಿಸಲಾಗುತ್ತಿರುವ ಸಹಾಯಧನಯುಕ್ತ ಸೀಮೆಎಣ್ಣೆ ಚಿಲ್ಲರೆ 

ಮಾರಾಟ ದರ ಪರಿಷ್ಕರಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಪತ್ರ ಸಂಖ್ಯೆ:ಎಫ್‌ಸಿಎಸ್ 112 ಡಿಅರ್ ಎ 2011 ದಿ: 05 .12 .2012 . 
ಸರ್ಕಾರದ ಪತ 

` ಸಿಎಸ್ 82 ಡಿಅರ್‌ಎ 2014 ದಿ : 05 . 08.2014 , 
3. ಸರ್ಕಾರದ ಆದೇಶ ಸಂಖ್ಯೆ: ಆನಾಸ 82 ಡಿಆರ್‌ಎ 2014 ದಿನಾಂಕ:23. 09 . 2016 
4. ಆಯುಕ್ತರು, ಆನಾಸ ಮತ್ತು ಗ್ರಾವ್ಯ ಇಲಾಖೆ ರವರ ಕಛೇರಿಯ ಪತ್ರ 

ಸಂ : ಸಿಎಫ್ಎ ಸ್ /ಪಿಡಿ/II /ಸೀಎದಪ/2011- 12, ದಿನಾಂಕ:04.11. 2016 . 


* * * * 


ಮೇಲೆ ಓದಲಾದ ಕ್ರಮಾಂಕ(1) ರ ಪತ್ರದಲ್ಲಿ ಸಬ್ಸಿಡಿಯುಕ್ತ ಸೀಮೆಎಣ್ಣೆ ಸಗಟು ಸಾಗಾಣಿಕ ದರಗಳನ್ನು ಹಾಗೂ ಓದಲಾದ 
ಕ್ರಮಾಂಕ (2)ರ ಪತ್ರದಲ್ಲಿ ಚಿಲ್ಲರೆ ಮಾರಾಟ ಲಾಭಾಂಶವನ್ನು ಹೆಚ್ಚಿಸಿ ಆದೇಶಿಸಲಾಗಿರುತ್ತದೆ; 

ಮೇಲೆ ಓದಲಾದ ಕ್ರಮಾಂಕ(3) ರ ಸರ್ಕಾರದ ಆದೇಶದಲ್ಲಿ ಸಾರ್ವಜನಿಕ ವಿತರಣಾ ಪದ್ಧತಿಯಡಿ ವಿತರಿಸುತ್ತಿರುವ 
ಸಬ್ಸಿಡಿಯುಕ್ತ ಸೀಮೆಎಣ್ಣೆಯ ಪ್ರಸ್ತುತ ದರವಾದ ಪ್ರತಿ ಲೀಟರಿಗೆ ರೂ .18 /- ರಿಂದ ರೂ .20/-ಕ್ಕೆ ಹೆಚ್ಚಿಸಿ ನಿಗದಿಪಡಿಸಿದೆ. ಚಿಲ್ಲರೆ 
ಮಾರಾಟಗಾರರಿಗೆ ಪ್ರಸ್ತುತ ಪ್ರತಿ ಲೀಟರಿಗೆ ಇರುವ ಲಾಭಾಂಶವನ್ನು ರೂ .0.75 / - ರಿಂದ ರೂ .1.125ಗೆ ಹೆಚ್ಚಿಸಿದೆ ಹಾಗೂ 
ಸಾರ್ವಜನಿಕ ವಿತರಣಾ ಪದ್ಧತಿಯಡಿ ವಿತರಿಸುತ್ತಿರುವ ಸಹಾಯಧನಯುಕ್ತ ಸೀಮೆಎಣ್ಣೆಯ ಸಾಗಾಣಿಕ ದರಗಳನ್ನು ಸಹ ಪರಿಷ್ಕರಿಸಿ 
ನಿಗದಿಪಡಿಸಲಾಗಿದೆ. 

ಮೇಲೆ ಓದಲಾದ (4)ರ ಪತ್ರದಲ್ಲಿ ತೈಲ ಕಂಪನಿಗಳ ಮೂಲಕ ರಾಜ್ಯಕ್ಕೆ ಹಂಚಿಕೆ ಮಾಡುತ್ತಿರುವ ಸಾರ್ವಜನಿಕ ವಿತರಣಾ 
ಪದ್ದತಿಯಡಿಯ ಸಹಾಯಧನಯುಕ್ತ ಸೀಮೆಎಣ್ಣೆಯ ಟರ್ಮಿನಲ್ ದರಗಳನ್ನು ಜುಲೈ 2016ರಿಂದ ಪ್ರತಿ ಕೆ.ಎಲ್. ಗೆ ರೂ . 250 
00ರಂತೆ ಹೆಚ್ಚಿಸಿ ಪ್ರತಿ ಮಾಹೆ ಎರಡೆರಡು ಬಾರಿ ಟರ್ಮಿನಲ್ ದರಗಳನ್ನು ಪರಿಷ್ಕರಿಸುತ್ತಾ ಬರುತ್ತಿರುವುದಾಗಿ ಹಾಗೂ ಇದೇ ರೀತಿ 
ಮುಂದಿನ ಮಾರ್ಚ್ 2017ರ ವರೆಗೂ ಪರಿಷ್ಕರಣೆಯಾಗಲಿರುವುದಾಗಿ ತಿಳಿಸಿರುತ್ತಾರೆ. ಮುಂದುವರೆದಂತೆ, ಭಾರತೀಯ ತೈಲ 
ನಿಗಮವು ಪ್ರತಿ ಮಾಹೆ ಎರಡೆರಡು ಬಾರಿ ಟರ್ಮಿನಲ್ ದರವನ್ನು ಮುಂದಿನ ಮಾರ್ಚ್‌ವರೆಗೆ ಪರಿಷ್ಕರಿಸಿದಲ್ಲಿ ಹಾಗೂ ಈಗಿರುವಂತೆ 
ಚಿಲ್ಲರೆ ವಿತರಣಾ ದರವನ್ನು ಪ್ರತಿ ಲೀಟರ್‌ಗೆ ರೂ .20/ - ರಂತೆಯೇ ಅನ್ವಯಿಸಿಕೊಂಡು ರಚಿಸಿರುವ ದಿನಾಂಕ:16. 10.2016ರ ಪರಿಷ್ಕೃತ 
ದರ ಪಟ್ಟಿಯಲ್ಲಿ ಬೆಳಗಾವಿ , ಬಳ್ಳಾರಿ, ಚಿತ್ರದುರ್ಗ, ರಾಯಚೂರು, ದಾವಣಗೆರೆ ಮತ್ತು ಧಾರವಾಡ ಜಿಲ್ಲೆಗಳಲ್ಲಿ ಸೀಮೆಎಣ್ಣೆ ದುಂಡಂಕಿ 
( Rounded off amount) ಮೊತ್ತದಲ್ಲಿ ಋಣಾತ್ಮಕ ಮೊತ್ತವು ಕಂಡು ಬಂದಿರುವುದರಿಂದ ಅದನ್ನು ಸರಿದೂಗಿಸಲು 
ಸಮಸ್ಯೆಯಾಗುವುದರಿಂದ ಮತ್ತು ಮುಂದಿನ ದಿನಗಳಲ್ಲಿ ಈ ದುಂಡಂಕಿ ಮೊತ್ತದಲ್ಲಿ ಋಣಾತ್ಮಕ ಮೊತ್ತವು ಇತರೆ ಜಿಲ್ಲೆಗಳಲ್ಲಿಯೂ 
ಕಂಡುಬರುವ ಸಾಧ್ಯತೆಯಿರುವುದರಿಂದ, ತೈಲ ಕಂಪನಿಗಳ ದರದ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ಚಿಲ್ಲರೆ ಸೀಮೆಎಣ್ಣೆ ವಿತರಣಾ ದರವನ್ನು 


ಪ್ರತಿ ಲೀಟರ್‌ಗೆ ರೂ .25 /- ರಂತೆ ಪರಿಷ್ಕರಿಸುವುದು ಸೂಕ್ತವೆಂದು ಆಯುಕ್ತರು, ಆನಾಸ ಮತ್ತು ಗ್ರಾವ್ಯ ಇಲಾಖೆ ಇವರು 
ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆನಾಸ 82 ಡಿಆರ್ ಎ 2014, ಬೆಂಗಳೂರು, ದಿನಾಂಕ 23.11 .2016 
ಮೇಲಿನ ಪ್ರಸ್ತಾವನೆಯ ಹಿನ್ನೆಲೆಯಲ್ಲಿ, ಸಾರ್ವಜನಿಕ ವಿತರಣಾ ಪದ್ಧತಿಯಡಿ ವಿತರಿಸುತ್ತಿರುವ ಸಹಾಯಧನಯುಕ್ತ 
ಸೀಮೆಎಣ್ಣೆಯ ವಿತರಣಾ ದರವನ್ನು ಪ್ರತಿ ಲೀಟರಿಗೆ ರೂ . 20/- ರಿಂದ ರೂ .25/-ಕ್ಕೆ ಪರಿಷ್ಕರಿಸಿ ಆದೇಶಿಸಿದೆ. 

ಈ ಆದೇಶವು ಡಿಸೆಂಬರ್ - 2016ರ ಮಾಹೆಯಿಂದ ಜಾರಿಗೆ ಬರತಕ್ಕದ್ದು . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಅರ್ಚನ ಎಂ .ಎಸ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆಹಾರ, ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ 
ವ್ಯವಹಾರಗಳ ಮತ್ತು ಕಾನೂನು ಮಾಪನ ಶಾಸ್ತ್ರ ಇಲಾಖೆ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7 ) ಪ್ರತಿಗಳು:- 200 


RNI No. KARBIL / 2001 / 47147 


No.KARBIL/20 /47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ - I ಬೆಂಗಳೂರು, ಗುರುವಾರ, ನವೆಂಬರ್ ೨೪, ೨೦೧೬ ( ಮಾರ್ಗಶಿರ ೩ , ಶಕ ವರ್ಷ ೧೯೩೮) | ನಂ . ೧೩೦೪ 
Part - I | Bengaluru , Thursday , November 24 , 2016 (Margashira 3, Shaka Varsha 1938 ) | No. 1304 

- ಕರ್ನಾಟಕ ಸರ್ಕಾರದ ನಡವಳಿಗಳು 
ಆಹಾರ , ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಮತ್ತು ಕಾನೂನು ಮಾಪನ ಶಾಸ್ತ್ರ ಸಚಿವಾಲಯ 
ವಿಷಯ : ಸಾರ್ವಜನಿಕ ವಿತರಣಾ ಪದ್ಧತಿಯಡಿ ಆದ್ಯತಾ ಕುಟುಂಬಗಳಿಗೆ ( ಎಎವೈ ಮತ್ತು ಬಿಪಿಎಲ್) ರಿಯಾಯಿತಿ 

ದರದಲ್ಲಿ ತಾಳೆಎಣ್ಣೆ ಬದಲಾಗಿ ಸೂರಕಾಂತಿ ಎಣ್ಣೆಯನ್ನು ವಿತರಿಸುವ ಬಗ್ಗೆ . 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ಆನಾಸ 204 ಡಿಆರ್‌ಎ 2015 ದಿನಾಂಕ: 07 -04 - 2015 

2) ಆಯುಕ್ತರ ಪತ್ರ ಸಂಖ್ಯೆ : ಸಿಎಫ್ಎಸ್ /ಪಿಡಿ/ / (8 ) ತಾ .ಎಣ್ಣೆ ಮತ್ತು ಉಪ್ಪು/2016 - 17 ದಿನಾಂಕ: 

_ 29/ 09 / 2016 ಮತ್ತು ಪತ್ರ ಸಂಖ್ಯೆ: ಸಿಎಫ್ಎಸ್/ ಪಿಡಿ/17 (10): 2016 - 17 , ದಿನಾಂಕ: 16 /11/2016 
ಪ್ರಸ್ತಾವನೆ: 

ಮೇಲೆ ಓದಲಾದ ಸರ್ಕಾರಿ ಆದೇಶದಲ್ಲಿ ಅನ್ನಭಾಗ್ಯ ಯೋಜನೆಯಡಿ ರಾಜ್ಯದಲ್ಲಿ ಮೇ 2015ರ ಮಾಹೆಯಿಂದ ಆದ್ಯತಾ 
ಕುಟುಂಬಗಳಿಗೆ ( ಎಎವೈ ಮತ್ತು ಬಿಪಿಎಲ್) ಪ್ರತಿ ಮಾಹೆ ರಿಯಾಯಿತಿ ದರದಲ್ಲಿ ಅಂದರೆ ಪ್ರತಿ ಲೀಟರ್‌ಗೆ ರೂ . 25 /- ರಂತೆ ಒಂದು 
ಲೀಟರ್ ತಾಳೆಎಣ್ಣೆಯನ್ನು ವಿತರಿಸಲಾಗುತ್ತಿದೆ . ಆದರೆ , ಕೆಲವು ಪಡಿತರ ಚೀಟಿದಾರರು ತಾಳೆಎಣ್ಣೆಯನ್ನು ಅಡುಗೆಗೆ ಬಳಸಲು 
ಇಚ್ಚಿಸದಿರುವುದು ಹಾಗೂ ಹೆಚ್ಚಿನ ಪಡಿತರ ಚೀಟಿದಾರರು ತಾಳೆಎಣ್ಣೆಯನ್ನು ಅಡಿಗೆಗೆ ಬದಲಾಗಿ ದೀಪ ಉರಿಸಲು ಬಳಸುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. ಅಲ್ಲದೆ, ಪಡಿತರ ಚೀಟಿದಾರರು ತಾಳೆಎಣ್ಣೆ ಬದಲಾಗಿ ಸೂರ್ಯಕಾಂತಿ ಎಣ್ಣೆಯನ್ನು ನೀಡುವಂತೆ 
ಕೋರಿರುತ್ತಾರೆ. ಈ ಹಿನ್ನಲೆಯಲ್ಲಿ ಸರ್ಕಾರವು ಪಡಿತರ ಚೀಟಿದಾರರಿಗೆ ತಾಳೆ ಎಣ್ಣೆಯ ಬದಲು ಸೂರ್ಯಕಾಂತಿ ಎಣ್ಣೆಯನ್ನು 
ಪ್ರಾಯೋಗಿಕವಾಗಿ ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಅನೌಪಚಾರಿಕ ಪಡಿತರ ಪ್ರದೇಶ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 
ಜಾರಿಗೊಳಿಸುವ ಬಗ್ಗೆ ಪರಿಶೀಲಿಸಿ , ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂ : ಆನಾಸ 281 ಡೀಆರ್‌ಎ 2016 ಬೆಂಗಳೂರು, ದಿನಾಂಕ:24.11.2016 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಅನ್ನಭಾಗ್ಯ ಯೋಜನೆಯಡಿ ಆದ್ಯತಾ ಕುಟುಂಬಗಳಿಗೆ ( ಎಎವೆ 
ಮತ್ತು ಬಿಪಿಎಲ್) ಪ್ರತಿ ಮಾಹೆ ರಿಯಾಯಿತಿ ದರದಲ್ಲಿ ವಿತರಿಸುತ್ತಿರುವ 1 ಲೀಟರ್ ತಾಳೆಎಣ್ಣೆಯ ಬದಲಿಗೆ ಸೂರ್ಯಕಾಂತಿ 
ಎಣ್ಣೆಯನ್ನು ಪ್ರತಿ ಲೀಟರ್‌ಗೆ ರೂ . 40 / - ರ ದರದಲ್ಲಿ ವಿತರಿಸಲು ಆದೇಶಿಸಿದೆ. 

ಈ ಯೋಜನೆಯನ್ನು ಪ್ರಾಯೋಗಿಕವಾಗಿ ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಅನೌಪಚಾರಿಕ ಪಡಿತರ ಪ್ರದೇಶ ಮತ್ತು 
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನವರಿ - 2017ರ ಮಾಹೆಯಿಂದ ಜಾರಿಗೊಳಿಸತಕ್ಕದು. 

ಈ ಅದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂ : ಆಇ 807 ವೆಚ್ಚ -5 / 2016 , ದಿನಾಂಕ: 17. 09.2016ರ ಸಹಮತಿಯಂತೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಅರ್ಚನ ಎಂ . ಎಸ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆಹಾರ, ನಾಗರಿಕ ಸರಬರಾಜು, ಗ್ರಾಹಕರ ವ್ಯವಹಾರಗಳ ಹಾಗೂ ಕಾನೂನು ಮಾಪನಶಾಸ್ತ್ರ ಇಲಾಖೆ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು:- 200 


RNI No. KARBIL / 2001 / 47147 


Mo KARBr/2001/4714 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - I 
Part - I 


ಬೆಂಗಳೂರು, ಗುರುವಾರ, ನವೆಂಬರ್ ೨೪, ೨೦೧೬ ( ಮಾರ್ಗಶಿರ ೩ , ಶಕ ವರ್ಷ ೧೯೩೮) 
Bengaluru , Thursday , November 24 , 2016 ( Margashira 3 , Shaka Varsha 1938) 


ನಂ . ೧೩೦೫ 
|| No . 1305 


| 


ಕರ್ನಾಟಕ ಸರ್ಕಾರದ ನಡವಳಿಗಳು 


ಆಹಾರ, ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಮತ್ತು ಕಾನೂನು ಮಾಪನ ಶಾಸ್ತ್ರ ಸಚಿವಾಲಯ 
ವಿಷಯ : ನಿರ್ದಿಷ್ಟ ಗುರಿಯ ಸಾರ್ವಜನಿಕ ವಿತರಣಾ ಪದ್ದತಿ( TPDS) ಯಡಿ ದಾವಣಗೆರೆ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ 

ಜಾಗೃತ ಸಮಿತಿ ರಚಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಆನಾಸ 144 ಡಿಆರ್‌ಎ 2013 , ದಿನಾಂಕ: 30.05.2016 . 

2. ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ಇವರ ಪತ್ರ ಸಂ : ಆನಾಸ:2:ಸಿಆ‌: 01 

/2016 - 17 ದಿನಾಂಕ: 13.10 . 2016 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮಸಂಖ್ಯೆ 1ರ ದಿನಾಂಕ 30. 05.2016ರ ಆದೇಶದಲ್ಲಿ ನಿರ್ದಿಷ್ಟ ಗುರಿಯ ಸಾರ್ವಜನಿಕ ವಿತರಣಾ 
ಪದ್ದತಿ( TPDS) ಯಡಿಯ ಕಾರ್ಯಚಟುವಟಿಕೆಗಳನ್ನು ನಿಯಮಿತವಾಗಿ ಪರಿಶೀಲಿಸಲು ಜಿಲ್ಲಾ ಮಟ್ಟದಲ್ಲಿ ಜಾಗೃತಿ ಸಮಿತಿಯನ್ನು 
ಪುನರ್ ರಚಿಸಲು ಆದೇಶಿಸಲಾಗಿದೆ. 

ಮೇಲೆ ಓದಲಾದ ಕ್ರಮಸಂಖ್ಯೆ 2ರಲ್ಲಿ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ ಇವರು ಮೇಲೆ ಓದಲಾದ (1) ರ ಸರ್ಕಾರಿ 
ಆದೇಶದ ನಿಯಮಗಳನ್ವಯ ದಾವಣಗೆರೆ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಜಾಗೃತಿ ಸಮಿತಿಯನ್ನು ರಚಿಸುವ ಬಗ್ಗೆ ಅರ್ಹ ಸದಸ್ಯರುಗಳ 
ನಾಮ ನಿರ್ದೇಶನ ಮಾಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿದೆ. ನಿರ್ದಿಷ್ಟ ಗುರಿಯ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಹಾಗೂ ಸದರಿ ವ್ಯವಸ್ಥೆಯಡಿ ಜಾರಿ 
ಗೊಳಿಸಲಾಗಿರುವ " ಅನ್ನಭಾಗ್ಯ ಯೋಜನೆಯ ಸಮರ್ಪಕ ಅನುಷ್ಠಾನ ಹಾಗೂ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ನ್ಯಾಯಬೆಲೆ 
ಅಂಗಡಿಗಳ ಸೂಕ್ತ ಮೇಲ್ವಿಚಾರಣೆಗಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಜಾಗೃತಿ ಸಮಿತಿಯನ್ನು ಈ ಕೆಳಗಿನಂತೆ ಪುನರ್ 
ರಚಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಆನಾಸ 309 ಡಿಆರ್‌ಎ 2016 , ಬೆಂಗಳೂರು, ದಿನಾಂಕ : 22. 11 .2016 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ದಾವಣಗೆರೆ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಜಾಗೃತ ಸಮಿತಿಯನ್ನು ಈ 
ಕೆಳಕಂಡಂತೆ ಪುನರ್ ರಚಿಸಿ ಆದೇಶಿಸಿದೆ. 
1. ಜಿಲ್ಲಾ ಉಸ್ತುವಾರಿ ಸಚಿವರು 

- ಅಧ್ಯಕ್ಷರು 
2 . ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು 

ಉಪಾಧ್ಯಕ್ಷರು 
3. ಮಹಾಪೌರರು, ದಾವಣಗೆರೆ ಮಹಾನಗರ ಪಾಲಿಕೆ 

- ಉಪಾಧ್ಯಕ್ಷರು 
4. ಮಾನ್ಯ ಶಾಸಕರು, ಹೊನ್ನಾಳಿ ವಿಧಾನಸಭಾ ಕ್ಷೇತ್ರ 

ಸದಸ್ಯರು 
5. ಮಾನ್ಯ ಶಾಸಕರು, ಜಗಳೂರು ವಿಧಾನಸಭಾ ಕ್ಷೇತ್ರ 

ಸದಸ್ಯರು 
6. ಜಿಲ್ಲಾಧಿಕಾರಿಗಳು , ದಾವಣಗೆರೆ 

ಸದಸ್ಯರು 


ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು 

- ಸದಸ್ಯರು 
8. ೩. ಶ್ರೀಮತಿ ಸುಚಿತ್ರ ಕೋಂ ಜಿ. ವಿ ತ್ಯಾಗರಾಜ ಗೌರಮ್ಮನ ಹಳ್ಳಿ, ಜಗಳೂರು - ಅಧಿಕಾರೇತರ ಸದಸ್ಯರು 

ತಾಲ್ಲೂಕು, 
b. ಶ್ರೀಮತಿ ನಾಜಿಮಬಾನು ಕೋಂ ಬಾಬಜಾನ್ , ಚೀಲೂರು, ಹೊನ್ನಾಳಿ - ಅಧಿಕಾರೇತರ ಸದಸ್ಯರು 

ತಾಲ್ಲೂಕು 
C. ಶ್ರೀಮತಿ ಬಿ. ಹಾಲಮ್ಮ ಕೋಂ ಪದ್ಮನಾಭ , ಕೆ. ಚ್ .ಬಿ ಕಾಲೋನಿ, ಕೊಟ್ಟೂರು - ಅಧಿಕಾರೇತರ ಸದಸ್ಯರು 

ರಸ್ತೆ, ಹರಪನಹಳ್ಳಿ ತಾಲ್ಲೂಕು 
9. ೩. ಸುಮ ತಾಯಿ ಕೊರವರ ಗಿರಿಜಮ್ಮ , ದುಗ್ಗಾವತಿ, ಹರಪನಹಳ್ಳಿ, ತಾಲ್ಲೂಕು - ಅಧಿಕಾರೇತರ ಸದಸ್ಯರು 
b. ಸೂರಮ್ಮ ಬಿನ್ ಪಿ. ಬಿ. ಚಂದ್ರಪ್ಪ , ಬೈಯಣ್ಣ ಕಾಮಗೇತನಹಳ್ಳಿ, ಜಗಳೂರು - ಅಧಿಕಾರೇತರ ಸದಸ್ಯರು 

ತಾಲ್ಲೂಕು 
C. ಕುಮಾರಿ ರೋಜಾ ತಂದೆ ರಾಜಪ್ಪ, ಚಿಕ್ಕಬಾಸೂರು ಗ್ರಾಮ , ಹೊನ್ನಾಳಿ - ಅಧಿಕಾರೇತರ ಸದಸ್ಯರು 

ತಾಲ್ಲೂಕು 
10 . ೩. ಶ್ರೀಮತಿ ಗಂಗಮ್ಮ ಮಹಂತೇಶ, ವಿದ್ಯಾನಗರ, ಹರಿಹರ 

- ಅಧಿಕಾರೇತರ ಸದಸ್ಯರು 
b. ಶ್ರೀಮತಿ ರೇಣುಕಮ್ಮ ಕೋಂ ರಾಜಪ್ಪ, ಅಮೃತನಗರ, ದಾವಣಗೆರೆ ತಾಲ್ಲೂಕು ಅಧಿಕಾರೇತರ ಸದಸ್ಯರು 
c, ಶ್ರೀ ಎಸ್.ಬಿ ಬಂಡೇಶ್ ಬಿನ್ ಕರಿಯಪ್ಪ, ಕಡತಿ ಗ್ರಾಮ , ಹರಪ್ಪನಹಳ್ಳಿ - ಅಧಿಕಾರೇತರ ಸದಸ್ಯರು 

ತಾಲ್ಲೂಕು 
d. ಶ್ರೀ ಎಸ್. ಬಿ.ವಿಜಯಕುಮಾರ್ ಬಿನ್ ಪುಟ್ಟಪ್ಪ, ವಡ್ನಾಳ್ ಗ್ರಾಮ , ಚನ್ನಗಿರಿ - ಅಧಿಕಾರೇತರ ಸದಸ್ಯರು 

ತಾಲ್ಲೂಕು, ದಾವಣಗೆರೆ ಜಿಲ್ಲೆ. 
೬. ಶ್ರೀ ಸಿದ್ದಪ್ಪ ಬಿನ್ ಎನ್.ಡಿ ಮಹೇಶ್ವರಪ್ಪ, ನಾಗನೂರು ಗ್ರಾಮ , ದಾವಣಗೆರೆ - ಅಧಿಕಾರೇತರ ಸದಸ್ಯರು 

ತಾಲ್ಲೂಕು 
11 . ಉಪ ನಿರ್ದೇಶಕರು, ಆನಾಸ ಇಲಾಖೆ, ದಾವಣಗೆರೆ 

- ಸದಸ್ಯ ಕಾರ್ಯದರ್ಶಿ 
ಜಾಗೃತಿ ಸಮಿತಿಯ ಕಾರ್ಯ ಚಟುವಟಿಕೆಗಳು: 

1. ಜಿಲ್ಲೆಯ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳ ಕಾರ್ಯನಿರ್ವಹಣೆಯ ಮೇಲುಸ್ತುವಾರಿ ಮಾಡುವುದು. 
2. ಜಿಲ್ಲಾ ಮತ್ತು ತಾಲ್ಲೂಕು ಮಟ್ಟದಲ್ಲಿ ಸಗಟು ಮಳಿಗೆಗಳ off take ಮೇಲುಸ್ತುವಾರಿ ಮಾಡುವುದು . 
3. ಪಡಿತರ ಚೀಟಿ ಕೋರಿ ಸಲ್ಲಿಸಿರುವ ಹೊಸ ಅರ್ಜಿಗಳನ್ನು ಮತ್ತು ಅನುಮೋದಿತ/ತಿರಸ್ಕತ ಹಾಗೂ ಕೈಬಿಡಲಾಗಿರುವ 

ನಕಲಿ ಪಡಿತರ ಚೀಟಿಗಳನ್ನು ಮೇಲುಸ್ತುವಾರಿ ಮಾಡತಕ್ಕದ್ದು . 
4. ರಾಜ್ಯದ ಅನ್ನಭಾಗ್ಯ ಯೋಜನೆಯನ್ನು ಬಲಪಡಿಸಲು ಹಾಗೂ ಸದರಿ ಯೋಜನೆಯ ಸಮರ್ಪಕ ಅನುಷ್ಟಾನಕ್ಕೆ 

ಈ ಸಲಹೆಗಳನ್ನು ನೀಡುವುದು. 
ಷರತ್ತುಗಳು 

i, ಜಾಗೃತ ಸಮಿತಿಯು ಕನಿಷ್ಠ ತಿಂಗಳಿಗೆ ಒಮ್ಮೆಯಾದರೂ ಸಭೆ ಸೇರತಕ್ಕದ್ದು, ಯಾವುದೇ ಸರ್ಕಾರೇತರ ಸದಸ್ಯರು 

- ಟಿ. ಎ / ಡಿ. ಎ ಪಡೆಯಲು ಅರ್ಹತೆ ಇರುವುದಿಲ್ಲ. 
i, ಜಿಲ್ಲಾ ಮಟ್ಟದ ಜಾಗೃತಿ ಸಮಿತಿಯ ಅಧಿಕಾರ ಅವಧಿಯು ರಚನೆಗೊಂಡ ದಿನಾಂಕದಿಂದ 
iii. ಒಂದು ವರ್ಷ ಆಗಿರುತ್ತದೆ. ( ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರನ್ನು 
ಹೊರತುಪಡಿಸಿ) 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಅರ್ಚನ ಎಂ . ಎಸ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆಹಾರ, ನಾಗರಿಕ ಸರಬರಾಜು, ಗ್ರಾಹಕ ಹಾರಗಳ ಹಾಗೂ ಕಾನೂನು ಮಾಪನಶಾಸ್ತ್ರ ಇಲಾಖೆ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು :- 200 


RNI No. KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ -III 


ಬೆಂಗಳೂರು, ಗುರುವಾರ, ನವೆಂಬರ್ ೧೦ , ೨೦೧೬ ( ಕಾರ್ತಿಕ ೧೯ , ಶಕ ವರ್ಷ ೧೯೩೮) 
Bengaluru , Thursday , November 10 , 2016 ( Karthika 19, Shaka Varsha 1938) 


|| ನಂ . ೧೨೬೧ 

No. 1261 


Part - III . 


URBAN DEVELOPMENT SECRETARIAT 

NOTIFICATION 
No . UDD 76 MLR 2016 , Bengaluru , Dated : 10th November 2016 . 


Government hereby allots the offices of the Mayor and Deputy Mayor to various categories for 
the NINTEENTH ( 19th ) TERM in respect of the following CORPORATIONS . Under Rule 73 -A of the 
Karnataka Municipal Corporations (Election )(Amendment) Rules 2014 and Guidelines issued vide 
Order No . UDD 92 MLR 2014 , dated 27.08.2014 . 


Mayor 


Deputy Mayor 


G ( W ) 


Sl. | Name of the City 
No . 

Corporation 
1 Ballari 

Belagavi 
Bengaluru 
Davanagere 
Hubballi- Dharwad 
Kalaburagi 
Mangaluru 
Mysuru 

Shivamogga 
10 | Tumakuru 
| 11 | Vijayapura 


BCA (W ) 

G ( W ) 
BCB (W ) L 

BCA 


G (W ) 

G 
SC 


G 
SC (W ) 
G (W ) 
SC 
G ( W ). 
ST ( W ). 
BCA (W ) 

BCA 


ST 


SC ( W ). 


By order and in the name of the Governor of Karnataka , 


K . L . Bagalawade 
Under Secretary to Government, 
Urban Development Department. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು. ( ಪಿ7) ಪ್ರತಿಗಳು: 1೦೦ 


RNI No. KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ- III 
Part - III 


ನಂ . ೧೨೬೨ 
No. 1262 


ಬೆಂಗಳೂರು, ಶುಕ್ರವಾರ, ನವೆಂಬರ್ ೧೧, ೨೦೧೬ ( ಕಾರ್ತಿಕ ೨೦ , ಶಕ ವರ್ಷ ೧೯೩೮) . 
Bengaluru, Friday , November 11 , 2016 (Karthika 20, Shaka Varsha 1938) 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 

ಚುನಾವಣಾ ನೋಟೀಸು 
ನಂ . ಚುನಾವಣೆ. ಸಿ. ಆರ್ :50 / 2016.17, ದಿನಾಂಕ:11.11.2016 


ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ಮತ್ತು ಹಿರಿಯೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ಸದಸ್ಯರುಗಳ ಅಧಿಕಾರದ 
ಅವಧಿಯು ಮುಗಿದಿರುವುದರಿಂದ ತೆರವಾಗಿರುವ ಸದಸ್ಯ ಸ್ಥಾನಗಳಿಗೆ ಚುನಾವಣೆ ನಡೆಸಬೇಕಾಗಿರುವುದರಿಂದ ಕರ್ನಾಟಕ ಕೃಷಿ ಉತ್ಪನ್ನ 
ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ನಿಯಮಗಳು 1968ರ 7ನೇ ನಿಯಮದಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ಎಂ .ಕೆ.ಶ್ರೀರಂಗಯ್ಯ ಆದ ನಾನು ಈ ಕೆಳಗೆ ಕಾಣಿಸಿದಂತೆ ಚುನಾವಣಾ 
ಕಾರ್ಯಕ್ರಮದ ವೇಳಾಪಟ್ಟಿಯನ್ನು ನಿಗದಿಪಡಿಸಿರುತ್ತೇನೆ. 
- ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಈ ಕೆಳಕಂಡಂತೆ ವಿವಿಧ ಕ್ಷೇತ್ರಗಳಿಂದ ಸದಸ್ಯರನ್ನು ಚುನಾಯಿಸಬೇಕಾಗಿರುತ್ತದೆ. 


ಕ್ರ. ಸಂ . 


ಕ್ಷೇತ್ರದ ಹೆಸರು 


ಕ್ಷೇತ್ರದ ವಿವರ 


ಸದಸ್ಯರ ಸಂಖ್ಯೆ 


ನಿಗದಿ ಪಡಿಸಲಾದ ಮೀಸಲಾತಿ 

ವಿವರ 


1 | 

2 
| ಭರಮಸಾಗರ | 

ಯಳಗೋಡು 
3 | ಚಿಕ್ಕಗೊಂಡನಹಳ್ಳಿ 

| ತುರುವನೂರು 
| ದ್ಯಾಮವ್ವನಹಳ್ಳಿ 
ದೊಡ್ಡಸಿದ್ದವ್ವನಹಳ್ಳಿ 

ಚಿತ್ರದುರ್ಗ 
8 ಗೊಡಬನಹಾಳು 

ಮಾನಂಗಿ 
10 | ಭೀಮಸಮುದ್ರ 
11 | ಸಿರಿಗೆರೆ 

ವರ್ತಕರ ಕ್ಷೇತ್ರ 
ಸಹಕಾರ ಮಾರುಕಟ್ಟೆ ವ್ಯವಹಾರ 
ಸಂಘಗಳ ಕ್ಷೇತ್ರ 
ಕೃಷಿ ಸಹಕಾರ ಸಂಸ್ಕರಣ 
ಸಂಘಗಳ ಕ್ಷೇತ್ರ 


ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | 
ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | 
ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | 
ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | 
ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | 
ಕೃಷಿಕರ ಕ್ಷೇತ್ರದಿಂದ | ಒಬ್ಬ ಸದಸ್ಯರ ಚುನಾವಣೆ 
ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | 
ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | 
ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ 
ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | 
ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | 

ಒಬ್ಬ ಸದಸ್ಯರ ಚುನಾವಣೆ 
ಒಬ್ಬ ಸದಸ್ಯರ ಚುನಾವಣೆ 


ಮಹಿಳೆ 
ಹಿಂದುಳಿದ ಬ ವರ್ಗ 

ಸಾಮಾನ್ಯ 
ಅನುಸೂಚಿತ ಪಂಗಡ 

ಸಾಮಾನ್ಯ 
ಅನುಸೂಚಿತ ಜಾತಿ 
ಹಿಂದುಳಿದ ಅ ವರ್ಗ 

ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 
ಮಹಿಳೆ 
ಸಾಮಾನ್ಯ 


9 


. 


ಸಾಮಾನ್ಯ 


ಒಬ್ಬ ಸದಸ್ಯರ ಚುನಾವಣೆ | 


ಸಾಮಾನ್ಯ 


ಕ್ರಸಂ 


ಹಿರಿಯೂರುಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಈ ಕೆಳಕಂಡಂತೆ ವಿವಿಧ ಕ್ಷೇತ್ರಗಳಿಂದ ಸದಸ್ಯರನ್ನು ಚುನಾಯಿಸಬೇಕಾಗಿರುತ್ತದೆ 

| ನಿಗದಿ ಪಡಿಸಲಾದ ಮೀಸಲಾತಿ | 
ಕ್ಷೇತ್ರದ ಹೆಸರು 

ಕ್ಷೇತ್ರದ ವಿವರ ಸದಸ್ಯರ ಸಂಖ್ಯೆ 

ವಿವರ 
4 | 

5 
1 | ಐಮಂಗಲ 

ಕೃಷಿಕರ ಕ್ಷೇತ್ರದಿಂದ | ಒಬ್ಬ ಸದಸ್ಯರ ಚುನಾವಣೆ | ಸಾಮಾನ್ಯ 
ಯರಬಳ್ಳಿ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | ಹಿಂದುಳಿದ ಅ ವರ್ಗ 
| ಅಂಬಲಗೆರೆ | 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | ಮಹಿಳೆ 
| ಅಬ್ಬಿನಹೊಳೆ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | ಸಾಮಾನ್ಯ 
5 ಧರ್ಮಪುರ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | ಸಾಮಾನ್ಯ 
6 | ಇಕ್ಕನೂರು 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | ಮಹಿಳೆ 
7 | ಮಸ್ಕಲ್ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | ಹಿಂದುಳಿದ ಬ ವರ್ಗ 
ಹಿರಿಯೂರು 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | ಸಾಮಾನ್ಯ 
ವಾಣಿವಿಲಾಸಪುರ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | ಅನುಸೂಚಿತ ಪಂಗಡ 
ಉಡುವಳ್ಳಿ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | ಸಾಮಾನ್ಯ 
11 ಜವನಗೊಂಡನಹಳ್ಳಿ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | ಅನುಸೂಚಿತ ಜಾತಿ 
12 ವರ್ತಕರ ಕ್ಷೇತ್ರ 

ಒಬ್ಬ ಸದಸ್ಯರ ಚುನಾವಣೆ | ಸಾಮಾನ್ಯ 
ಸಹಕಾರ ಮಾರುಕಟ್ಟೆ ವ್ಯವಹಾರ ಸಂಘಗಳ 

ಒಬ್ಬ ಸದಸ್ಯರ ಚುನಾವಣೆ | 

ಸಾಮಾನ್ಯ 
ಕೃಷಿ ಸಹಕಾರ ಸಂಸ್ಕರಣ ಸಂಘಗಳ ಕ್ಷೇತ್ರ 

ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 

ಚುನಾವಣಾ ವೇಳಾಪಟ್ಟಿ 
1 ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

: 18.11. 2016 ( ಶುಕ್ರವಾರ) 
2 ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

: 19 .11. 2016 ( ಶನಿವಾರ) 
3 ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ : 21.11 .2016 (ಸೋಮವಾರ) 
4 ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ : 01.12.2016 ( ಗುರುವಾರ) 

( ಮತದಾನದ ಸಮಯ ಬೆಳಗ್ಗೆ 8. 00 ಗಂಟೆಯಿಂದ ಸಂಜೆ 4.00 ಗಂಟೆಯವರೆಗೆ) 
5 ಮತ ಎಣಿಕೆ ನಡೆಯುವ ದಿನಾಂಕ ಮತ್ತು ದಿನ 

: 03.12 . 2016 ( ಶನಿವಾರ) 
ಬೆಳಗ್ಗೆ 8.00 ಗಂಟೆಯಿಂದ 
6 ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ : 03.12.2016 ( ಶನಿವಾರ) 

ದಿನಾಂಕ ಮತ್ತು ದಿನ 

ಮೇಲ್ಕಂಡ ವೇಳಾಪಟ್ಟಿಯಂತೆ ಕೆಳಕಾಣಿಸಿದ ಸ್ಥಳ ಹಾಗೂ ಸಮಯದಲ್ಲಿ ನಿಗದಿತ ದಿನಾಂಕಗಳಂದು ( ಸಾರ್ವಜನಿಕ ರಜಾ 
ದಿನ ಹೊರತುಪಡಿಸಿ) ನಾಮಪತ್ರಗಳನ್ನು ಸಲ್ಲಿಸಬಹುದು. ಚುನಾವಣಾ ವೇಳಾಪಟ್ಟಿಯಂತೆ ನಿಯಮಾನುಸಾರ ಚುನಾವಣೆ ಪ್ರಕ್ರಿಯೆ 
ಪ್ರಾರಂಭಿಸಲು ಸಂಬಂಧಪಟ್ಟ ಚುನಾವಣಾಧಿಕಾರಿಗಳಿಗೆ ಸೂಚಿಸಿದೆ. 
ಕ್ರ. ಸಂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ನಾಮಪತ್ರಗಳನ್ನು ಸ್ವೀಕರಿಸುವ ಸ್ಥಳ 

ನಾಮಪತ್ರಗಳನ್ನು ಸಲ್ಲಿಸಲು 
ಹೆಸರು 

ನಿಗದಿಪಡಿಸಿದ ಸಯಮ 
ಚಿತ್ರದುರ್ಗ ಕೃಷಿ ಉತ್ಪನ್ನ ಚುನಾವಣಾಧಿಕಾರಿಗಳು, ಕೃಷಿ ಉತ್ಪನ್ನ ಮಾರುಕಟ್ಟೆ | 
ಮಾರುಕಟ್ಟೆ ಸಮಿತಿ ಸಮಿತಿ, ಚಿತ್ರದುರ್ಗ ಹಾಗೂ ತಹಶಿ 

0 ಗಂಟೆಯಿಂದ 
ತಹಶೀಲ್ದಾರ್‌ರವರ ಕಾರ್ಯಾಲಯ, ಚಿತ್ರದುರ್ಗ 

ಮಧ್ಯಾಹ್ನ 3.00 
ಹಿರಿಯೂರು ಕೃಷಿ ಉತ್ಪನ್ನ | ಚುನಾವಣಾಧಿಕಾರಿಗಳು, ಕೃಷಿ ಉತ್ಪನ್ನ ಮಾರುಕಟ್ಟೆ | 
ಮಾರುಕಟ್ಟೆ ಸಮಿತಿ ಸಮಿತಿ, ಹಿರಿಯೂರು ಹಾಗೂ ತಹಶೀಲ್ದಾರ್‌, || 

ಗಂಟೆಯವರೆಗೆ 
ತಹಶೀಲ್ದಾರ್‌ರವರ ಕಾರ್ಯಾಲಯ , ಹಿರಿಯೂರು 


ಎಂ .ಕೆ. ಶ್ರೀರಂಗಯ್ಯ 
ಜಿಲ್ಲಾಧಿಕಾರಿಗಳು 
ಚಿತ್ರದುರ್ಗ ಜಿಲ್ಲೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7) ಪ್ರತಿಗಳು: 50 


RNI No. KARBIL / 2001 / 47147 


2. No.Kodum,109 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - III 
Part - III 


ಬೆಂಗಳೂರು, ಸೋಮವಾರ, ನವೆಂಬರ್ ೧೪, ೨೦೧೬ ( ಕಾರ್ತಿಕ ೨೩, ಶಕ ವರ್ಷ ೧೯೩೮) | ನಂ . ೧೨೬೫ 
Bengaluru , Monday , November 14 , 2016 (Karthika 23 , Shaka Varsha 1938 ) No. 1265 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ತುಮಕೂರು ಜಿಲ್ಲೆ, ತುಮಕೂರು 

ಚುನಾವಣೆಯ ನೋಟೀಸು 
ನಂ : ಚು ( 2) ವಿವ/ 222 / 2015 - 16, ದಿನಾಂಕ: 14 .11 .2016 


ತುಮಕೂರು ಜಿಲ್ಲೆಯ ಗುಬ್ಬಿ , ಕುಣಿಗಲ್ , ತಿಪಟೂರು, ತುರುವೇಕೆರೆ, ಮಧುಗಿರಿ, ಶಿರಾ ಮತ್ತು ಪಾವಗಡ ಕೃಷಿ 
ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ಸದಸ್ಯರುಗಳ ಅಧಿಕಾರದ ಅವಧಿಯು ಮುಗಿದಿರುವುದರಿಂದ ಕರ್ನಾಟಕ ಕೃಷಿ ಉತ್ಪನ್ನ 
ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ನಿಯಮಗಳು 1968ರ 7ನೇ ನಿಯಮದಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ತುಮಕೂರು ಜಿಲ್ಲಾಧಿಕಾರಿ ಕೆ. ಪಿ.ಮೋಹನ್‌ರಾಜ್ , ಭಾ . ಆ . ಸೇ ., ಆದ ನಾನು ಈ ಕೆಳಗೆ 
ಕಾಣಿಸಿದಂತೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಚುನಾವಣೆಯನ್ನು ನಡೆಸಲಾಗುತ್ತದೆ ಎಂದು ಈ ಮೂಲಕ 
ಪ್ರಕಟಿಸುತ್ತೇನೆ. 

ಮೇಲ್ಕಂಡ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಈ ಕೆಳಕಂಡಂತೆ 

ವಿವಿಧ ಕ್ಷೇತ್ರಗಳಿಂದ ಸದಸ್ಯರನ್ನು ಚುನಾಯಿಸಬೇಕಾಗಿರುತ್ತದೆ. 
ಕ್ಷೇತ್ರದ ಹೆಸರು ಕ್ಷೇತ್ರದ ವಿವರ ಸದಸ್ಯರ ಸಂಖ್ಯೆ 

ನಿಗಧಿ ಪಡಿಸಲಾದ 
ಮೀಸಲಾತಿ ವಿವರ 


b)&= 


ಗುಬ್ಬಿ ತಾಲ್ಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸದಸ್ಯರುಗಳ ಚುನಾವಣೆ 
ಹಾಗಲವಾಡಿ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | ಸಾಮಾನ್ಯ 
ಅಂಕಸಂದ್ರ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ( ಸಾಮಾನ್ಯ 
ಚೇಳೂರು 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ( ಸಾಮಾನ್ಯ 
ಗುಬ್ಬಿ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 
ಜಿ. ಹೊಸಹಳ್ಳಿ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ( ಹಿಂದುಳಿದ ವರ್ಗ - ಬ 
ನಿಟ್ಟೂರು 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ಪರಿಶಿಷ್ಟ ಜಾತಿ 
ದೊಡ್ಡಗುಣಿ | 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ಪರಿಶಿಷ್ಟ ಪಂಗಡ 
ಮಾರಶೆಟ್ಟಿಹಳ್ಳಿ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ಮಹಿಳೆ 
ಕಡಬ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ಹಿಂದುಳಿದ ವರ್ಗ - ೨ 
ಸಿ . ಎಸ್ . ಪುರ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 
ಮಾವಿನಹಳ್ಳಿ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ಮಹಿಳೆ 
ವ್ಯಾಪಾರಗಾರರ ಕ್ಷೇತ್ರ 

ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 
ವ್ಯವಸಾಯೋತ್ಪನ್ನ ಮಾರಾಟ 

ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 
ಸಹಕಾರ ಸಂಘದ ಸದಸ್ಯರಿಂದ 
ಕೃಷಿ ಹುಟ್ಟುವಳಿ ಸಂಸ್ಕರಣ 

ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 
ಸಹಕಾರ ಸಂಘದ ಸದಸ್ಯರಿಂದ 


p) 


ಕ್ಷೇತ್ರದ ಹೆಸರು 


ಕ್ಷೇತ್ರದ ವಿವರ 


ಸದಸ್ಯರ ಸಂಖ್ಯೆ 


ನಿಗಧಿ ಪಡಿಸಲಾದ 
ಮೀಸಲಾತಿ ವಿವರ 


ಕುಣಿಗಲ್ ತಾಲ್ಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸದಸ್ಯರುಗಳ ಚುನಾವಣೆ 
ಕೊತ್ತಗೆರೆ | 

ಕೃಷಿಕರ ಕ್ಷೇತ್ರದಿಂದ | ಒಬ್ಬ ಸದಸ್ಯರ ಚುನಾವಣೆ ಹಿಂದುಳಿದ ವರ್ಗ - ೨ 
ಬೋರಲಿಂಗನಪಾಳ್ಯ 

ಕೃಷಿಕರ ಕ್ಷೇತ್ರದಿಂದ | ಒಬ್ಬ ಸದಸ್ಯರ ಚುನಾವಣೆ ಹಿಂದುಳಿದ ವರ್ಗ - ಬ 
ಸಂತೆಮಾವತ್ತೂರು 

ಕೃಷಿಕರ ಕ್ಷೇತ್ರದಿಂದ 1 ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 
ಯಲಿಯೂರು 

ಕೃಷಿಕರ ಕ್ಷೇತ್ರದಿಂದ | ಒಬ್ಬ ಸದಸ್ಯರ ಚುನಾವಣೆ ಪರಿಶಿಷ್ಟ ಜಾತಿ 
ಜೋಡಿಹೊಸಹಳ್ಳಿ 

ಕೃಷಿಕರ ಕ್ಷೇತ್ರದಿಂದ | ಒಬ್ಬ ಸದಸ್ಯರ ಚುನಾವಣೆ | ಪರಿಶಿಷ್ಟ ಪಂಗಡ 
ನಿಡಸಾಲೆ 

ಕೃಷಿಕರ ಕ್ಷೇತ್ರದಿಂದ | ಒಬ್ಬ ಸದಸ್ಯರ ಚುನಾವಣೆ ( ಸಾಮಾನ್ಯ 
ಹುಲಿಯೂರುದುರ್ಗ 

ಕೃಷಿಕರ ಕ್ಷೇತ್ರದಿಂದ | ಒಬ್ಬ ಸದಸ್ಯರ ಚುನಾವಣೆ ( ಸಾಮಾನ್ಯ 
ಯಡವಾಣಿ 

ಕೃಷಿಕರ ಕ್ಷೇತ್ರದಿಂದ | ಒಬ್ಬ ಸದಸ್ಯರ ಚುನಾವಣೆ ಮಹಿಳೆ 
ಅಮೃತೂರು| 

ಕೃಷಿಕರ ಕ್ಷೇತ್ರದಿಂದ | ಒಬ್ಬ ಸದಸ್ಯರ ಚುನಾವಣೆ ( ಸಾಮಾನ್ಯ 
ಯಡಿಯೂರು 

ಕೃಷಿಕರ ಕ್ಷೇತ್ರದಿಂದ | ಒಬ್ಬ ಸದಸ್ಯರ ಚುನಾವಣೆ ಮಹಿಳೆ 
ನಾಗಸಂದ್ರ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | ಸಾಮಾನ್ಯ 
ವ್ಯಾಪಾರಗಾರರ ಕ್ಷೇತ್ರ 

ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 
ವ್ಯವಸಾಯೋತ್ಪನ್ನ ಮಾರಾಟ 

ಒಬ್ಬ ಸದಸ್ಯರ ಚುನಾವಣೆ | ಸಾಮಾನ್ಯ 
ಸಹಕಾರ ಸಂಘದ ಸದಸ್ಯರಿಂದ 
ಕೃಷಿ ಹುಟ್ಟುವಳಿ ಸಂಸ್ಕರಣ 

ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 
ಸಹಕಾರ ಸಂಘದ ಸದಸ್ಯರಿಂದ 

ತಿಪಟೂರು ತಾಲ್ಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸದಸ್ಯರುಗಳ ಚುನಾವಣೆ 
ಹಾಲ್ಕುರಿಕೆ 

ಕೃಷಿಕರ ಕ್ಷೇತ್ರದಿಂದ | ಒಬ್ಬ ಸದಸ್ಯರ ಚುನಾವಣೆ | ಪರಿಶಿಷ್ಟ ಪಂಗಡ 
ಹೊನ್ನವಳ್ಳಿ ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ 

ಸಾಮಾನ್ಯ 
ಗುಡಿಗೊಂಡನಹಳ್ಳಿ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 
ಈಡೇನಹಳ್ಳಿ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ಮಹಿಳೆ 
ಕಿಬ್ಬನಹಳ್ಳಿ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ಹಿಂದುಳಿದ ವರ್ಗ - ಬ 
ಮಡೇನೂರು 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 
ಅರಳಗುಪ್ಪೆ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 
ರಂಗಾಪುರ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ( ಹಿಂದುಳಿದ ವರ್ಗ - ೨ 
ನಾಗರಘಟ್ಟ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 
ಸೂಗೂರು 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ಮಹಿಳೆ 
ನೊಣವಿನಕೆರೆ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | ಪರಿಶಿಷ್ಟ ಜಾತಿ 
ವ್ಯಾಪಾರಗಾರರ ಕ್ಷೇತ್ರ 

ಒಬ್ಬ ಸದಸ್ಯರ ಚುನಾವಣೆ | ಸಾಮಾನ್ಯ 
ವ್ಯವಸಾಯೋತ್ಪನ್ನ ಮಾರಾಟ 

ಒಬ್ಬ ಸದಸ್ಯರ ಚುನಾವಣೆ | ಸಾಮಾನ್ಯ 
ಸಹಕಾರ ಸಂಘದ ಸದಸ್ಯರಿಂದ 
ಕೃಷಿ ಹುಟ್ಟುವಳಿ ಸಂಸ್ಕರಣ | 

ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 
ಸಹಕಾರ ಸಂಘದ ಸದಸ್ಯರಿಂದ 

ತುರುವೇಕೆರೆ ತಾಲ್ಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸದಸ್ಯರುಗಳ ಚುನಾವಣೆ 
ಬಾಣಸಂದ್ರ 

ಕೃಷಿಕರ ಕ್ಷೇತ್ರದಿಂದ | ಒಬ್ಬ ಸದಸ್ಯರ ಚುನಾವಣೆ | ಸಾಮಾನ್ಯ 
ದಂಡಿನಶಿವರ | ಕೃಷಿಕರ ಕ್ಷೇತ್ರದಿಂದ 

ಚುನಾವಣೆ ಹಿಂದುಳಿದ ವರ್ಗ - ೨ 
ಸಂಪಿಗೆ 

ಕೃಷಿಕರ ಕ್ಷೇತ್ರದಿಂದ | ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 
ತುರುವೇಕೆರೆ 

| ಒಬ್ಬ ಸದಸ್ಯರ ಚುನಾವಣೆ ಮಹಿಳೆ 
ಕೊಂಡಜ್ಜಿ 

ಕೃಷಿಕರ ಕ್ಷೇತ್ರದಿಂದ | ಒಬ್ಬ ಸದಸ್ಯರ ಚುನಾವಣೆ ಹಿಂದುಳಿದ ವರ್ಗ - ಬ 
ತಾಳಕೆರೆ 

ಕೃಷಿಕರ ಕ್ಷೇತ್ರದಿಂದ | ಒಬ್ಬ ಸದಸ್ಯರ ಚುನಾವಣೆ | ಪರಿಶಿಷ್ಟ ಜಾತಿ 
ತಂಡಗ. 

ಕೃಷಿಕರ ಕ್ಷೇತ್ರದಿಂದ | ಒಬ್ಬ ಸದಸ್ಯರ ಚುನಾವಣೆ | ಮಹಿಳೆ 
ದಬೇಘಟ್ಟ 

ಕೃಷಿಕರ ಕ್ಷೇತ್ರದಿಂದ | | ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 
ಮುತ್ತಗದಹಳ್ಳಿ 

ಕೃಷಿಕರ ಕ್ಷೇತ್ರದಿಂದ | ಒಬ್ಬ ಸದಸ್ಯರ ಚುನಾವಣೆ ( ಸಾಮಾನ್ಯ 
ಮಾಯಸಂದ್ರ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 


ಕೃಷಿಕರ ಕೇತದಿಂದ 


p) 


ಕ್ಷೇತ್ರದ ಹೆಸರು 


ಕ್ಷೇತ್ರದ ವಿವರ 


ಸದಸ್ಯರ ಸಂಖ್ಯೆ 


ನಿಗಧಿ ಪಡಿಸಲಾದ 
ಮೀಸಲಾತಿ ವಿವರ 


ಸೀಗೇಹಳ್ಳಿ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | ಪರಿಶಿಷ್ಟ ಪಂಗಡ 
ವ್ಯಾಪಾರಗಾರರ ಕ್ಷೇತ್ರ 

ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 
ವ್ಯವಸಾಯೋತ್ಪನ್ನ ಮಾರಾಟ 

ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 
ಸಹಕಾರ ಸಂಘದ ಸದಸ್ಯರಿಂದ 
ಕೃಷಿ ಹುಟ್ಟುವಳಿ ಸಂಸ್ಕರಣ 

ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 
ಸಹಕಾರ ಸಂಘದ ಸದಸ್ಯರಿಂದ 

- ಮಧುಗಿರಿ ತಾಲ್ಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸದಸ್ಯರುಗಳ ಚುನಾವಣೆ 
ಮಧುಗಿರಿ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | ಹಿಂದುಳಿದ ವರ್ಗ - ೨ 
ಸಿದ್ದಾಪುರ 

ಕೃಷಿಕರ ಕ್ಷೇತ್ರದಿಂದ | ಒಬ್ಬ ಸದಸ್ಯರ ಚುನಾವಣೆ ಪರಿಶಿಷ್ಟ ಜಾತಿ 
ಪುರವರ 

ಕೃಷಿಕರ ಕ್ಷೇತ್ರದಿಂದ | ಒಬ್ಬ ಸದಸ್ಯರ ಚುನಾವಣೆ ಮಹಿಳೆ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ( ಸಾಮಾನ್ಯ 
ಕೊಡಿಗೇನಹಳ್ಳಿ ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ 

ಸಾಮಾನ್ಯ 
ಕಡಗತ್ತೂರು 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ಮಹಿಳೆ 
ಇಟಕದಿಬ್ಬನಹಳ್ಳಿ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 
ಮಿಡಿಗೇಶಿ ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ 

( ಸಾಮಾನ್ಯ 
ಹೊಸಕೆರೆ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ಪರಿಶಿಷ್ಟ ಪಂಗಡ 
10 ದೊಡೇರಿ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ಹಿಂದುಳಿದ ವರ್ಗ - ಬ 
ದಬೇಘಟ್ಟ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 
ವ್ಯಾಪಾರಗಾರರ ಕ್ಷೇತ್ರ 

ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 
ವ್ಯವಸಾಯೋತ್ಪನ್ನ ಮಾರಾಟ 

ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 
ಸಹಕಾರ ಸಂಘದ ಸದಸ್ಯರಿಂದ 
ಕೃಷಿ ಹುಟ್ಟುವಳಿ ಸಂಸ್ಕರಣ 

ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 
ಸಹಕಾರ ಸಂಘದ ಸದಸ್ಯರಿಂದ 

ಶಿರಾ ತಾಲ್ಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸದಸ್ಯರುಗಳ ಚುನಾವಣೆ 
ಹುಲಿಕುಂಟೆ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ಹಿಂದುಳಿದ ವರ್ಗ - ಬ 
ಬರಗೂರು 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ಹಿಂದುಳಿದ ವರ್ಗ - ೨ 
ಗೌಡಗೆರೆ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ಪರಿಶಿಷ್ಟ ಜಾತಿ | 
ಮದಲೂರು 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 
ತಾವರೆಕೆರೆ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ಮಹಿಳೆ 
ಬಿದರೆಕೆರೆ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | ಸಾಮಾನ್ಯ 
ಭೂವನಹಳ್ಳಿ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | ಸಾಮಾನ್ಯ 
8 | ಬುಕ್ಕಾಪಟ್ಟಣ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | ಮಹಿಳೆ 
9 | ಕಳ್ಳಂಬೆಳ್ಳ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | ಪರಿಶಿಷ್ಟ ಪಂಗಡ 
| ದೊಡ್ಡಅಗ್ರಹಾರ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 
11 | ತರೂರು 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ | ಸಾಮಾನ್ಯ 
| ವ್ಯಾಪಾರಗಾರರ ಕ್ಷೇತ್ರ 

ಒಬ್ಬ ಸದಸ್ಯರ ಚುನಾವಣೆ | ಸಾಮಾನ್ಯ 
ವ್ಯವಸಾಯೋತ್ಪನ್ನ ಮಾರಾಟ 

ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 
ಸಹಕಾರ ಸಂಘದ ಸದಸ್ಯರಿಂದ 
ಕೃಷಿ ಹುಟ್ಟುವಳಿ ಸಂಸ್ಕರಣ 

ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 
ಸಹಕಾರ ಸಂಘದ ಸದಸ್ಯರಿಂದ 

ಪಾವಗಡ ತಾಲ್ಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸದಸ್ಯರುಗಳ ಚುನಾವಣೆ 
ದೊಮ್ಮತಮರಿ 

ಕೃಷಿಕರ ಕ್ಷೇತ್ರದಿಂದ | ಒಬ್ಬ ಸದಸ್ಯರ ಚುನಾವಣೆ | ಹಿಂದುಳಿದ ವರ್ಗ - ೨ 
ರಾಜವಂತಿ 

ಕೃಷಿಕರ ಕ್ಷೇತ್ರದಿಂದ | ಒಬ್ಬ ಸದಸ್ಯರ ಚುನಾವಣೆ | ಪರಿಶಿಷ್ಟ ಜಾತಿ 
ಪಾವಗಡ 

ಕೃಷಿಕರ ಕ್ಷೇತ್ರದಿಂದ | ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 
ಚನ್ನಕೇಶವಪುರ 

ಕೃಷಿಕರ ಕ್ಷೇತ್ರದಿಂದ | ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ವಿವರ 


ಸದಸ್ಯರ ಸಂಖ್ಯೆ 


%)- 


ನಿಗಧಿ ಪಡಿಸಲಾದ 
ಮೀಸಲಾತಿ ವಿವರ 


(3|3|| 

38/383 


ಮಂಗಳವಾಡ 

ಕೃಷಿಕರ ಕ್ಷೇತ್ರದಿಂದ | ಒಬ್ಬ ಸದಸ್ಯರ ಚುನಾವಣೆ | ಮಹಿಳೆ 
ರಂಗಸಮುದ್ರ 

ಕೃಷಿಕರ ಕ್ಷೇತ್ರದಿಂದ ಒಬ್ಬ ಸದಸ್ಯರ ಚುನಾವಣೆ ಪರಿಶಿಷ್ಟ ಪಂಗಡ 
ಮೊನ್ನಸಮುದ್ರ 

ಕೃಷಿಕರ ಕ್ಷೇತ್ರದಿಂದ | ಒಬ್ಬ ಸದಸ್ಯರ ಚುನಾವಣೆ ಮಹಿಳೆ 
ವೈ .ಎನ್ , ಹೊಸಕೋಟೆ 

ಕೃಷಿಕರ ಕ್ಷೇತ್ರದಿಂದ | ಒಬ್ಬ ಸದಸ್ಯರ ಚುನಾವಣೆ ಹಿಂದುಳಿದ ವರ್ಗ - ಬ | 
ಕಾಮನದುರ್ಗ ಕೃಷಿಕರ ಕ್ಷೇತ್ರದಿಂದ | ಒಬ್ಬ ಸದಸ್ಯರ ಚುನಾವಣೆ 

ಸಾಮಾನ್ಯ 
ಪಳವಳ್ಳಿ 

ಕೃಷಿಕರ ಕ್ಷೇತ್ರದಿಂದ | ಒಬ್ಬ ಸದಸ್ಯರ ಚುನಾವಣೆ | ಸಾಮಾನ್ಯ 
ತಿರುಮಣಿ 

ಕೃಷಿಕರ ಕ್ಷೇತ್ರದಿಂದ | ಒಬ್ಬ ಸದಸ್ಯರ ಚುನಾವಣೆ | ಸಾಮಾನ್ಯ 
ವ್ಯಾಪಾರಗಾರರ ಕ್ಷೇತ್ರ 

ಒಬ್ಬ ಸದಸ್ಯರ ಚುನಾವಣೆ | ಸಾಮಾನ್ಯ 
ವ್ಯವಸಾಯೋತ್ಪನ್ನ ಮಾರಾಟ 

ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 
ಸಹಕಾರ ಸಂಘದ ಸದಸ್ಯರಿಂದ 
ಕೃಷಿ ಹುಟ್ಟುವಳಿ ಸಂಸ್ಕರಣ 

ಒಬ್ಬ ಸದಸ್ಯರ ಚುನಾವಣೆ ಸಾಮಾನ್ಯ 
ಸಹಕಾರ ಸಂಘದ ಸದಸ್ಯರಿಂದ 

ಚುನಾವಣಾ ವೇಳಾಪಟ್ಟಿ 
1. ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ [ : | 21.11 .2016 (ಸೋಮವಾರ) 
2. ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

: 22.11.2016 | ( ಮಂಗಳವಾರ) 
3. ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ : 24 .11.2016 | ( ಗುರುವಾರ) 

ಮತು ದಿನ 
4. ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ : 04 .12 .2016 ( ಭಾನುವಾರ) 
ದಿನ ಮತ್ತು ಸಮಯ 

- ಬೆಳಗ್ಗೆ 8.00 ಗಂಟೆಯಿಂದ ಸಾಯಂಕಾಲ 4. 00 ಗಂಟೆಯವರೆಗೆ 
5. ಮತ ಎಣಿಕೆ ನಡೆಯುವ ದಿನಾಂಕ ಮತ್ತು ದಿನ 

: | 06.12 .2016 | ( ಮಂಗಳವಾರ) | 

| ( ಬೆಳಗ್ಗೆ 8.00 ಗಂಟೆಯಿಂದ) 
| 6 | ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ 

06 .12.2016 | ( ಮಂಗಳವಾರ) 
ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 


ಮೇಲ್ಕಂಡ ವೇಳಾಪಟ್ಟಿಯಂತೆ ಕೆಳಕಾಣಿಸಿದ ಸ್ಥಳ ಹಾಗೂ ಸಮಯದಲ್ಲಿ ನಿಗಧಿತ ದಿನಾಂಕಗಳಂದು ( ಸಾರ್ವಜನಿಕ 
ರಜಾ ದಿನ ಹೊರತುಪಡಿಸಿ) ನಾಮಪತ್ರಗಳನ್ನು ಸಲ್ಲಿಸಬಹುದು. ಚುನಾವಣಾ ವೇಳಾಪಟ್ಟಿಯಂತೆ ನಿಯಮಾನುಸಾರ 
ಚುನಾವಣೆ ಪ್ರಕ್ರಿಯೆ ಪ್ರಾರಂಭಿಸಲು ಸಂಬಂಧಪಟ್ಟ ಚುನಾವಣಾಧಿಕಾರಿಗಳಿಗೆ ಸೂಚಿಸಿದೆ. 
ವಿಶೇಷ ಸೂಚನೆ: 
1. ಗುಬ್ಬಿ, ಕುಣಿಗಲ್ , ತಿಪಟೂರು, ತುರುವೇಕೆರೆ , ಮಧುಗಿರಿ , ಶಿರಾ ಮತ್ತು ಪಾವಗಡ ಕೃಷಿ ಉತ್ಪನ್ನ ಮಾರುಕಟ್ಟೆ 

ಸಮಿತಿಗಳಿಗೆ ಆಯಾ ತಾಲ್ಲೂಕಿನ ತಹಶೀಲ್ದಾರರು ಚುನಾವಣಾಧಿಕಾರಿಗಳಾಗಿರುತ್ತಾರೆ . 
2 . ನಾಮಪತ್ರಗಳನ್ನು ಸಂಬಂಧಪಟ್ಟ ತಹಶೀಲ್ದಾರ್ ಕಛೇರಿಗಳಲ್ಲಿ ಪಡೆಯಬಹುದು ಮತ್ತು ನಾಮ ನಿರ್ದೇಶನ ಪತ್ರಗಳನ್ನು 

ನಿಗದಿತ ದಿನಾಂಕಗಳಂದು ( ಸಾರ್ವಜನಿಕ ರಜಾ ದಿನ ಹೊರತುಪಡಿಸಿ) ಬೆಳಿಗ್ಗೆ 11.00 ಗಂಟೆಯಿಂದ ಮಧ್ಯಾಹ್ನ 3.00 
ಗಂಟೆಯವರೆಗೆ ಸಂಬಂಧಪಟ್ಟ ಚುನಾವಣಾಧಿಕಾರಿಗಳಾದ ತಹಶೀಲ್ದಾರ್‌ರ ಕಚೇರಿಗಳಲ್ಲಿ ಸಲ್ಲಿಸಬಹುದು. 


ಕೆ . ಪಿ . ಮೋಹನ್‌ರಾಜ್ 
- ಜಿಲ್ಲಾಧಿಕಾರಿ , 
ತುಮಕೂರು ಜಿಲ್ಲೆ . 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 50 


RNI No. KARBIL / 2001 / 47147 


2. No.Kodum,109 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ- III 


ನಂ . ೧೨೬೬ 
No . 1266 


Part - III. 


ಬೆಂಗಳೂರು, ಸೋಮವಾರ, ನವೆಂಬರ್ ೧೪, ೨೦೧೬ ( ಕಾರ್ತಿಕ ೨೩ , ಶಕ ವರ್ಷ ೧೯೩೮) 
Bengaluru , Monday , November 14 , 2016 (Karthika 23 , Shaka Varsha 1938 ) 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 

ಅಧಿಸೂಚನೆ 
ನಂ . ಚು ( 2) ವಿವ/ 222/ 2015 - 16, ದಿನಾಂಕ: 11 - 11 - 2016 


ನಿರ್ದೇಶಕರು , ಕೃಷಿ ಮಾರಾಟ ಇಲಾಖೆ, ಬೆಂಗಳೂರು ಇವರ ಪತ್ರ ಸಂಖ್ಯೆ : ಕೃಮಾಇ 03 ಚುನಾವಣೆ 2016 ದಿ : 
24. 08.2016, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966 ರ ಕಲಂ 
2(2), 11(1)(i), ಕಲಂ 11 (2) ಮತ್ತು 14 (1) (2), ಹಾಗೂ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು 
ಅಭಿವೃದ್ಧಿ) ನಿಯಮಾವಳಿಗಳು 1968 ರ ನಿಯಮ 3(1)( 2), 5, 5 (17)( ಎ) ಮತ್ತು 5ಎ ಪ್ರಕಾರ ಗುಬ್ಬಿ ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿಯ ಕೃಷಿಕ ಮತಕ್ಷೇತ್ರಗಳ ಮತದಾರರ ಪಟ್ಟಿಗಳನ್ನು ಸಮಗ್ರವಾಗಿ ಪರಿಷ್ಕರಿಸಿ, ಪರಿಷ್ಕೃತ ಮತದಾರರ ಪಟ್ಟಿಗಳ ಅಂಕಿ 
ಅಂಶಗಳನ್ವಯ ಹನ್ನೊಂದು ಕೃಷಿಕ ಕ್ಷೇತ್ರಗಳ ಪ್ರಾದೇಶಿಕ ವ್ಯಾಪ್ತಿಯನ್ನು ನಿರ್ಧರಿಸಿ 2011 ರಲ್ಲಿ ನಿಗದಿಪಡಿಸಿದ ಮೀಸಲಾತಿ 
ಪುನರಾವರ್ತನೆಯಾಗದಂತೆ ಸರದಿಯಂತೆ ಮೀಸಲಾತಿ ನಿಗದಿಪಡಿಸಿದೆ. 

ಪ್ರಯುಕ್ತ, ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿ , ಕೆ.ಪಿ .ಮೋಹನ್ ರಾಜ್, ಭಾ . ಆ.ಸೇ ., ಆದ ನಾನು ಕರ್ನಾಟಕ ಕೃಷಿ ಉತ್ಪನ್ನ 
ಮಾರುಕಟ್ಟೆ ವ್ಯವಹಾರ ( ನಿಯಂತ್ರಣ ಮತ್ತು ಅಭಿವೃದ್ದಿ) ಅಧಿನಿಯಮ 1966 ರ ಕಲಂ 14( 2) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ 11 ಏಕಸದಸ್ಯ ಕೃಷಿಕ ಕ್ಷೇತ್ರಗಳ ಪ್ರಾದೇಶಿಕ ವ್ಯಾಪ್ತಿಗೆ 11 ಸ್ಥಾನಗಳನ್ನು ನಿರ್ಧರಿಸಿ, ಈ ಪೈಕಿ ಒಂದು ಅನುಸೂಚಿತ ಜಾತಿ, 
ಒಂದು ಅನುಸೂಚಿತ ಪಂಗಡ, ಒಂದು ಹಿಂದುಳಿದ ಅ ಪ್ರವರ್ಗ, ಒಂದು ಹಿಂದುಳಿದ ಬ ಪ್ರವರ್ಗ ಹಾಗೂ ಎರಡು ಸ್ಥಾನಗಳನ್ನು 
ಮಹಿಳೆಗೆ ಮೀಸಲಿರಿಸಿರುತ್ತೇನೆ. ಈ ಕೆಳಕಂಡ ಕೋಷ್ಟಕದ ಅಂಕಣ (2) ರ ಪ್ರಾದೇಶಿಕ ಚುನಾವಣಾ ಕ್ಷೇತ್ರಕ್ಕೆ ಮೀಸಲಿರಿಸಿದ ಸ್ಥಾನಗಳ 
ವಿವರವನ್ನು ಅಂಕಣ (5) ರಲ್ಲಿ ನಮೂದಿಸಲಾಗಿದೆ ಎಂದು ಈ ಮೂಲಕ ಅಧಿಸೂಚಿಸಿರುತ್ತೇನೆ. 

ಅನುಸೂಚಿ 
ಗುಬ್ಬಿ ತಾಲ್ಲೂಕಿನ ವ್ಯಾಪ್ತಿಯ ಕ್ಷೇತ್ರಗಳು 

ಚುನಾಯಿಸ ಬೇಕಾದ | ನಿಗದಿ ಪಡಿಸಿದ 
ಕ್ಷೇತ್ರದ ಹೆಸರು ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 

ಸದಸ್ಯರ ಸಂಖ್ಯೆ ಮೀಸಲಾತಿ 


ಕ್ರಮ 


- 


4 


ಹಾಗಲವಾಡಿ 


ಒಂದು 


- ಸಾಮಾನ್ಯ 


1 | ಹಾಗಲವಾಡಿ 
2 ಶಿವರಾಂಪುರ 
3 ಹರಳೇಕಟ್ಟೆ 
4 |ಕೋಡಿಹಳ್ಳಿ 
5 ಕುರಿಹಳ್ಳಿ 
6 ಗುಡೇನಹಳ್ಳಿ 
7 ಅಣಿಹಳ್ಳಿ 
8 | ಮತ್ತಿಕೆರೆ 
9 ಮಾಯಪ್ಪನಹಳ್ಳಿ 


ಕ್ರಮ 


ಕ್ಷೇತ್ರದ ಹೆಸರು 


ಸಂಖ್ಯೆ 


ಚುನಾಯಿಸ ಬೇಕಾದ | ನಿಗದಿ ಪಡಿಸಿದ 
ಸದಸ್ಯರ ಸಂಖ್ಯೆ | ಮೀಸಲಾತಿ 

4 | 5 


10 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 

- 3 

ನಾಯಕನಕೆರೆ 
11 | ಸಿದ್ದಾಪುರ 
12 | ಚಿತ್ತಪ್ಪನಹಳ್ಳಿ 

ಹುಲ್ಲುಹರಿವೇಕಾವಲ್‌ 
14 | 

[ ಶಿವಪುರ 
15 | ಗಳಿಗೇಕೆರೆ 
16 | ಓಬಳಾಪುರ 
17 ಮಾದಲಾಪುರ 
18 | ಯಕ್ಕಲಕಟ್ಟೆ 
19 ಮಲ್ಲಸಂದ್ರಕಟ್ಟೆ 
20 ಮರೆಹಳ್ಳಕಾವಲ್‌ 
21 ಜಿ ಗೆದ್ದಲಹಳ್ಳಿ 
22 | ಜಿ ರಂಗಾಪುರ 
23 | ಅಳಿಲುಘಟ್ಟ 
24 | ಶೆಟ್ಟಿಹಳ್ಳಿ 
25 | ಅಪ್ಪಣ್ಣನಹಳ್ಳಿ 
26 ಕಳ್ಳನಹಳ್ಳಿ 
27 | ತೆವಡೇಹಳ್ಳಿ 

ಯರೇಕಾವಲ್‌ 
29 | ಮೂಡ್ಲಹಳ್ಳಿ 
30 ಪುರ 
31 | ಹುಚ್ಚನಪಾಳ್ಯ 
32 | ಬೆಟ್ಟದಹಳ್ಳಿ 
33 [ ಬೆಣೆಹಳ್ಳಿ 
34 ಜಕ್ಕನಹಳ್ಳಿ 
35 ಶಿವನೇಹಳ್ಳಿ 
36 | ಸಂಗನಹಳ್ಳಿ 
37 ] ಮಾದೇನಹಳ್ಳಿ 
38 | ಕರೇಗೊಂಡನಹಳ್ಳಿ 
39 ಹೊಸಕೆರೆ 
40 | ಉನಗನಾಲ 
41 ವರ್ತಿಕಟ್ಟೆ 
42 | ಪಿನ್ನೇನಹಳ್ಳಿ 
43 | ಜೋಗಿಹಳ್ಳಿ 
44 ಅರೇಹಳ್ಳಿ 
45 | ತಿಮ್ಲಾಪುರ 
46 | ಕೆಂಪನಹಳ್ಳಿ 


ಗೆ 


ಕ್ರಮ 


ಕ್ಷೇತ್ರದ ಹೆಸರು 


ಸಂಖ್ಯೆ 


ಚುನಾಯಿಸ ಬೇಕಾದ | ನಿಗದಿ ಪಡಿಸಿದ 
ಸದಸ್ಯರ ಸಂಖ್ಯೆ ಮೀಸಲಾತಿ 

5 
ಸಾಮಾನ್ಯ 


- 


2 


| 2 


ಅಂಕಸಂದ್ರ 


ಒಂದು 


50 | 3 . 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 

3 
47 | ಅಂಕಸಂದ್ರ 
48 ಕುರುಬರಪಾಳ್ಯ 
49 ರೇವನಾಳು 

ತೊಗರಿಗುಂಟೆ 
51 ದೇವರಹಳ್ಳಿ 
52 | ಚಿಕ್ಕಹೆಡಗೇಹಳ್ಳಿ 
53 ದೊಡ್ಡಹೆಡಗೇಹಳ್ಳಿ 
54 ದಾಸಪ್ಪನಹಳ್ಳಿ 
55 ಪೇಟೆ ಕುರುಬರಹಳ್ಳಿ 
56 ಹೊನ್ನೇನಹಳ್ಳಿ 
57 | ಶಿರವಲ್ಲೇಹಳ್ಳಿ 
58 ಮಂಚಲದೊರೆ 
59 | ಮಠ 
60 | ನಲ್ಲೂರು 
61 ಹರ್ತಿ 
62 ಚಿಂತರನಹಳ್ಳಿ 
63 ಎಂ ರಂಗಾಪುರ 
64 ನಾಯ್ಕನಹಳ್ಳಿ 
65 | ಮಳೇನಹಳ್ಳಿ 
66 ಬೋಡತಿಮ್ಮನಹಳ್ಳಿ 
67 ಜೋಗಿಹಳ್ಳಿ 
68 | ಯರಬಳ್ಳಿ 
69 | ಕುಂಟರಾಮನಹಳ್ಳಿ 
70 | ಮಚ್ಚವೀರನಹಳ್ಳಿ 
71 ಕಾಳಿಂಗನಹಳ್ಳಿ 
72 ಎಂ ಗೆದ್ದಹಳ್ಳಿ 
73 ತಾಳೆಕೊಪ್ಪ 
74 ಹೂವಿನಕಟ್ಟೆ 
75 | ರಂಗನಹಳ್ಳಿ 
76 ಕಲ್ಲುಗುಡಿ 
77 | 

ಮಲಮಾಚನಕುಂಟೆ 
78 | ಅಂತಾಪುರ 
79 | ಅನುಪನಕುಂಟೆ 

ಸೋರೆಕಾಯಿಪೆಂಟೆ | 
81 ಸಣಬನಹಳ್ಳಿ 
82 | ಚೇಳೂರು 
83 | ಚೇಳೂರು ಅಮಾನಿಕೆರೆ 


3 | 3 | ಚೇಳೂರು 


ಒಂದು 


ಸಾಮಾನ್ಯ 


ಕ್ರಮ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಸಂಖ್ಯೆ 


ಚುನಾಯಿಸ ಬೇಕಾದ | ನಿಗದಿ ಪಡಿಸಿದ 
ಸದಸ್ಯರ ಸಂಖ್ಯೆ | ಮೀಸಲಾತಿ 

4 | 5 


84 | ಕಚೇನಹಳ್ಳಿ 
85 ನಲ್ಲೂರು 
86 | ಮಾರನಹಳ್ಳಿ 
87 ಗಡಿಯಾಂಕನಹಳ್ಳಿ 
88 ಬ್ಯಾಡನಕಟ್ಟೆ 
89 ಕೊಡಿಯಾಲ 
90 | ಶೀಗೆಹಳ್ಳಿ 
91 ಕಾಡಬೆಟ್ಟನಹಳ್ಳಿ 
92 ಮೂಗನಹುಣಸೆ 
93 [ ಸಿ ಹರುವೇಸಂದ್ರ 

94 | ನಿಂಬೆಕಟ್ಟೆ 
| 95 ಎಣ್ಣೆಕಟ್ಟೆ 

96 [ ಬಿದರೆ 
97 | ಗೌರಿಪುರ 
98 | ಕಾಶಿಮಠ 
೨9 | ಬಿದರೆ ರಾಜಕಾವಲ್‌ 
100 | ಜೈನಿಗರಹಳ್ಳಿ 
101 [ ನಂಜುಂಡಪುರ 
102 ಕೋಣನಕಲ್ಲು 
103 | ಇರಕಸಂದ್ರ 
104 | ಕಗ್ಗೆರೆ 
105 ಸಿ ನಂದಿಹಳ್ಳಿ 
106 ಚಿಂದಿಗೆರೆ 
107 [ ಗುಡ್ಡದಹಳ್ಳಿ 
108 ಬಿದರೆ ಅಮಾನಿಕೆರೆ | 
109 | ಮಾದಾಪುರ 
110 | ಎಂ . ಎಂ . ಎ ಕಾವಲ್‌ 
111 | ಎಂ . ಎಂ . ಎನ್ ಕಾವಲ್‌ 
112 | ಬೋರಗೊಂಡನಹಳ್ಳಿ 
113 ಜಾಲಗುಣಿ 
114 | ಸಾತೇನಹಳ್ಳಿ 
115 ಕಾಟನಹಳ್ಳಿ 
116 ತೊಣಚನಹಳ್ಳಿ 
117 | ಪಟ್ರಾವತನಹಳ್ಳಿ 
118 | ಗುಬ್ಬಿ ಟೌನ್ 
119 ರಾಯವಾರ 
120 ಸಿಂಗೋನಹಳ್ಳಿ 


4 


| 4 | ಗ 


ಒಂದು 


ಸಾಮಾನ್ಯ 


ಕ್ರಮ 


ಕ್ಷೇತ್ರದ ಹೆಸರು 


ಸಂಖ್ಯೆ 


ಚುನಾಯಿಸ ಬೇಕಾದ | ನಿಗದಿ ಪಡಿಸಿದ 
ಸದಸ್ಯರ ಸಂಖ್ಯೆ | ಮೀಸಲಾತಿ 

4 | 5 


125 | 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 

3 
| 121 | ಅಮ್ಮನಘಟ್ಟ 

122 | ತಿತ್ತೂರು 
123 ಹೊನ್ನವಳ್ಳಿ 
124 | ಜಿ ಹರಿವೇಸಂದ್ರ 

ವರದೇನಹಳ್ಳಿ 
126 ಗೋಲ್ಲಹಳ್ಳಿ 
127 ಹೇರೂರು 
128 | ಚನ್ನಶೆಟ್ಟಿಹಳ್ಳಿ 
129 ಕಿಟ್ಟದಕುಪ್ಪೆ 
130 ತೊರೆಹಳ್ಳಿ 
131 ಹೊದಲೂರು 
132 ಗುಬ್ಬಿ ಅಮಾನಿಕೆರೆ 
133 | ಅಂಬಾರಪುರ 
134 ಮೂಕನಹಳ್ಳಿಪಟ್ಟಣ 
135 ಮೂಕನಹಳ್ಳಿಪಟ್ಟಣ ಅಮಾನಿಕೆರೆ 
136 ಮುದಿಗೆರೆ 
137 | ಬಿಸಿಲಹಳ್ಳಿ 
138 ಬಡಕನಪಾಳ್ಯ 
139 | ಬೈಚೇನಹಳ್ಳಿ 
140 ಬಿಳಿಕಲ್‌ಪಾಳ್ಯ 
141 ಚಾಕೇನಹಳ್ಳಿ 
142 ದೊಡ್ಡನೆಟ್ಟಗುಂಟೆ 
| 143 | ಲಕ್ಕೇನಹಳ್ಳಿ 
144 ಚಿಕ್ಕನೆಟ್ಟಗುಂಟೆ 
145 | ದೊಡ್ಡನೆಟ್ಟಗುಂಟೆ ಅಮಾನಿಕೆರೆ | 
146 | ಅಡಗೂರು 
147 | ಧೂಳನಹಳ್ಳಿ 
148 ಕಳ್ಳಿಪಾಳ್ಯ 
149 ಪ್ರಭುವನಹಳ್ಳಿ 
150 ಹಳೆಗುಬ್ಬಿ 
151 . 

ಜಿ ಹೊಸಹಳ್ಳಿ 


5 | 5 | ಜಿ ಹೊಸಹಳ್ಳಿ 


ಒಂದು 


ಹಿಂದುಳಿದ 
ವರ್ಗ - ಬ 


152 ದೊಡೇರಿ 
153 ಬಿಳಿಗೆರೆ 
154 ಬಸ್ತಿಕಟ್ಟೆ ಕಾವಲ್‌ 
155 | ಮಡೇನಹಳ್ಳಿ 
156 ಚಿಕ್ಕೋನಹಳ್ಳಿ 


ಕ್ರಮ 


ಕ್ಷೇತ್ರದ ಹೆಸರು 


ಸಂ 


ಕೈ 


ಚುನಾಯಿಸ ಬೇಕಾದ | ನಿಗದಿ ಪಡಿಸಿದ 
ಸದಸ್ಯರ ಸಂಖ್ಯೆ | ಮೀಸಲಾತಿ 

4 | 5 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 

3 
| 157 | ಗೊಳೇನಹಳ್ಳಿ 
158 | ಬ್ಯಾಡಗೆರೆ 
159 | ಇಂಗಳದ ಕಾವಲ್‌ 
160 | ಹೊನ್ನಶೆಟ್ಟಿಹಳ್ಳಿ 
161 | ಗೋಪಾಲಪುರ 
162 | ಕಟ್ಟಿಗೇನಹಳ್ಳಿ ( ಕಸಬಾ) 
163 | ಕಟ್ಟಿಗೇನಹಳ್ಳಿ ( ಕಡಬ ) 
164 | ಮುದ್ದನಹಳ್ಳಿ 
165 | ಸುರಿಗೇನಹಳ್ಳಿ 
166 | ಸುರಿಗೇನಹಳ್ಳಿ ಕಾವಲ್‌ 
167 ಕೊಪ್ಪ 
168 | ಗಳಗ. 
169 ವಡ್ಡರಹಳ್ಳಿ 
| 170 ನಾಗಸಂದ್ರ 
| 171 ಮಲ್ಲಪ್ಪನಹಳ್ಳಿ 
| 172 ಲಿಂಗಮ್ಮನಹಳ್ಳಿ 
173 | ಎಸ್ ಕೊಡಗೀಹಳ್ಳಿ 
174 ಬಿಕ್ಕೆಗುಡ್ಡಕಾವಲ್‌ 
175 ನಿಟ್ಟೂರು 
176 | ನಿಟ್ಟೂರು ಅಮಾನಿಕೆರೆ 
177 | ಮದನಘಟ್ಟ 
178 ಬಾಗೂರು 
179 | ಬಾಬಿಗಾನಹಳ್ಳಿ 
180 ತ್ಯಾಗಟೂರು 
181 | ಎನ್ ರಾಂಪುರ 
182 | ಅಂಕಪುರ 
183 ಹಲಸಿನನಾಗೇನಹಳ್ಳಿ 
184 | ಹೆಸರಹಳ್ಳಿ 
185 | ತ್ಯಾಗಟೂರು ಅಮಾನಿಕೆರೆ 
186 | ಎಂ .ಎನ್ ಕೋಟೆ 
187 | ಎಂ .ಎನ್ ಕೋಟೆ ಅಮಾನಿಕೆರೆ 
188 | ಸಾಗಸಂದ್ರ 
189 | ಕಳಸನಹಳ್ಳಿ 
190 | ಗ್ಯಾರೆಹಳ್ಳಿ 
191 ಕೋಡಿನಾಗೇನಹಳ್ಳಿ 
192 | ಜೋಗಿಹಳ್ಳಿ ( ಬೆ ) | 
193 ಬನ್ನಿಗಾನಹಳ್ಳಿ ( ಬೇ ) 


6 | ನಿಟ್ಟೂರು 


ಒಂದು 


ಪರಿಶಿಷ್ಟ ಜಾತಿ 


ಕ್ರಮ 


ಕ್ಷೇತ್ರದ ಹೆಸರು 


ಸಂಖ್ಯೆ 


ಚುನಾಯಿಸ ಬೇಕಾದ | ನಿಗದಿ ಪಡಿಸಿದ 
ಸದಸ್ಯರ ಸಂಖ್ಯೆ | ಮೀಸಲಾತಿ 

4 | 5 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 

- 3 
194 ಸೋಮಲಾಪುರ 
195 | ಉದ್ದೇಹೊಸಕೆರೆ 
196 | ಬಸವಾಪಟ್ಟಣ 
197 | ಮಲ್ಲೇನಹಳ್ಳಿ 
198 ಇಡಕನಹಳ್ಳಿ 
199 ಮತ್ತಿಕೆರೆ 
200 ಎಂ ಹೊಸಹಳ್ಳಿ 
201 | ಸಂಕಪುರ 
202 | ಅದಲಗೆರೆ 
203 ಸಾಗರನಹಳ್ಳಿ 
204 ಸಮುದ್ರನಕೋಟೆ 
205 | 

ಮುದ್ದಪುರ 
206 ಬೊಮ್ಮೇನಹಳ್ಳಿ 
207 | ಎನ್ ಮತ್ತಿಘಟ್ಟ 
208 | ಬೆಣಚಿಗೆರೆ 
209 | ಹಾರನಹಳ್ಳಿ 
210 ಬಾಗೂರು 

211 ಮದನಘಟ್ಟ 
( 212 | ದೊಡ್ಡಗುಣಿ 
| 213 ತಗ್ಗಿಹಳ್ಳಿ 
214 | ಸೀಗೆಹಳ್ಳಿ 
215 | ದಿಂಡಿಗದಹಳ್ಳಿ 
216 | ನೇರಳೆಕೆರೆ 
217 | ಹಿಂಡಿಗಾನಹಳ್ಳಿ 
218 ಬೆಣೆಹಳ್ಳದಕಾವಲ್‌ 
219 | 

ಶಿವಸಂದ್ರ 
220 | ಮೂಡಲಪಾಳ್ಯ 
221 | ಎಮ್ಮೆದೊಡ್ಡಿ 
222 ಬಡವನಪಾಳ್ಯ 
223 ಕಂಚಿಗಾನಹಳ್ಳಿ 
224 | ಎನ್ ಹೊಸಹಳ್ಳಿ 
225 ಯಲ್ಲಾಪುರ 
226 | ಹೊನ್ನೇನಹಳ್ಳಿ 
227 ರಾಜನಪೆಂಟೆ 
228 | ಕೊಂಡ್ಲಿ 
229 ಮುಸಕೊಂಡ್ಡಿ 
230 ಮಾವಿನಹಳ್ಳಿ 


| ದೊಡಗುಣಿ 


ಒಂದು 


| ಪರಿಶಿಷ್ಟ ಪಂಗಡ 


ಕ್ರಮ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಸಂಖ್ಯೆ 


ಚುನಾಯಿಸ ಬೇಕಾದ | ನಿಗದಿ ಪಡಿಸಿದ 
ಸದಸ್ಯರ ಸಂಖ್ಯೆ | ಮೀಸಲಾತಿ 

4 | 5 


| 


8 


|| 


ಪಾರಶೆಟ್ಟಿಹಳ್ಳಿ 


ಒಂದು 


ಮಹಿಳೆ 


231 | ಕರಡಿಕಲ್ಲು 
232 | ಈಚಲಕಾವಲ್‌ 
233 ಹರೇನಹಳ್ಳಿ 
234 | ಗುಡ್ಡದ ಓಬಳಾಪುರ 
235 ಬೊಮ್ಮರಸನಹಳ್ಳಿ 
236 ಮುದ್ದನಹಳ್ಳಿ 
237 | ಹಂಡನಹಳ್ಳಿ 
238 | ಕಲ್ಲೇನಹಳ್ಳಿ 
239 | ವಿರೂಪಾಕ್ಷಿಪುರ 
240 ಹರದಗೆರೆ 
241 ಬಂಡನಹಳ್ಳಿ 
242 | ಬೋಗಸಂದ್ರ 
243 | ವೀರಾಪುರ 
244 | ಮಾರಶೆಟ್ಟಿಹಳ್ಳಿ 
245 | ಪರಮಸಂದ್ರ 
246 | ಬಾಡೇನಹಳ್ಳಿ 
247 ಕುಂದರನಹಳ್ಳಿ 
248 ಬಿದರೆಹಳ್ಳಕಾವಲ್‌ 
249 ಹರಗಲದೇವಿಗುಡ್ಡಕಾವಲ್‌ 
250 ಬೆಣ್ಣೂರು 
251 | ಅತ್ತಿಕಟ್ಟೆ 
252 | ಗಂಗಸಂದ್ರ 
253 ಕರಿಗೌಡನಹಳ್ಳಿ 
254 | ದೊಣ್ಣೆರೆ 
255 | ಜನಕದೇವನಹಳ್ಳಿ 
256 ಡಿ ರಾಂಪುರ 
257 |ಕೋಡಮಲ್ಲೇನಹಳ್ಳಿ 
258 ಬೆಲವತ್ತ 
259 | ಅರೆಮಾರನಹಳ್ಳಿ 
260 | ತೊಗರಿಘಟ್ಟ 
261 | ಬಿ ಕೋಡಿಹಳ್ಳಿ 
262 ಬಂಡಿಹಳ್ಳಿ 
263 ಪಾರಸನಹಳ್ಳಿ 
264 | ಅಮ್ಮನಹಳ್ಳಿ 
265 ಕಾರೇಹಳ್ಳಿ 
266 ಸೋಪನಹಳ್ಳಿ 
267 | ನಂದಿಹಳ್ಳಿ 


EYE 


ಕ್ರಮ 


ಕ್ಷೇತ್ರದ ಹೆಸರು 


ಸಂಖ್ಯೆ 


ಚುನಾಯಿಸ ಬೇಕಾದ | ನಿಗದಿ ಪಡಿಸಿದ 
ಸದಸ್ಯರ ಸಂಖ್ಯೆ | ಮೀಸಲಾತಿ 

4 | 5 


| ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 

3 
| 268 | ಕೆಂಚನಹಳ್ಳಿ 

269 ತಿಮ್ಮಳೀಪಾಳ್ಯ 
270 | ಪುರ 
271 | ಚನ್ನವಡೇರಹಳ್ಳಿ 
272 ಕಡಬ 


9 


| 9 | ಕಡಬ 


ಒಂದು 


ಹಿಂದುಳಿದ 
ವರ್ಗ - ೨ 


273 ಕಡಬ ಅಮಾನಿಕೆರೆ 
274 | ಕಾಡಶೆಟ್ಟಿಹಳ್ಳಿ 
275 ಕೆ. ರಾಂಪುರ 
276 | ಆಡಗೊಂಡನಹಳ್ಳಿ 
277 ಗೊರ್ಜಿಹಳ್ಳಿ 
278 ಪೆದ್ದನಹಳ್ಳಿ 
279 ಕೆ ಮತ್ತಿಘಟ್ಟ 
280 | ಕುಣಾಘಟ್ಟ 
281 | ವಡವನಘಟ್ಟ 
282 ವರಹಾಸಂದ್ರ 
283 | ಬ್ಯಾಡಗೆರೆ 
284 ಮೆಳೆಕಲ್ಲಹಳ್ಳಿ 
285 ಕೊಮ್ಮನಹಳ್ಳಿ 
286 ಕಡಬಗದ್ದೆ ಕಾವಲ್‌ 
287 ಕೋಣೆಮಾದೇನಹಳ್ಳಿ 
288 ಕೋಣನಕೆರೆ 
289 | ಯಡವನಹಳ್ಳಿ 
290 ಬ್ಯಾಲಹಳ್ಳಿ 
291 | ಬ್ಯಾಡರಮಲ್ಲೇನಹಳ್ಳಿ 
292 ದಾಸರಕಲ್ಲಹಳ್ಳಿ 
293 ಕುನ್ನಾಲ 
294 ಚಾಕೇನಹಳ್ಳಿ 
295 ಜೀಗನಹಳ್ಳಿ 
296 | ಅಲ್ಲೇನಹಳ್ಳಿ 
297 ಯಲಚಿಹಳ್ಳಿ 
298 | ಚಂದ್ರಶೇಖರಪುರ 
299 ಚಂದ್ರಶೇಖರಪುರ ಬಾಗಾಯ್ತು 
300 | ಚಂದ್ರಶೇಖರಪುರ ಅಮಾನಿಕೆರೆ 
301 ಜನ್ನೇನಹಳ್ಳಿ 
302 ಸಿ ಕೊಡಗೀಹಳ್ಳಿ 
303 ಚಿಕ್ಕಯಡಿಯೂರು 


| 10 | ಸಿ . ಎಸ್ ಪುರ 


ಒಂದು 


ಸಾಮಾನ್ಯ 


10 


ಕ್ರಮ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಸಂಖ್ಯೆ 


ಚುನಾಯಿಸ ಬೇಕಾದ | ನಿಗದಿ ಪಡಿಸಿದ 
ಸದಸ್ಯರ ಸಂಖ್ಯೆ | ಮೀಸಲಾತಿ 

4 | 5 


304 | ಹುರುಳಗೆರೆ 


305 | ಹೊರಕೆರೆ 
306 | ಕೆಂಚನಹಳ್ಳಿ 


307 | ಬಿಲಿಂಗಿ 


308 ಬೋಚಿಹಳ್ಳಿ 
309 | ಚಾಮನಹಳ್ಳಿ 
310 | ಕಲ್ಲೂರು 
311 | ಬಿಟ್ಟಗೊಂಡನಹಳ್ಳಿ 
312 ಪೆಂಡಾರನಹಳ್ಳಿ 
313 | ಮಂಚಿಹಳ್ಳಿ 
314 | ಬೆನಕನಗೊಂದಿ 
315 ಕೆ. ಕಲ್ಲಹಳ್ಳಿ 
316 ಹಿಂಡಸಗೆರೆ 
317 | ಹಿಂಡಸಗೆರೆ ಕಾವಲ್‌ 
318 ಹುಲ್ಲೇಕರೆ 
319 | ಕೆ. ಹರಿವೇಸಂದ್ರ 
320 | ಕೆಂಚವೀರನಹಳ್ಳಿ 
321 ಪಡುಗುಡಿ 
322 | ಬೇಲೂರು 
323 ಕಂಬಸಂದ್ರ 
324 | ವಿ ಕೋಡಿಹಳ್ಳಿ 
325 | ಮಾವಿನಹಳ್ಳಿ 
326 [ ಬೆಳ್ಳಹಳ್ಳಿ 
327 | ಉಂಗ್ರ 
328 | ಹನುಮಂತಪುರ 
329 ಮಾವಿನಹಳ್ಳಿ ಅಮಾನಿಕೆರೆ 
330 | ಚಂಗಾವಿ 
331 | ಚಂಗಾವಿ ಕಾವಲ್‌ 
332 | ದೊಳ್ಳೇನಹಳ್ಳಿ 
333 | ಕಾಳೇನಹಳ್ಳಿ 
334 ಅಮ್ಮೇರಹಳ್ಳಿ 
335 ಬುಕ್ಕಸಾಗರ 
336 ಶಂಕರದೇವಿಹಳ್ಳಿ 
337 ಇಡಗೂರು 
338 | ಅಡಕೆಕೆರೆ 
339 ಅಂಕಳಕೊಪ್ಪ 
340 | ಮತ್ತಿಕೆರೆ 


| 11 ಮಾವಿನಕ 


ಒಂದು 


ಮಹಿಳೆ 


11 


ಕ್ರಮ 
ಸಂಖ್ಯೆ 


ಕ್ಷೇತ್ರದ ಹೆಸರು 


ಚುನಾಯಿಸ ಬೇಕಾದ | ನಿಗದಿ ಪಡಿಸಿದ 

ಮೀಸಲಾತಿ 
4 


- 


5 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 

3 
341 | ಬೀರಮಾರನಹಳ್ಳಿ 
342 ನಾರನಹಳ್ಳಿ 
343 ನೆಟ್ಟೆಕೆರೆ 
344 ಬೋರಪ್ಪನಹಳ್ಳಿ 
345 ಮಣಿಕುಪ್ಪೆ 
346 ಚೀಲನಹಳ್ಳಿ 
347 ಅಬ್ಬನಕುಪ್ಪೆ 
348 | ಸಿ. ಎಸ್. ಪುರ ವಳಗೆರೆ ಕಾವಲ್‌ 


349 


ವ್ಯಾಪಾರಗಾರರ ಕ್ಷೇತ್ರ 


ಒಂದು 


ಸಾಮಾನ್ಯ 


ವ್ಯಾಪಾರಗಾರರ 
12 | 12 | ಚುನಾವಣಾ ಕ್ಷೇತ್ರ 

ವ್ಯವಸಾಯೋತ್ಪನ್ನ 

ಮಾರಾಟ ಸಹಕಾರ 
13 | 13 | ಸಂಘದ ಸದಸ್ಯರಿಂದ 

ಕೃಷಿ ಹುಟ್ಟುವಳಿ 

ಸಂಸ್ಕರಣ ಸಹಕಾರ 
14 | 14 ಸಂಘದ ಸದಸ್ಯರಿಂದ 


ಒಂದು 


ಸಾಮಾನ್ಯ 


ಒಂದು 


ಸಾಮಾನ್ಯ 


ಕೆ. ಪಿ . ಮೋಹನ್‌ರಾಜ್ 

ಜಿಲ್ಲಾಧಿಕಾರಿ , 
ತುಮಕೂರು ಜಿಲ್ಲೆ. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 50 


RNI No. KARBIL / 2001 / 47147 


on to anyoi/ azar 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ - III ಬೆಂಗಳೂರು, ಸೋಮವಾರ, ನವೆಂಬರ್ ೧೪, ೨೦೧೬ ( ಕಾರ್ತಿಕ ೨೩ , ಶಕ ವರ್ಷ ೧೯೩೮) ನಂ . ೧೨೬೭ 
Part - III Bengaluru , Monday , November 14 , 2016 (Karthika 23 , Shaka Varsha 1938 ) No. 1267 

ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ತುಮಕೂರು ಜಿಲ್ಲೆ, ತುಮಕೂರು 

ಅಧಿಸೂಚನೆ 

ನಂ . ಚು ( 2) ವಿವ/222 /2015 - 16, ದಿನಾಂಕ: 11 - 11 -2016 
ನಿರ್ದೇಶಕರು, ಕೃಷಿ ಮಾರಾಟ ಇಲಾಖೆ, ಬೆಂಗಳೂರು ಇವರ ಪತ್ರ ಸಂಖ್ಯೆ : ಕೃಮಾಇ 03 ಚುನಾವಣೆ 2016 ದಿ: 
24.08. 2016, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966 ರ ಕಲಂ 
2( 2), 11 (1) (i), ಕಲಂ 11 ( 2) ಮತ್ತು 14 (1), ( 2), ಹಾಗೂ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು 
ಅಭಿವೃದ್ಧಿ) ನಿಯಮಾವಳಿಗಳು 1968 ರ ನಿಯಮ 3 (1)( 2), 5, 5 (17) ( ಎ ) ಮತ್ತು 5ಎ ಪ್ರಕಾರ ಕುಣಿಗಲ್ ಕೃಷಿ ಉತ್ಪನ್ನ 
ಮಾರುಕಟ್ಟೆ ಸಮಿತಿಯ ಕೃಷಿಕ ಮತಕ್ಷೇತ್ರಗಳ ಮತದಾರರ ಪಟ್ಟಿಗಳನ್ನು ಸಮಗ್ರವಾಗಿ ಪರಿಷ್ಕರಿಸಿ , ಪರಿಷ್ಕೃತ ಮತದಾರರ ಪಟ್ಟಿಗಳ 
ಅಂಕಿ ಅಂಶಗಳನ್ವಯ ಹನ್ನೊಂದು ಕೃಷಿಕ ಕ್ಷೇತ್ರಗಳ ಪ್ರಾದೇಶಿಕ ವ್ಯಾಪ್ತಿಯನ್ನು ನಿರ್ಧರಿಸಿ 2011 ರಲ್ಲಿ ನಿಗದಿಪಡಿಸಿದ ಮೀಸಲಾತಿ 
ಪುನರಾವರ್ತನೆಯಾಗದಂತೆ ಸರದಿಯಂತೆ ಮೀಸಲಾತಿ ನಿಗದಿಪಡಿಸಿದೆ. 

ಪ್ರಯುಕ್ತ, ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿ , ಕೆ.ಪಿ .ಮೋಹನ್ ರಾಜ್, ಭಾ . ಆ.ಸೇ ., ಆದ ನಾನು ಕರ್ನಾಟಕ ಕೃಷಿ ಉತ್ಪನ್ನ 
ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966 ರ ಕಲಂ 14 ( 2) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ 11 ಏಕಸದಸ್ಯ ಕೃಷಿಕ ಕ್ಷೇತ್ರಗಳ ಪ್ರಾದೇಶಿಕ ವ್ಯಾಪ್ತಿಗೆ 11 ಸ್ಥಾನಗಳನ್ನು ನಿರ್ಧರಿಸಿ, ಈ ಪೈಕಿ ಒಂದು ಅನುಸೂಚಿತ ಜಾತಿ, 
ಒಂದು ಅನುಸೂಚಿತ ಪಂಗಡ , ಒಂದು ಹಿಂದುಳಿದ ಅ ಪ್ರವರ್ಗ , ಒಂದು ಹಿಂದುಳಿದ ಬ ಪ್ರವರ್ಗ ಹಾಗೂ ಎರಡು ಸ್ಥಾನಗಳನ್ನು 
ಮಹಿಳೆಗೆ ಮೀಸಲಿರಿಸಿರುತ್ತೇನೆ. ಈ ಕೆಳಕಂಡ ಕೋಷ್ಟಕದ ಅಂಕಣ (2) ರ ಪ್ರಾದೇಶಿಕ ಚುನಾವಣಾ ಕ್ಷೇತ್ರಕ್ಕೆ ಮೀಸಲಿರಿಸಿದ ಸ್ಥಾನಗಳ 
ವಿವರವನ್ನು ಅಂಕಣ (5) ರಲ್ಲಿ ನಮೂದಿಸಲಾಗಿದೆ ಎಂದು ಈ ಮೂಲಕ ಅಧಿಸೂಚಿಸಿರುತ್ತೇನೆ. 

ಅನುಸೂಚಿ| 
ಕುಣಿಗಲ್ ತಾಲ್ಲೂಕಿನ ವ್ಯಾಪ್ತಿಯ ಕ್ಷೇತ್ರಗಳು 

ಚುನಾಯಿಸ ಬೇಕಾದ ನಿಗದಿ ಪಡಿಸಿದ 
ಸಂಖ್ಯೆ ಕ್ಷೇತ್ರದ ಹೆಸರು ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 

ಸದಸ್ಯರ ಸಂಖ್ಯೆ | ಮೀಸಲಾತಿ 


ಕ್ರಮ 


2 


3 


1 | 1 |ಕೊತ್ತಗೆರೆ 


| 1 ಕೊತ್ತಗೆರೆ 


ಒಂದು 


ಹಿಂದುಳಿದ 
ವರ್ಗ - ೨ 


ಅಮಾನಿಕೆರೆ 
ಹೊನ್ನೇನಹಳ್ಳಿ 
ಕೋಡಿಹಳ್ಳಿ 
ಹೊಸಹಳ್ಳಿ 
ಭಕ್ತರಹಳ್ಳಿ 
ವಾಣಿಗೆರೆ 
ಕುರುಡಿಹಳ್ಳಿ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ ಬೇಕಾದ | ನಿಗದಿ ಪಡಿಸಿದ 
ಸದಸ್ಯರ ಸಂಖ್ಯೆ | ಮೀಸಲಾತಿ 

4 | 5 


- 


3 


| 


9 ವಡ್ಡರಕುಪ್ಪೆ 
10 ಕುರುಡಿಹಳ್ಳಿ ಚಾರ್ತುಭಾಗ 
11 | ದೊಡ್ಡಮಳಲವಾಡಿ 
12 | ಕಾಮನಹಳ್ಳಿ 

ವಾಣಿಗೆರೆ 

ವಾಣಿಗೆರೆ ಕಾವಲ್ 
15 ಹಾಲುಗೊನಹಳ್ಳಿ 
16 ಸಿಂಗೋನಹಳ್ಳಿ 
17 | ತರೇದಕುಪ್ಪೆ 
ಚಿಕ್ಕಮಳಲವಾಡಿ 

ವಾಡಿ ಚಾತುರ್ಭಾಗ. 
20 ಸೂಳೆಕುಪ್ಪೆ 
21 [ ಸೂಳೆಕುಪ್ಪೆ ಕಾವಲ್‌ 
22 ಶೆಟ್ಟಿಗೆರೆ 
23 | ಶೆಟ್ಟಿಗೆರೆ ಚಾತುರ್ಭಾಗ 
24 | ಕೆಂಪಸಾಗರ 
25 | ನಾಗನಹಳ್ಳಿ 

| ಸೊಬಗಾನಹಳ್ಳಿ 
27 | ನೀಲತ್ತಹಳ್ಳಿ ಕಾವಲ್‌ 
28 ಬಾಗೇನಹಳ್ಳಿ 
29 | ಮಾವಿನಕಟ್ಟೆ 
30 | | ನೀಲತ್ತಹಳ್ಳಿ 

| ನೀಲತ್ತಹಳ್ಳಿ ಅಣೆ 


3 ] 


- 2 | 2 | ಬೋರಲಿಂಗನಪಾಳ್ಯ 


32 | ಅರಕೆರೆ 


ಒಂದು 


ಹಿಂದುಳಿದ 
ವರ್ಗ - ಬ 


33 


ಅರಕೆರೆ ಅಮಾನಿಕೆರೆ 
34 ತೆಪ್ಪಸಂದ್ರ 
35 | ಯಾಚಘಟ್ಟ 
36 | ಹೇರೂರು 
37 | ಕುಣಿಗಲ್ ಬಾಗಾಯ್ತು 

ಲಕ್ಷ್ಮೀದೇವಿ ಹಂತ 
39 | ಲಾಳಾಪುರ 

ಹೇರೂರು ಕಂಚಗಾಲಪುರ 
ಅಮಾನಿಕೆರೆ 
ಕುಣಿಗಲ್ ಕಸಬಾ 


40 


42 


ಸರ್ಕಾರಿ ಕೆ. ಆರ್ . ಎಸ್ . ಅಗ್ರಹಾರ 


ಕ್ರಮ 


ಸಂಖ್ಯೆ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ ಬೇಕಾದ | ನಿಗದಿ ಪಡಿಸಿದ 
ಸದಸ್ಯರ ಸಂಖ್ಯೆ | ಮೀಸಲಾತಿ 
4 

| 5 


- 


3 


50 | 


S ] 


3 | 3 | ಸಂತೇಮಾವತ್ತೂ 


ಒಂದು 


ಸಾಮಾನ್ಯ 


43 ಬೋರಲಿಂಗನಪಾಳ್ಯ 
44 ಮುತ್ತುಗದಹಳ್ಳಿ 
45 ಗಂಗಾಡಿಹಳ್ಳಿ 
46 ಕೆಂಕೆರೆ 
47 [ ಬಿಳಿದೇವಾಲಯ 
48 | ಉರ್ಕಹಳ್ಳಿ 
49 | ಚೆಟ್ಟಹಳ್ಳಿ 

ಕೆ. ಆರ್ .ಎಸ್ . ಅಗ್ರಹಾರ 
ರಾಮಬಾಣಹಂತ 
ಮಡಿಕೆಹಳ್ಳಿ 

ಜಾಣಗೆರೆ 
54 | ನಾಗಲಾಪುರ 

ಮೆಣಸಿನಹಳ್ಳಿ 

ರಾಯಗೋನಹಳ್ಳಿ 
57 ರಂಗಸ್ವಾಮಿಗುಡ್ಡಕಾವಲ್‌ 
58 ಹೊಸಹಳ್ಳಿ 
59 | ಹಂಗರಹಳ್ಳಿ 
60 | ಬೇಗೂರು 
61 | ಬೈರನಾಯ್ಕನಹಳ್ಳಿ 

| ಚನ್ನಾಪುರ 
63 ಕೂತಾರಹಳ್ಳಿ 
64 ಬಿದನಗೆರೆ 
65 | ಬೇಗೂರು ಅಮಾನಿಕೆರೆ 
66 ಮಲ್ಲಾಘಟ್ಟ 
67 | ಕಿತ್ಯಾಮಂಗಲ 

ಹಿತ್ತಲಹಳ್ಳಿ 
69 ಕಿತ್ನಾಮಂಗಲಚಾತುರ್ಭಾಗ 
70 ಕಿತ್ಸಾಮಂಗಲ ಅಮಾನಿಕೆರೆ 
71 ಶೆಟ್ಟಿಗೆಹಳ್ಳಿ 
72 ಕೊಪುರ 
73 ( ಕಾಡುಮತ್ತೀಕೆರೆ | 
74 ಗವಿಮಠ 

ಹನುಮಾಪುರ 
76 ಸಂತೆಮಾವತ್ತೂರು 
77 | ಕೆಂಪನಹಳ್ಳಿ 


ಕ್ರಮ 


ಸಂಖ್ಯೆ 


ಕ್ಷೇತ್ರದ ಹೆಸರು 


ಚುನಾಯಿಸ ಬೇಕಾದ | ನಿಗದಿ ಪಡಿಸಿದ 
ಸದಸ್ಯರ ಸಂಖ್ಯೆ | ಮೀಸಲಾತಿ 
4 

| 5 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 

- 3 
78 | ಕದರಾಪುರ 
79 | ಅರೇಪಾಳ್ಯ 

ಮೊದೂರು 


80 


ಹೊಸೂರು 


82 


4 | 4 | ಯಲಿಯೂರು 


ಒಂದು 


ಪರಿಶಿಷ್ಟ ಜಾತಿ 


ಪಾವಸಂದ್ರ 
83 . - ಬೂದಾನಹಳ್ಳಿ 

ಹೆಗ್ಗಡತಿಹಳ್ಳಿ 
85 ಕಲ್ಲನಾಯ್ಕನಹಳ್ಳಿ 
86 ಹಂದಲಕುಪ್ಪೆ 
87 | ತರೀಕೆರೆ 
88 ( ಬೋರಸಂದ್ರ 

ದಾಸನಪುರ 
ಹುತ್ರಿದುರ್ಗ 
ವೈ . ಜಿ. ಪುರ 
ಬೀಮನಪುರ 

ಮೂಗನಪುರ 
94 | ಕೆಂಪನಹಳ್ಳಿ 
95 | ಕಡಸಿಂಗನಹಳ್ಳಿ 
೨6 | ನಿಟ್ಟೂರು 

ಹಾಲುವಾಗಿಲು 
98 ಹುತ್ರಿ 
99 | ತಾರೆಮರದಪಾಳ್ಯ 
100 | ಕಿಘಟ್ಟ 
101 | ಹೊಸೂರು 
102 | ತಟ್ಟಸಂದ್ರ 
103 ದೇವಸ್ಥಾನದ ದಾಸನಪುರ 
104 ಯಲಿಯೂರು 
105 | ಕುಂದೂರು 
106 ಸೋಮೇದೇವರಪಾಳ್ಯ 
107 | ಬುಕ್ಕಸಾಗರ 
108 ಕಲ್ಲನಾಯ್ಕನಹಳ್ಳಿ 
109 | ಆಲ್ಕೆರೆ 
110 | ಎ . ಹೊಸಹಳ್ಳಿ 
111 ಕೋಘಟ್ಟ 
112 ಗೊಟ್ಟಿಕೆರೆ | 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ ಬೇಕಾದ | ನಿಗದಿ ಪಡಿಸಿದ 
ಸದಸ್ಯರ ಸಂಖ್ಯೆ | ಮೀಸಲಾತಿ 


3 


5 | 5 ಜೋಡಿಹೊಸಹಳ್ಳಿ 


ಒಂದು 


ಪರಿಶಿಷ್ಟ 
ಪಂಗಡ 


113 | ಗೊಟ್ಟಿಕೆರೆಹಂತ 
114 | ಸೊಂದಲಗೆರೆ 
115 ಬೊಮ್ಮೇನಹಳ್ಳಿ 
116 ರಾಜಗೆರೆ 
117 | ಸೀನಪ್ಪನಹಳ್ಳಿ 
118 | ಕಾಡರಾಮನಹಳ್ಳಿ 
119 | 

ಹೊಸಕೆರೆ 
120 ಗಂಟಗಾನಹಳ್ಳಿ 
121 | ಗುಜೇನಹಳ್ಳಿ 
122 ಯಲಗಲವಾಡಿ 
123 ಹೊಡಾಘಟ್ಟ 

ಲಿಂಗದೇವರಪಾಳ್ಯ 
125 | ಜೋಡಿಹೊಸಹಳ್ಳಿ 
126 ನಾಗನಹಳ್ಳಿ 
127 | ಗಿಡದದಾಸನಪುರ 
128 ಹುಣಸಕುಪ್ಪೆ 
129 ಇಪ್ಪಾಡಿ 
130 | ತಿಪ್ಪನಾಯ್ಕನಹಳ್ಳಿ 
131 | ಯಡೇಹಳ್ಳಿ 
132 ಆರ್‌. ಬ್ಯಾಡರಹಳ್ಳಿ 
133 | ನೀಲಸಂದ್ರ 
134 ಚಿಕ್ಕೋನಹಳ್ಳಿ 
135 | ಅಂಕನಹಳ್ಳಿ 
136 | ಹೇರೋಹಳ್ಳಿ 
137 ತಾವರೆಕೆರೆ 
138 ಕೆಂಪನಹಳ್ಳಿ 
139 ಹಂದಲಗೆರೆ 
140 | ನಿಡಸಾಲೆ 
141 ಹುನುಗನಹಳ್ಳಿ 

ಚಲಮಸಂದ್ರ 
143 ಶಿವನಹಳ್ಳಿ 
144 ಪಿ. ಹೊನ್ನಮಾಚನಹಳ್ಳಿ 
145 | ಹಿತ್ತಲಪುರ 
146 ಬಂಡಿಹಳ್ಳಿ 


6 | 6 | ನಿಡಸಾಲೆ 


ಒಂದು 


ಸಾಮಾನ್ಯ 


ಕ್ರಮ 


ಸಂಖ್ಯೆ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ ಬೇಕಾದ | ನಿಗದಿ ಪಡಿಸಿದ 
ಸದಸ್ಯರ ಸಂಖ್ಯೆ | ಮೀಸಲಾತಿ 
4 

| 5 


- 


3 


152 ವದ 


7 | 7 | ಹುಲಿಯೂರುದುರ್ಗ 


147 ಬೈರನಾಯ್ಕನಹಳ್ಳಿ 
148 | ಕಂಪಲಾಪುರ 
149 ಚೌಡನಕುಪ್ಪೆ 
150 ಹಂಗರಹಳ್ಳಿ 
151 | ಗುಡ್ಡೆತಿಪ್ಪಸಂದ್ರ 

ವಡ್ಡರಕೆಂಪಾಪುರ 
153 ಕೆಂಚನಹಳ್ಳಿ 
154 ಬೆಣಚುಕಲ್ಲು 
155 ಕೆ.ಜಿ.ದೇವಪಟ್ಟಣ 
156 ಕೆ. ಜಿ. ಮುತ್ತೇನಹಳ್ಳಿ 
157 ಹುಲಿಕಟ್ಟೆ 
158 ಗಂಗಾಪುರ | 
159 | ಉಜ್ಜನಿ | 
160 | ಎಲೆಕಡಕಲು 
161 | ಕಾಚೀಹಳ್ಳಿ 
162 ಕೆ. ಬ್ಯಾಡರಹಳ್ಳಿ 
163 | ದೇವಸಂದ್ರ 

ಹುಲಿಯೂರುದುರ್ಗ 
165 | ಲಕ್ಕಶೆಟ್ಟಿಪುರ 
166 | ಹಳೇವೂರು 
167 ಲಕ್ಕಿಪುರ 
168 ಕೆಬ್ಬಳ್ಳಿ 
169 | ಶೃಂಗಾರ ಸಾಗರ 
170 | ಸೊನ್ನಾಯಕನಹಳ್ಳಿ 
171 | ಕೊಡವ | 
172 | ಸುಗ್ಗನಹಳ್ಳಿ 
173 ಕೆಂಕೆರೆ 
174 ಬೊಮ್ಮೇನಹಳ್ಳಿ 
175 | ಮುರ 
176 ಚಿಕ್ಕಮಾವತ್ತೂರು 
177 ಸಿಂಗೋನಹಳ್ಳಿ 
178 ಬೀರಗಾನಹಳ್ಳಿ 
179 ನಾಗತಿಹಳ್ಳಿ 
180 ಮಾದಪ್ಪನಹಳ್ಳಿ 
181 | ದೊಡ್ಡಮಾವತ್ತೂರು 


ಒಂದು 


ಸಾಮಾನ್ಯ 


* ಪುತ್ರಿ 


ಕ್ರಮ 


ಸಂಖ್ಯೆ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ ಬೇಕಾದ | ನಿಗದಿ ಪಡಿಸಿದ 
ಸದಸ್ಯರ ಸಂಖ್ಯೆ | ಮೀಸಲಾತಿ 
4 

| 5 


- 


3 


8 | 8 | ಯಡವಾಣಿ 


ಒಂದು 


ಮಹಿಳೆ 


182 ಬೋಳೇನಹಳ್ಳಿ 
183 ಮಾದುಗೋನಹಳ್ಳಿ 
184 ಡಿ.ಹೊಸಹಳ್ಳಿ 
185 ಕಿಚ್ಚಾವಾಡಿ 
186 ಹಸಿರೇಹೋಬಳಿ 
187 | ಯಡವಾಣೆ 
188 ಪಲ್ಲೇರಾಯನಹಳ್ಳಿ 
189 | ಚಂದನಹಳ್ಳಿ 
190 | ಉಂಗ್ರ 
191 ಅರ್ಜುನಹಳ್ಳಿ 
192 ವಳಗೆರೆಮರ 
193 ಬೆನವಾರ | 
194 | ಹಂಚೀಪುರ 
195 | ಕೀಲಾರ 
196 ಕೋಡಿಹಳ್ಳಿ 
197 ಬ್ಯಾಡಗೆರೆ 
198 | ಕಗ್ಗನಹಳ್ಳಿ 
199 | ವಡ್ಡರಹಳ್ಳಿ 
200 ಕುಪ್ಪೆ 
201 ಕೆ.ಹೊನ್ನಮಾಚನಹಳ್ಳಿ 
202 | ಸಣಬಘಟ್ಟ 
203 | ಕೊರಠಿ 
204 ರಾಘವನಹೊಸೂರು 
205 ( ಹಾಲಗೆರೆ 
206 | ಹಂದಲಗೆರೆ 
207 | ಅಮೃತೂರು 
208 ಕೊಡಗೀಹಳ್ಳಿ 
209 ಸೊಂಡೆಕುಪ್ಪೆ 
210 ಮಲ್ಲಾಪುರ 
211 ತೂಬಿನಕೆರೆ 
212 ಚಿನ್ನಹಳ್ಳಿ 
213 ಯಾಚನಹಳ್ಳಿ 
214 ಶ್ಯಾನುಬೋಗನಹಳ್ಳಿ 
215 ಪುಟ್ಟನಪಾಳ್ಯ 
216 | ಹೊಳಲಗುಂದ 


9 | ೨ | ಅಮೃತೂರು 


ಒಂದು 


ಸಾಮಾನ್ಯ 


ಕ್ರಮ 


ಸಂಖ್ಯೆ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ ಬೇಕಾದ | ನಿಗದಿ ಪಡಿಸಿದ 
ಸದಸ್ಯರ ಸಂಖ್ಯೆ | ಮೀಸಲಾತಿ 

4 | 5 


217 | ಹೊಸಪುರ 
218 ಮಾದಿಹಳ್ಳಿ 
219 | ಹೊಸಹಳ್ಳಿ 
220 | ಸಂಖೇನಪುರ 
221 ದೇವರಾಯನಪಾಳ್ಯ 
222 ನಾರಾಯಣಪುರ 
223 ಮಂಡ್ಯ 
224 ಬೆಟ್ಟಹಳ್ಳಿ 
225 ಪಡುವಗೆರೆ 
226 ಚಿಕ್ಕರ್ಜುನಹಳ್ಳಿ 
227 ಕಗ್ಗಲಪುರ 
228 ತೊರೆಹಳ್ಳಿ 
229 ಕಿರಂಗೂರು 
230 | ಕಚ್ಚೇನಹಳ್ಳಿ 
231 ಜಿನ್ನಾಗರೆ | 
232 ಕಂಠನಹಳ್ಳಿ 
233 ಹೊಸಕೆರೆ 
234 ಬೆಳ್ಳಿಗೆರೆ 
235 ಶೆಟ್ಟಿಪುರ 
236 ಸಣಬ 
237 ದೊಡ್ಡಕಲ್ಲಹಳ್ಳಿ 
238 ಎಡೆಯೂರು 
239 | ಚಾಕೇನಹಳ್ಳಿ 
240 ಬೀರಗಾನಹಳ್ಳಿ 
241 ಜಲಧಿಗೆರೆ 
242 ಹೊಸಹಳ್ಳಿ 
243 ತಟ್ಟೆಕೆರೆ 
244 ಮಾರ್ಕೋನಹಳ್ಳಿ 
245 ಸುಣ್ಣದಪುರ 
246 ತಗ್ಗಿ ಕುಪ್ಪೆ 
247 ಕೊಡವ 
248 ಹನುಮಾಪುರ 
249 ಕಾಡಶೆಟ್ಟಿಹಳ್ಳಿ 
250 ಬಿಸಿನೆಲೆ | 
251 ಮಂಗಳ 


10 | 10 | ಯಡಿಯೂರು 


ಒಂದು 


ಮಹಿಳೆ 


ಸಂಖ್ಯೆ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ ಬೇಕಾದ | ನಿಗದಿ ಪಡಿಸಿದ 
ಸದಸ್ಯರ ಸಂಖ್ಯೆ | ಮೀಸಲಾತಿ 


3 


| 


252 ಚಿಕ್ಕನಹಳ್ಳಿ 
253 ರಾಗಿಹಳ್ಳಿ 
254 ವೈ , ಹಂಪಾಪುರ | 
255 ಕಿತ್ತಾಘಟ್ಟ 
256 | ಕುರುಬರ ಶೆಟ್ಟಿಹಳ್ಳಿ 
257 ಹೊಸೂರು 
258 | ಕಾಚೇನಹಳ್ಳಿ 
259 | ಕೊಪ್ಪ 
260 | ಹುಲಿವಾನ 
261 ಮಲ್ಲನಾಯ್ಕನಹಳ್ಳಿ 
262 | ಮನವಳ್ಳಿ 
263 ಬ್ಯಾಲದಕೆರೆ 
264 ತಿಷ್ಯರು 
265 ಸೋಂಪುರದ ಕಾವಲ್‌ 
266 | ವಡೇರಕಟ್ಟೆಕಾವಲ್‌ 
267 | ಸಿಂಗೋನಹಳ್ಳಿ 
268 | ಸಿಂಗೋನಹಳ್ಳಿ ಅಗ್ರಹಾರ 
269 ಕಗ್ಗೆರೆ 
270 | 

ನಡೆಮಾವಿನಪುರಅಣೆಹಂತ 
271 

ದಾಸನಪುರ 

ನಡೆಮಾವಿನಪುರ 
272 

ಅಮೃತಮಹಲ್ ಕಾವಲ್‌ 

ಅವರಗೆರೆ 
274 ಗೌಡಗೆರೆ 
275 ಬಸವನಮತ್ತೀಕೆರೆ 
276 | ಕೆ. ಹುರಳಿಬೋರಸಂದ್ರ 
277 ಕಟ್ಟಿಗೆಹಳ್ಳಿ 
278 | ಚೆಟ್ಟಹಳ್ಳಿ ಅಣೆಹಂತ 
279 | ನಾಗಸಂದ್ರ 
280 ಹುಲಿಪುರ 

ಕೆಂಚಗಾಲಪುರ 
282 ಮಾವಿನಹಳ್ಳಿ 
283 | ಅಳಲಾಪುರ 
284 ದೇವರಕನ್ನಸಂದ್ರ 
285 | ಯಲ್ಲಾಪುರ 
286 ಹುರುಳಗೆರೆ 
287 ಕಂಠನಹಳ್ಳಿ 
288 ಮಾವಿನಹಳ್ಳಿ ಅ: ಕೆರೆ 
289 ದೊಡ್ಡಮಧುರೆ 


273 


11 | 11 | ನಾಗಸಂದ್ರ 


| ಒಂದು 


ಸಾಮಾನ್ಯ 


281 | ಕೆ . 


10 


ಸಂಖ್ಯೆ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ ಬೇಕಾದ | ನಿಗದಿ ಪಡಿಸಿದ 
ಸದಸ್ಯರ ಸಂಖ್ಯೆ | ಮೀಸಲಾತಿ 


290 ಚಿಕ್ಕಮಧುರೆ 
291 ಶಿಂಗಟಿಹಳ್ಳಿ 
292 ಕೋಡಿಪಾಳ್ಯ 
293 ಎಂ . ಹುರಳಿಬೋರಸಂದ್ರ 
294 | ಗೊಟ್ಟಿಕೆರೆ 
295 ಮಧುರೆಕಾವಲ್‌ 
296 | ಶೇಷಾಪುರ 
297 | ನಡೆಮಾವಿನಪುರ 
298 | ಕನ್ನಗುಣಿ 
299 | ಸಿದ್ದಾಪುರ 
300 ತುವೇಕೆರೆ 
301 | ಹಾಡೋನಹಳ್ಳಿ 
302 | ಬ್ಯಾಡರಹಳ್ಳಿ 
303 ಕಂಠನಹಳ್ಳಿ 
304 | ತುರುಗನೂರು 
305 | ಜಿಡ್ಡಿಗೆರೆ 
306 | ಹೆಡಿಗೆರೆ 
307 ವಗರಗೆರೆ 
308 ಚೊಟ್ಟನಹಳ್ಳಿ 
309 ಕೆ. ಹಂಪಾಪುರ 
310 |ಕೋಟೆಕೆರೆ 
311 | ಶೆಟ್ಟಿಬೀಡು 
312 ಗುನ್ನಾಗೆರೆ 
313 | ಮಡಿಕೆಕನ್ನಸಂದ್ರ 
314 | ಬೊಮ್ಮಡಿಗೆರೆ 
315 ಮಾದಿಹಳ್ಳಿ 
316 | ದಾಸನಪುರ 


ಒಂದು 


12 ವ್ಯಾಪಾರಗಾರರ ಚುನಾವಣಾ ಕ್ಷೇತ್ರ 

ವ್ಯವಸಾಯೋತ್ಪನ್ನ ಮಾರಾಟ 
ಸಂಘದ ಸದಸ್ಯರಿಂದ 
ಕೃಷಿ ಹುಟ್ಟುವಳಿ ಸಂಸ್ಕರಣ 
ಸಹಕಾರ ಸಂಘದ 


ಸಾಮಾನ್ಯ 
ಸಾಮಾನ್ಯ 


ಒಂದು 


ಒಂದು 


ಸಾಮಾನ್ಯ 


ಕೆ. ಪಿ . ಮೋಹನ್‌ರಾಜ್‌ 
- ಜಿಲ್ಲಾಧಿಕಾರಿ , 
ತುಮಕೂರು ಜಿಲ್ಲೆ. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 50 


RNI No. KARBIL / 2001 / 47147 


.No.Kadam,2001/2017 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ- III ಬೆಂಗಳೂರು, ಸೋಮವಾರ, ನವೆಂಬರ್ ೧೪, ೨೦೧೬ ( ಕಾರ್ತಿಕ ೨೩ , ಶಕ ವರ್ಷ ೧೯೩೮) ನಂ . ೧೨೬೮ 
Part - III Bengaluru , Monday , November 14 , 2016 (Karthika 23 , Shaka Varsha 1938 ) No . 1268 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 

ಅಧಿಸೂಚನೆ 
ನಂ . ಚು (2) ವಿವ/ 222/ 2015 -16, ದಿನಾಂಕ: 11 - 11 -2016 
ನಿರ್ದೇಶಕರು, ಕೃಷಿ ಮಾರಾಟ ಇಲಾಖೆ, ಬೆಂಗಳೂರು ಇವರ ಪತ್ರ ಸಂಖ್ಯೆ : ಕೃಮಾಇ 03 ಚುನಾವಣೆ 2016 
ದಿ: 24.08.2016, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ದಿ) ಅಧಿನಿಯಮ 1966 ರ ಕಲಂ 
2 (2 ), 11 ( )( i), ಕಲಂ 11 ( 2) ಮತ್ತು 14 (1), ( 2), ಹಾಗೂ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು 
ಅಭಿವೃದ್ಧಿ) ನಿಯಮಾವಳಿಗಳು 1968 ರ ನಿಯಮ 3 (1) ( 2), 5, 5 (17)( ಎ ) ಮತ್ತು 5ಎ ಪ್ರಕಾರ ತಿಪಟೂರು ಕೃಷಿ ಉತ್ಪನ್ನ 
ಮಾರುಕಟ್ಟೆ ಸಮಿತಿಯ ಕೃಷಿಕ ಮತಕ್ಷೇತ್ರಗಳ ಮತದಾರರ ಪಟ್ಟಿಗಳನ್ನು ಸಮಗ್ರವಾಗಿ ಪರಿಷ್ಕರಿಸಿ, ಪರಿಷ್ಕೃತ ಮತದಾರರ ಪಟ್ಟಿಗಳ 
ಅಂಕಿ ಅಂಶಗಳನ್ವಯ ಹನ್ನೊಂದು ಕೃಷಿಕ ಕ್ಷೇತ್ರಗಳ ಪ್ರಾದೇಶಿಕ ವ್ಯಾಪ್ತಿಯನ್ನು ನಿರ್ಧರಿಸಿ 2011 ರಲ್ಲಿ ನಿಗದಿಪಡಿಸಿದ ಮೀಸಲಾತಿ 
ಪುನರಾವರ್ತನೆಯಾಗದಂತೆ ಸರದಿಯಂತೆ ಮೀಸಲಾತಿ ನಿಗದಿಪಡಿಸಿದೆ. 

ಪ್ರಯುಕ್ತ, ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿ , ಕೆ. ಪಿ .ಮೋಹನ್ ರಾಜ್ , ಭಾ . ಆ . ಸೇ ., ಆದ ನಾನು ಕರ್ನಾಟಕ ಕೃಷಿ ಉತ್ಪನ್ನ 
ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966 ರ ಕಲಂ 14 ( 2) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ 11 ಏಕಸದಸ್ಯ ಕೃಷಿಕ ಕ್ಷೇತ್ರಗಳ ಪ್ರಾದೇಶಿಕ ವ್ಯಾಪ್ತಿಗೆ 11 ಸ್ಥಾನಗಳನ್ನು ನಿರ್ಧರಿಸಿ, ಈ ಪೈಕಿ ಒಂದು ಅನುಸೂಚಿತ ಜಾತಿ, 
ಒಂದು ಅನುಸೂಚಿತ ಪಂಗಡ, ಒಂದು ಹಿಂದುಳಿದ ಅ ಪ್ರವರ್ಗ , ಒಂದು ಹಿಂದುಳಿದ ಬ ಪ್ರವರ್ಗ ಹಾಗೂ ಎರಡು ಸ್ಥಾನಗಳನ್ನು 
ಮಹಿಳೆಗೆ ಮೀಸಲಿರಿಸಿರುತ್ತೇನೆ. ಈ ಕೆಳಕಂಡ ಕೋಷ್ಟಕದ ಅಂಕಣ (2) ರ ಪ್ರಾದೇಶಿಕ ಚುನಾವಣಾ ಕ್ಷೇತ್ರಕ್ಕೆ ಮೀಸಲಿರಿಸಿದ ಸ್ಥಾನಗಳ 
ವಿವರವನ್ನು ಅಂಕಣ ( 5) ರಲ್ಲಿ ನಮೂದಿಸಲಾಗಿದೆ ಎಂದು ಈ ಮೂಲಕ ಅಧಿಸೂಚಿಸಿರುತ್ತೇನೆ. 


ಅನುಸೂಚಿ 
ತಿಪಟೂರು ತಾಲ್ಲೂಕಿನ ವ್ಯಾಪ್ತಿಯ ಕ್ಷೇತ್ರಗಳು 


ಕ್ರಮ 


ಸಂಖ್ಯೆ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ 
ಬೇಕಾದ ಸದಸ್ಯರ 

ಸಂಖ್ಯೆ 


ನಿಗದಿ ಪಡಿಸಿದ 
ಮೀಸಲಾತಿ 


4 


. 


5 . 


1 | 1 | ಹಾಲ್ಕುರಿಕೆ 


ಒಂದು 


ಪರಿಶಿಷ್ಟ ಪಂಗಡ 


- 3 
| ಹಾಲ್ಕುರಿಕೆ 
ಹಾಲ್ಕುರಿಕೆ ಅಮೃತ್ ಮಹಲ್ ಕಾವಲ್‌ 
ಹಾಲ್ಕುರಿಕೆ ಅಮಾನಿಕೆರೆ 
ದೊಡ್ಡಿಕಟ್ಟೆ 
ಹಾಲೇನಹಳ್ಳಿ 
| ಬ್ಯಾಡರಹಳ್ಳಿ 
ಮಣಕೀಕೆರೆ 
ಹುರುಳೀಹಳ್ಳಿ 


ಕಲ್ಕೆರೆ 


ಕ್ರಮ 


ಚುನಾಯಿಸ 
ಬೇಕಾದ ಸದಸ್ಯರ 


ಸಂಖ್ಯೆ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ನಿಗದಿ ಪಡಿಸಿದ 
ಮೀಸಲಾತಿ 


ಸಂಖ್ಯೆ 


10 | ಮೀಸೆತಿಮ್ಮನಹಳ್ಳಿ 

| ಲಕ್ಷಣಪುರ 
| ತಿಮ್ಮರಾಯನಹಳ್ಳಿ 
ಆದಿನಾಯಕನಹಳ್ಳಿ 
ಕೆಂಚಮಾರನಹಳ್ಳಿ 
ವಿರೂಪಾಕ್ಷಪುರ 
ದಾಸನಕಟ್ಟೆ 


ಹೊಸಹಳ್ಳಿ 


| 2 ಹೊನ್ನವಳ್ಳಿ 


| ಒಂದು 


ಸಾಮಾನ್ಯ 


* 18 ( ಬೊಮ್ಮೇನಹಳ್ಳಿ 

ಕೊಡಗೀಹಳ್ಳಿ 
ಮುಾಯಗೊಂಡನಹಳ್ಳಿ 
ಶಿಂಗೇನಹಳ್ಳಿ 
ಘಟಕಿನಕೆರೆ 

| ಭೈರಾಪುರ 
| 24 | ಸತ್ತೇರಾಮನಹಳ್ಳಿ 

ಸಾರ್ಥವಳ್ಳಿ 
26 ನೆಲಗೊಂಡನಹಳ್ಳಿ 
| ಚೌಲಿಹಳ್ಳಿ 
ಹೊನ್ನವಳ್ಳಿ 
ರಾಮನಹಳ್ಳಿ 
ಗ್ಯಾರಾಘಟ್ಟ 
ಸೂರನಹಳ್ಳಿ 
ಚೌಡೇನಹಳ್ಳಿ 
ಹನುಮಂತಪುರ 
| ಕೋಡಿಹಳ್ಳಿ 
35 | ಬಳುವನೇರಲು 
36 ಮಲ್ಲಿದೇವಿಹಳ್ಳಿ 
37 | ರಟ್ಟೇನಹಳ್ಳಿ 
38 | ಮುದ್ದೇನಹಳ್ಳಿ 

39 | ಸೂರಗೊಂಡನಹಳ್ಳಿ 
| 40 | ರುದ್ರಾಪುರ 
| 41 | ಬಿ ರಂಗಾಪುರ 
| 42 | ವಡೇರಹಳ್ಳಿ 
| 43 | ಬಿ ಗೌಡನಕಟ್ಟೆ 
| 44 | ಹೂಲಿಹಳ್ಳಿ 

45 | ಚಿಕ್ಕಹೊನ್ನವಳ್ಳಿ 
- 46 | ತಮ್ಮಡಿಹಳ್ಳಿ 
47 | ಆನಿವಾಳ 

48 ಪಟೇಹಳ್ಳಿ 
| 49 | ಗುಡಿಗೊಂಡನಹಳ್ಳಿ 

50 | ಬೊಮ್ಮಲಾಪುರ 
_ 51 ಮಾರ್ಗೊಂಡನಹಳ್ಳಿ 
1 52 | ನಾಗತೀಹಳ್ಳಿ 
[ 53 ಕೆ ಲಕ್ಕಿಹಳ್ಳಿ 


| 


| 
| 
| 


| 
| 
| 
| 
| 


| 
| 
| 
| 
| 
| 
| 
| 


| 
| 
| 
| 
| 
| 
| 
| 


| 
| 
| 
| 


3 | 3 | ಗುಡಿಗೊಂಡನಹಳ್ಳಿ 


| ಒಂದು 


ಸಾಮಾನ್ಯ 


ಕ್ರಮ 


ಚುನಾಯಿಸ 
ಬೇಕಾದ ಸದಸ್ಯರ 


ಸಂಖ್ಯೆ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ನಿಗದಿ ಪಡಿಸಿದ 
ಮೀಸಲಾತಿ 


ಸಂಖ್ಯೆ 


4 | 4 | ಈಡೇನಹಳ್ಳಿ 


| ಒಂದು 


ಮಹಿಳೆ 


[ ವಿಠಲಾಪುರ 
ಪರುವಗೊಂಡನಹಳ್ಳಿ 
ತಿಮ್ಮಲಾಪುರ 
ಹರಚನಹಳ್ಳಿ 

ಬಾಗುವಾಳ 
1 59 ( ಹಾಲುಗೌಡನಕಟ್ಟೆ 
| 60 | ಕೃಷ್ಣಾಪುರ 
61 ಭೈರನಾಯಕನಹಳ್ಳಿ 

ಗೆದ್ದೇಹಳ್ಳಿ 
ಹರಿಸಮುದ್ರ 
ಆಲೂರು 
ವಾಸುದೇವರಹಳ್ಳಿ 
ಮಾದಿಹಳ್ಳಿ 
ಕಂಚಾಘಟ್ಟ 
ಮಾರನಗೆರೆ 

ಈಡೇನಹಳ್ಳಿ 
1 70 ರಾಮಶೆಟ್ಟಿಹಳ್ಳಿ 
1 71 | ಅಣ್ಣಾಪುರ 

ಅಣ್ಣಾಪುರ 
ಹಳೇಪಾಳ್ಯ 
ಹುಚ್ಚಗೊಂಡನಹಳ್ಳಿ 
ಬೆನ್ನಾಯಕನಹಳ್ಳಿ 
ಚಿಕ್ಕಮಾರ್ಪನಹಳ್ಳಿ 

ದೊಡ್ಡಮಾರ್ಪನಹಳ್ಳಿ 
77 ಈರಲಗೆರೆ 
78 ಕೋಟೆನಾಯಕನಹಳ್ಳಿ 
79 | ಬೊಮ್ಮೇನಹಳ್ಳಿ 
80 | ಪೆದ್ದಿಹಳ್ಳಿ 

81 | ರಾಮೇನಹಳ್ಳಿ 
| 82 ] ಸಿಡ್ಲಹಳ್ಳಿ 
| 83 ನ್ಯಾಕೇನಹಳ್ಳಿ 
| 84 | ಕಾಗೇಹಳ್ಳಿ ಕಾವಲ್ 
| 85 | ಅಣ್ಣಾಮಲ್ಲೇನಹಳ್ಳಿ 


| 


| 


| 


| 
| 
| 
| 


| 
| 
| 
| 


| 
| 
| 
| 
| 
| 


| 
| 
| 
| 
| 


| 
| 


| 
| 


| 
| 


5 | 5 ಕಿಬ್ಬನಹಳ್ಳಿ 


ಒಂದು 


T 87 | ಮಲ್ಲಿಪಟ್ಟಣ 
* 88 | ಹಿಂಡಿಸ್ಕೆರೆ 
1 89 ಕೋಡಿಹಳ್ಳಿ 
90 | ಶಾಂತನಹಳ್ಳಿ 

ಕಿಬ್ಬನಹಳ್ಳಿ 
92 | ಬದನೇಕಟ್ಟೆ 

ಕಿಬ್ಬನಹಳ್ಳಿ ಅಮಾನಿಕೆರೆ 
94 ಹಟ್ಟ 
95 ರಜಾತಾದ್ರಿಪುರ 
96 | ಕಾಮಗೊಂಡನಹಳ್ಳಿ 


ಹಿಂದುಳಿದ 
ವರ್ಗ - ಬ 


ಕ್ರಮ 


ಚುನಾಯಿಸ 
ಬೇಕಾದ ಸದಸ್ಯರ 


ಸಂಖ್ಯೆ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ನಿಗದಿ ಪಡಿಸಿದ 
ಮೀಸಲಾತಿ 


ಸಂಖ್ಯೆ 


105 ) 


109 


6 | 6 | ಮಡೇನೂರು 


| ಒಂದು 


ಸಾಮಾನ್ಯ 


112 


| 


| 


113 


97 [ ಯಗಚೀಕಟ್ಟೆ 

| ಕಾರೇಕುರ್ಚಿ 
99 

ಹಿಂಡಿಸ್ಕೆರೆ 
100 | ಕಟ್ಟಿಗೇನಹರ್ಳಳಿ 

101 | ಬೀರಸಂದ್ರ 
1 102 ( ಕುಂದೂರು 
103 ಕಲ್ಲೇನಹಳ್ಳಿ ಕಾವಲ್‌ 
104 ಬಿಳಿಗೆರೆ 

ಗಡಬನಹಳ್ಳಿ 
1 106 | ತಿಮ್ಮಲಪುರ 

ಜಕ್ಕನಹಳ್ಳಿ 
| ಚೌಡ್ಲಾಪುರ 

| ಸಿದ್ದನಹಳ್ಳಿ 
1 110 ಮಡೇನೂರು 
111 | ಚಟ್ನಹಳ್ಳಿ 

ಲಿಂಗದಹಳ್ಳಿ 

ಹೊನ್ನೇನಹಳ್ಳಿ 
114 ಶಿಂಗೇನಹಳ್ಳಿ 
115 ಮತ್ತೀಹಳ್ಳಿ 
116 | ತಿಮ್ಮಲಾಪುರ 
117 ಬಿದರಮ್ಮನಗುಡಿ ಕಾವಲು 
118 ಗೌಡನಕಟ್ಟೆ 
119 | ಚಿಕ್ಕಬಿದರೆ 

ಕರೀಕೆರೆ 
121 ಸಿದ್ದಾಪುರ 
122 

| ಹಿರೇಬಿದರೆ 
123 ಕೊನೇಹಳ್ಳಿ 
| 124 | ಗುರುಗದಹಳ್ಳಿ 
| 125 | ಬೆಣೇನಹಳ್ಳಿ 
| I26 | ಮೇಲಾಪುರ 
| 127 | ಶಿವರ 
| 128 ಕಲ್ಲಹಳ್ಳಿ 
| 129 | ಲಕ್ಕಿಹಳ್ಳಿ ಕಾವಲು 
| 130 | ಎಸ್ ಲಕ್ಕೇಹಳ್ಳಿ 

131 | ಬನ್ನಿಹಳ್ಳಿ 
| 132 | ಅರಳಗುಪ್ಪೆ 

133 ಆಯರಹಳ್ಳಿ 
- 134 ಕಟ್ಟಿಹಳ್ಳಿ 
135 | ಕಲ್ಲುಶೆಟ್ಟಿಹಳ್ಳಿ 
136 ( ಗಣಕೀಕೆರೆ 
137 | ಈರನಕಲ್ ಕಾವಲ್‌ 
- 138 | ಕೊಂಡ್ಲಘಟ್ಟ 

139 ಶಿವಪುರ 
( 140 ಕೊಟ್ಟಿಗೇಹಳ್ಳಿ 


T2O 


| 


| 


| 
| 


| 
| 
| 
| 
| 
| 
| 


| 
| 
| 
| 
| 
| 


| 
| 


| 
| 
| 
| 
| 
| 
| 


7 | 7 | ಅರಳಗುಪ್ಪೆ 


| ಒಂದು 


ಸಾಮಾನ್ಯ 


ಕ್ರಮ 


ಕ್ಷೇತ್ರದ ಹೆಸರು 


ಸಂಖ್ಯೆ 


ಚುನಾಯಿಸ 
ಬೇಕಾದ ಸದಸ್ಯರ 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ನಿಗದಿ ಪಡಿಸಿದ 
ಮೀಸಲಾತಿ 


ಸಂಖ್ಯೆ 


141 


| 8 | ರಂಗಾಪುರ 


ಒಂದು 


ಹಿಂದುಳಿದ 
ವರ್ಗ - ೨ 


| 


| 


154 ) ಚಿಕಕೊಳಿಗೆ 


156 


| ಕಾಡುಶೆಟ್ಟಿಹಳ್ಳಿ 
142 | ಕರಡಾಳು 

| ಉಪ್ಪಿನಹಳ್ಳಿ 
144 

| ಶೆಟ್ಟಿಹಳ್ಳಿ 
1 145 ಭೈರಾಪುರ | 

146 | ಮಲ್ಲೇನಹಳ್ಳಿ 
| 147 ( ಮಲ್ಲೇಹಳ್ಳಿ 
( 148 ಕುಪಾಳು | 
| 149 | ಬಳ್ಳೇಕಟ್ಟೆ 
150 ರಂಗಾಪುರ 

ಬಳೇಕಟ್ಟೆ 
| 152 | ಚಿಕ್ಕರಂಗಾಪುರ 

ಚಿಕ್ಕರಂಗಾಪುರ 
153 ಹೊಗವನಘಟ್ಟ 

ಚಿಕ್ಕಕೊಟ್ಟಿಗೇಹಳ್ಳಿ 
155 ಅನಗೊಂಡನಹಳ್ಳಿ 

ಶಂಕರನಹಳ್ಳಿ 
ಹೊಸಹಳ್ಳಿ 
ಕೆರೆಗೋಡಿ 
ಕೊಪ್ಪ 

| ಗೊರಗೊಂಡನಹಳ್ಳಿ 
161 ಹಾವೇನಹಳ್ಳಿ 
162 ತಿಪಟೂರು 
163 | ದಸರೀಘಟ್ಟ 
164 | ದಾಸೀಹಳ್ಳಿ 
| 165 | ನಾರಸೀಕಟ್ಟೆ 

166 ತಡಸೂರು 
| 167 | ರಾಮಚಂದ್ರಪುರ 
| 168 | ನಾಗರಘಟ್ಟ 
[ 169 | ಕೈದಾಳ 

170 ಬೊಚಿಹಳ್ಳಿ 
| 171 ಹೊನ್ನೇನಹಳ್ಳಿ 
172 | ಎನ್ ಮೇಲನಹಳ್ಳಿ 
173 ಕನ್ನುಘಟ್ಟ 
174 |ಕೋಡಿಹಳ್ಳಿ 
175 ನಾಗರಘಟಟ ಕಾವಲ್‌ 
176 ಕರೀಕೆರೆ | 
177 | ಕುರುಬರ ಮಲ್ಲೇನಹಳ್ಳಿ 
178 | ಹಾರೋಘಟ್ಟ 
179 | ಮೂಗುತಿಹಳ್ಳಿ 
180 |ಗೋಪಾಲಪುರ 

181 ಅಗ್ರಹಾರ 
( 182 | ಶಕುನಗಿರಿ ಗೊಲ್ಲರಹಟ್ಟಿ 
| 183 | ಆಲ್ಲೂರು 


| 


| 
| 
| 
| 
| 


| 
| 
| 
| 
| 


| | 

| 
| 9 | ನಾಗರಘಟ್ಟ 


ಒಂದು 


ಸಾಮಾನ್ಯ 


| 
| 


| 
| 


ಕ್ರಮ 


ಚುನಾಯಿಸ 
ಬೇಕಾದ ಸದಸ್ಯರ 


ಸಂಖ್ಯೆ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ನಿಗದಿ ಪಡಿಸಿದ 
ಮೀಸಲಾತಿ 


ಸಂಖ್ಯೆ 


10 | 10 | ಸೂಗೂರು 


ಒಂದು 


ಮಹಿಳೆ 


193 


195 


196 


198 


184 | ಮಾಕನಹಳ್ಳಿ 

ನೆಲ್ಲಿಕೆರೆ 
| ಕುಡುವನಘಟ್ಟ 

| ಚಿಗ್ತಾವೆ 
188 ಬುರುಡೆಘಟ್ಟ 
| 189 ನೊಣವಿನಕೆರೆ ಅಮಾನಿಕೆರೆ( ಬಸ್ತೀಹಳ್ಳಿ) 
190 | ಯಡೇಹಳ್ಳಿ 
191 ಮಘಟ್ಟ 
192 ಕುರುಬರಹಳ್ಳಿ 

ಸುಗೂರು, 
194 ಹುಣಸೇಘಟ್ಟ 

ಮಾಚಘಟ್ಟ 

| ಬಳ್ಳೇಕೆರೆ 
197 | ಗಂಗನಘಟ್ಟ 

ಸಾಸಲಹಳ್ಳಿ 
199 ಜಿ ಮೇಲನಹಳ್ಳಿ 
200 | ಈಚನೂರು 
201 ಹುಲ್ಲುಕಟ್ಟೆ 
202 ಈಚನೂರು ಕಾವಲು 
203 | ಬೆಳಗರಹಳ್ಳಿ 
204 || ಹೆಡಗರಹಳ್ಳಿ 
205 | ಆಲದಹಳ್ಳಿ 
206 ಲಿಂಗದೇವರಹಳ್ಳಿ 
207 || ಜಯಪುರ 
208 | ವಡ್ಡರಮಲ್ಲೇನಹಳ್ಳಿ 
209 | ನೊಣವಿನಕೆರೆ 
210 | ಮಸವನಘಟ್ಟ 

211 | ಗಂಜಲಘಟ್ಟ 
| 22 | ರಾಯಶೆಟ್ಟಿಹಳ್ಳಿ 
| 213 | ವಿರೂಪಾಕ್ಷಪುರ 
| 214 ಮಾಟನಹಳ್ಳಿ 
| 215 | ಜೆ ಮಲ್ಲೇನಹಳ್ಳಿ 
| 216 | ಜಾಬಘಟ್ಟ 
217 | ವಿಘ್ನಸಂತೆ 
218 | ಕಸುವನಹಳ್ಳಿ 
219 | ಮಾದೀಹಳ್ಳಿ 
220 | ಕಸುವನಹಳ್ಳಿ ಕಾವಲ್‌ 
221 | ಬಿದರೆಕೆರೆ 
222 | ಮಾರಗೊಂಡನಹಳ್ಳಿ 
| 223 ಹುಲ್ಲೇನಹಳ್ಳಿ 

224 ( ಹುಲ್ಲೇನಹಳ್ಳಿ ಕಾವಲ್( ಬೆ) 
( 225 ಬಜಗೂರು 
( 226 | ಬಿಸಲೇಹಳ್ಳಿ 
( 227 | ಸಣೇನಹಳ್ಳಿ 


ನೊಣವಿನಕೆರೆ 


ಒಂದು 


ಪರಿಶಿಷ್ಟ ಜಾತಿ 


| 


| 
| 
| 
| 
| 


| 
| 
| 
| 
| 


| 
| 
| 
| 
| 
| 
| 
| 


| 
| 
| 
| 
| 
| 
| 
| 


| 
| 
| 


ಕ್ರಮ 


ಸಂಖ್ಯೆ 


ಕ್ಷೇತ್ರದ ಹೆಸರು 


ಚುನಾಯಿಸ 
ಬೇಕಾದ ಸದಸ್ಯರ 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ನಿಗದಿ ಪಡಿಸಿದ 
ಮೀಸಲಾತಿ 


ಸಂಖ್ಯೆ 


228 ಕಬ್ಬಳ್ಳಿಕಾವಲ್‌ 
229 ಜಿ ಮಲ್ಲೇನಹಳ್ಳಿ 
230 | ಗುಂಗುರಮಳೆ 


231 


ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ 
ಆವರಣ 


| 


ಒಂದು 


ಸಾಮಾನ್ಯ 


ಒಂದು 


ಸಾಮಾನ್ಯ 


| ವ್ಯಾಪಾರಗಾರರ 
ಚುನಾವಣಾ ಕ್ಷೇತ್ರ 

ವ್ಯವಸಾಯೋತನ್ನ 
| 13 | ಮಾರಾಟ ಸಂಘದ 

ಸದಸ್ಯರಿಂದ 

ಕೃಷಿ ಹುಟ್ಟುವಳಿ 
14 | 14 ಸಂಸ್ಕರಣ ಸಹಕಾರ 

| ಸಂಘದ ಸದಸ್ಯರಿಂದ 


ಒಂದು 


ಸಾಮಾನ್ಯ 


ಕೆ. ಪಿ . ಮೋಹನ್‌ರಾಜ್ 

ಜಿಲ್ಲಾಧಿಕಾರಿ, 
ತುಮಕೂರು ಜಿಲ್ಲೆ. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 50 


RNI No. KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - III 
Part - III 


ನಂ . ೧೨೬೯ 
No . 1269 


ಬೆಂಗಳೂರು, ಸೋಮವಾರ, ನವೆಂಬರ್ ೧೪, ೨೦೧೬ ( ಕಾರ್ತಿಕ ೨೩, ಶಕ ವರ್ಷ ೧೯೩೮) 
Bengaluru , Monday , November 14 , 2016 (Karthika 23 , Shaka Varsha 1938 ) 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ತುಮಕೂರು ಜಿಲ್ಲೆ, ತುಮಕೂರು 

ಅಧಿಸೂಚನೆ 
ನಂ . ಚು (2) ವಿವ/ 222/ 2015 -16, ದಿನಾಂಕ: 11 - 11 - 2016 


ನಿರ್ದೇಶಕರು, ಕೃಷಿ ಮಾರಾಟ ಇಲಾಖೆ, ಬೆಂಗಳೂರು ಇವರ ಪತ್ರ ಸಂಖ್ಯೆ : ಕೃಮಾಇ 03 ಚುನಾವಣೆ 2016 ದಿ: 
24.08.2016, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966 ರ ಕಲಂ 
2 (2 ), 11 (1) (i), ಕಲಂ 11 ( 2) ಮತ್ತು 14(1) (2), ಹಾಗೂ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು 
ಅಭಿವ್ರದಿ) ನಿಯಮಾವಳಿಗಳು 1968 ರ ನಿಯಮ 3( 1) ( 2) , 5 , 5 (17) ( ಎ ) ಮತು 5ಎ ಪ್ರಕಾರ ತುರುವೇಕೆರೆ ಕೃಷಿ ಉತನ 
ಮಾರುಕಟ್ಟೆ ಸಮಿತಿಯ ಕೃಷಿಕ ಮತಕ್ಷೇತ್ರಗಳ ಮತದಾರರ ಪಟ್ಟಿಗಳನ್ನು ಸಮಗ್ರವಾಗಿ ಪರಿಷ್ಕರಿಸಿ, ಪರಿಷ್ಕೃತ ಮತದಾರರ ಪಟ್ಟಿಗಳ 
ಅಂಕಿ ಅಂಶಗಳನ್ವಯ ಹನ್ನೊಂದು ಕೃಷಿಕ ಕ್ಷೇತ್ರಗಳ ಪ್ರಾದೇಶಿಕ ವ್ಯಾಪ್ತಿಯನ್ನು ನಿರ್ಧರಿಸಿ 2011 ರಲ್ಲಿ ನಿಗದಿಪಡಿಸಿದ ಮೀಸಲಾತಿ 
ಪುನರಾವರ್ತನೆಯಾಗದಂತೆ ಸರದಿಯಂತೆ ಮೀಸಲಾತಿ ನಿಗದಿಪಡಿಸಿದೆ. 

ಪ್ರಯುಕ್ತ, ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿ , ಕೆ. ಪಿ .ಮೋಹನ್ ರಾಜ್ , ಭಾ . ಆ . ಸೇ ., ಆದ ನಾನು ಕರ್ನಾಟಕ ಕೃಷಿ ಉತ್ಪನ್ನ 
ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966 ರ ಕಲಂ 14 ( 2) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ 11 ಏಕಸದಸ್ಯ ಕೃಷಿಕ ಕ್ಷೇತ್ರಗಳ ಪ್ರಾದೇಶಿಕ ವ್ಯಾಪ್ತಿಗೆ 11 ಸ್ಥಾನಗಳನ್ನು ನಿರ್ಧರಿಸಿ, ಈ ಪೈಕಿ ಒಂದು ಅನುಸೂಚಿತ ಜಾತಿ, 
ಒಂದು ಅನುಸೂಚಿತ ಪಂಗಡ, ಒಂದು ಹಿಂದುಳಿದ ಅ ಪ್ರವರ್ಗ, ಒಂದು ಹಿಂದುಳಿದ ಬ ಪ್ರವರ್ಗ ಹಾಗೂ ಎರಡು ಸ್ಥಾನಗಳನ್ನು 
ಮಹಿಳೆಗೆ ಮೀಸಲಿರಿಸಿರುತ್ತೇನೆ. ಈ ಕೆಳಕಂಡ ಕೋಷ್ಟಕದ ಅಂಕಣ (2) ರ ಪ್ರಾದೇಶಿಕ ಚುನಾವಣಾ ಕ್ಷೇತ್ರಕ್ಕೆ ಮೀಸಲಿರಿಸಿದ ಸ್ಥಾನಗಳ 
ವಿವರವನ್ನು ಅಂಕಣ ( 5) ರಲ್ಲಿ ನಮೂದಿಸಲಾಗಿದೆ ಎಂದು ಈ ಮೂಲಕ ಅಧಿಸೂಚಿಸಿರುತ್ತೇನೆ. 


ಅನುಸೂಚಿ 
ತುರುವೇಕೆರೆ ತಾಲ್ಲೂಕಿನ ವ್ಯಾಪ್ತಿಯ ಕ್ಷೇತ್ರಗಳು 

ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಕ್ರಮ 


ಚುನಾಯಿಸ ಬೇಕಾದ 


ನಿಗದಿ ಪಡಿಸಿದ 
ಮೀಸಲಾತಿ 


ಸಂಖ್ಯೆ 


ಕ್ಷೇತ್ರದ ಹೆಸರು 


- 


2 


3 


4 


5 


ಬಾಣಸಂದ್ರ 


ಒಂದು 


ಸಾಮಾನ್ಯ 


ಬಾಣಸಂದ್ರ 

ಹುಳಿಸಂದ್ರ 
3 | ಗುಳದ ಹಳ್ಳಿ 
4 | ಬೊಮ್ಮೇನಹಳ್ಳಿ 
5 | ಎ. ಹೊಸಹಳ್ಳಿ 

ನೀರಗುಂದ 
7 | ಅಜೇನಹಳ್ಳಿ 
8 ಸೋಮಾಪುರ 
9 | ಎನ್ ಮಂಚೇನಹಳ್ಳಿ 


| 
| 


ಕ್ರಮ 
ಸಂಖ್ಯೆ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 

* * * 2 


ಚುನಾಯಿಸ ಬೇಕಾದ 
| ಸದಸ್ಯರ ಸಂಖ್ಯೆ 


ನಿಗದಿ ಪಡಿಸಿದ 
ಮೀಸಲಾತಿ 


15 | ಮಲಾ 


10 ತೊರೆಮಾವಿನಹಳ್ಳಿ 
11 | ಚೌಡೇನಹಳ್ಳಿ 
12 | ಎನ್.ಗಂಗನಹಳ್ಳಿ 
13 | ಎನ್. ಮಾವಿನಹಳ್ಳಿ 
14 ಲೋಕಮ್ಮನಹಳ್ಳಿ 

ಮಲ್ಲಾಘಟ್ಟ ಅಮಾನಿಕೆರೆ( ಬೇ ). 
ಕೋಳಘಟ್ಟ 

ಮುದ್ದಾಪುರ 
18 | ಪಿ.ಕಲ್ಲಳ್ಳಿ 
19 | ಸೀಗೇಹಳ್ಳಿ 
20 ಕೋಳಘಟ್ಟ ಕಾವಲ್ ( ಬೆ ) 
21 | ಮಲ್ಲಾಘಟ್ಟ 
22 | ಆನೇಕೆರೆ 
23 | ವಡ್ಡರಹಟ್ಟಿ ( ಮ ) 
24 ನಾಯ್ಕನಘಟ್ಟ ( ಮ ) 
25 ದಂಡಿನಶಿವರ 


ದಂಡಿನಶಿವರ 


ಒಂದು 


ಹಿಂದುಳಿದ 
ವರ್ಗ - ಅ 


ಅಂಬಿಕಾನಗರ 
27 ಹೊಸೂರು 

ಅರಕೆರೆ 
29 | ಹಡವನಹಳ್ಳಿ 
30 | ಹೊನ್ನೇನಹಳ್ಳಿ 
31 ಚಾಕುವಳ್ಳಿ 
32 | ಅಮೃನಸಂದ್ರ 
33 | ಡಿ.ಹೊಸಹಳ್ಳಿ 
34 | ಅಮ್ಮನಹಳ್ಳಿ ( ಬೆ ) 
35 ಬ್ರಹ್ಮದೇವರಹಳ್ಳಿ 

36 | ದುಂಡಾ 
| 37 ಹೆಗ್ಗೆರೆ 

ಲಿಂಗಾಪುರ 
| ಮಾರಸಂದ್ರ 

| ಕುಣಿಕೇನಹಳ್ಳಿ 
41 | ಬಲ ಮಾದಿಹಳ್ಳಿ 
42 | ಬುಗುಡನಹಳ್ಳಿ 
43 | ಕಾಳಂಜೀಹಳ್ಳಿ 
44 | ಎಂ .ಗಂಗನಹಳ್ಳಿ 

45 | ಜಿ. ಮಂಚೇನಹಳ್ಳಿ 
| 46 | ಸಂಪಿಗೆ 
| 47 | ಎಲೆಚಿಕ್ಕನಪಾಳ್ಯ 


- 


ಸಂಪಿಗೆ 


ಒಂದು 


ಸಾಮಾನ್ಯ 


| 


ಕ್ರಮ 
ಸಂಖ್ಯೆ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ ಬೇಕಾದ ನಿಗದಿ ಪಡಿಸಿದ 
| ಸದಸ್ಯರ ಸಂಖ್ಯೆ | ಮೀಸಲಾತಿ 


| 


2 


62 


48 ಕೆಂಪಬೋರನಚಿಕ್ಕನಪಾಳ್ಯ 
49 ಸಂಪಿಗೆ ಹೊಸಹಳ್ಳಿ 
50 ಕುರುಬರಹಳ್ಳಿ 
51 ಕುರುಬರಹಳ್ಳಿ ಬ್ಯಾಲ 
52 | ಛತ್ರ ದೇಣಿ ಕಾವಲ್‌ 
53 ಹುಲ್ಲೇಕೆರೆ 
54 | ಸಿದ್ದಾಪುರ 
55 | ಸಾಸಲು 
56 ಹರಿಗೊಂಡನಹಳ್ಳಿ 
57 | ಶಿವೇನಹಳ್ಳಿ ( ಬೆ ) 
58 | ಬಳ್ಳೇಕಟ್ಟೆ 
59 | ಮಾಸ್ತಿ ಗೊಂಡನಹಳ್ಳಿ 
60 ಗಿರೇನಹಳ್ಳಿ 

ವೀರಸಾಗರ 

ಯಲದಬಾಗಿ 
63 | ಸಿಂಗಸಂದ್ರ 
64 | ಅಪ್ಪಸಂದ್ರ 
65 | ವಿರಸಾಗರಕೆರೆ ಕಾವಲ್ ( ಬೇ ) | 
66 ಗುಂಡಿಕಾವಲ್ ( ಬೆ ) 
67 | ಬ್ಯಾಡರಹಳ್ಳಿ ಕಾವಲ್‌ 
68 | ರಾಘದೇವನಹಳ್ಳಿ 
69 ಹಾಲುಗೊಂಡನಹಳ್ಳಿ 

ಹಳೇ ಸಂಪಿಗೆ 
ಅಂಗರೇಖನಹಳ್ಳಿ 

ಹೊಸೂರು 
73 ಬಿ.ಸಿ.ಕಾವಲ್ ( ಬೆ ) 
74 ಡಿ.ಶೆಟ್ಟಿಹಳ್ಳಿ 
75 ದೊಂಬರನಹಳ್ಳಿ 
76 | ಅಕ್ಕಳಸಂದ್ರ 
77 | ಹರಿಕಾರನಹಳ್ಳಿ 
78 | ಕರಿಗೊಂಡನಹಳ್ಳಿ 
79 | ಚಿಮ್ಮನಹಳ್ಳಿ 
80 ಗುಡೇನಹಳ್ಳಿ 
81 | ಟಿ. ಹೊಸಹಳ್ಳಿ 
82 | ಚಿಕ್ಕತುರುವೇಕೆರೆ 
83 | ಗೊಂಧಿ ( ಬೇ ) 
84 ಸೋಮೇನಹಳ್ಳಿ 
85 | ದೊಡ್ಡಾಘಟ್ಟ 
86 ಕೊಡಗೀಹಳ್ಳಿ 


ತುರುವೇಕೆರೆ 


ಒಂದು 


ಮಹಿಳೆ 


ಚುನಾಯಿಸ ಬೇಕಾದ 


ಕ್ರಮ 
ಸಂಖ್ಯೆ 


ಕ್ಷೇತ್ರದ ಹೆಸರು 


ನಿಗದಿ ಪಡಿಸಿದ 
ಮೀಸಲಾತಿ 


| 


88 


5 | 


ಕೊಂಡಜ್ಜಿ 


ಒಂದು 


ಹಿಂದುಳಿದ 
ವರ್ಗ - ಬ 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 

3 
87 | ಕಲ್ಕೆರೆ 

ಸೂಳೇಕೆರೆ 

ತುರುವೇಕೆರೆ ರೂರಲ್ 
90 | ಅರಳೀಕೆರೆ 
91 ಅರಳೀಕೆರೆ ಪಾಳ್ಯ 
92 | ಅರಳೀಕೆರೆ ಮಾಳೆ ( ಮ ) 

| ವಿಶ್ವನಾಥಪುರ( ಮ ) 
94 | ಆರಿಸಿನದಹಳ್ಳಿ 
95 ಕೊಂಡಜ್ಜಿ 
96 | ಭಂಟರಹಳ್ಳಿ ( ಬೆ ) 
97 ಹಟ್ಟಿಹಳ್ಳಿ 

98 | ಸಾರಿಗೆಹಳ್ಳಿ 
| 99 ಜಕ್ಕನಹಳ್ಳಿ 
100 | ಬೀಚನಹಳ್ಳಿ 
101 ತೋವಿನಕೆರೆ 
102 ಪುರ 
103 | ಗೊಟ್ಟಿಕೆರೆ ( ಮ ) 
104 | ಶ್ರೀರಾಂಪುರ 
105 | ಮಾದಾಪಟ್ಟಣ( ಮ ) 
106 | ಮುನಿಯೂರು 
107 | ಎಂ .ಬೇವಿನಹಳ್ಳಿ 

| ತಾವರೆಕೆರೆ 
109 | ತುರುವೇಕೆರೆ ಅಮಾನಿಕೆರೆ 
110 | ಬಿಡಿಸ್ವಾಸ್ಥೆ 
111 | ಮಾಚೇನಹಳ್ಳಿ 
112 ( ರಾಯಸಂದ್ರ 
113 ರಾಮತೀಹಳ್ಳಿ 
114 ಕೊಪ್ಪ 
115 | ಸಾರಿಗೆಹಳ್ಳಿ ಅಮಾನಿಕೆರೆ( ಬೇ ) 
| 116 | ಸಾರಿಗೆಹಳ್ಳಿ ಅಮೃತಮಹಲ್ 

ಕಾವಲ್ ( ಬೇ ) 
117 | ತಾಳಕೆರೆ 
118 | 

ಹಿರೇಡೋಂಕಿಹಳ್ಳಿ 
119 ಪುಟ್ಟಮಾದಿಹಳ್ಳಿ 

ಪುರ ಅಮೃತ ಮಹಲ್ 
120 ಕಾವಲ್ ( ಬೇ ) 
121 | ಆನೆಮಳೆ 
122 | ಮರ ಅಮಾನಿಕೆರೆ 
123 | ಸುಂಕಲಾಪುರ 


6 


| 6 


ತಾಳಕೆರೆ 


ಒಂದು 


ಪರಿಶಿಷ್ಟ ಜಾತಿ 


ಕ್ರಮ 
ಸಂಖ್ಯೆ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ ಬೇಕಾದ 
| ಸದಸ್ಯರ ಸಂಖ್ಯೆ 


ನಿಗದಿ ಪಡಿಸಿದ 
ಮೀಸಲಾತಿ 


| 


2 


128 | 


133 


134 
135 


124 | ಚೆಂಡೂರು 
125 ಮಂಗಿಕುಪ್ಪೆ 
126 ಮಾದಿಹಳ್ಳಿ 
127 | ಮಾದಿಹಳ್ಳಿ ಪಾಳ್ಯ ( ಮ ) 

ತುರುವೇಕೆರೆ ಅಮೃತ್‌ 

ಮಹಲ್ ಕಾವಲ್ ( ಬೇ ) 
129 ದ್ವಾರನಹಳ್ಳಿ 
130 | ಕಳ್ಳನಕೆರೆ | 
131 | ಸಂಗ್ಲಾ ಪುರ 
132 | ಬೊಮ್ಮೇನಹಳ್ಳಿ 

ಹುಲಿಕೆರೆ 
ಮುಗಳೂರು 

ವಡವನಘಟ್ಟ 
136 | ಬ್ಯಾಲಹಳ್ಳಿ 
137 | ಮಲ್ಲದೇವನಹಳ್ಳಿ 
138 ಅಂಗಡಿಗೆರೆ 
139 ನೇರಳಕಟ್ಟೆ 
140 | ಡಿ ಕಲ್ಕೆರೆ 
141 | ವಡೇರಹಳ್ಳಿ 
142 | ಆಯರಹಳ್ಳಿ 
143 | ಡೊಂಕಿಹಳ್ಳಿ 
144 | ದೊಡ್ಡಗೊರಾಘಟ್ಟ 
145 | ಚಿಕ್ಕಗೊರಾಘಟ್ಟ 
146 ಕಲ್ಲೆಣೆ ( ಬೆ ) 
147 | ತಂಡಗ . 
148 | ವಡೇರಹಳ್ಳಿ ಕಾವಲ್ ( ಬೆ ) : 
149 | ಮಾರಪ್ಪನಹಳ್ಳಿ 
150 |ಕೋಳಾಲ 
151 | ವಿಠಲದೇವರಹಳ್ಳಿ 
152 | ಗೋವಿಂದಘಟ್ಟ 
153 | ಹುಣಸೇಮರದಹಳ್ಳಿ 
154 | ಚಿಕ್ಕಹಳ್ಳಿ ಕಾವಲ್‌ 
155 | ಸಾದರಹಳ್ಳಿ 
156 ಚಂದ್ರಾಪುರ 
157 | ಆಲದಹಳ್ಳಿ 
158 | ಮೇಲನಹಳ್ಳಿ 
159 | ಬಸವನಹಳ್ಳಿ 
160 ಕಣತೂರು 
161 | ಹುಲಿಕಲ್ 


ತಂಡಗ. 


ಒಂದು 


ಮಹಿಳ 


ಕ್ರಮ 
ಸಂಖ್ಯೆ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ ಬೇಕಾದ ನಿಗದಿ ಪಡಿಸಿದ 
ಸದಸ್ಯರ ಸಂಖ್ಯೆ | ಮೀಸಲಾತಿ 


2 


3 


8 


| 8 


ದಬೇಘಟ್ಟ 


ಒಂದು 


ಸಾಮಾನ್ಯ 


| 162 ಕೆ. ಮಾವಿನಹಳ್ಳಿ 
| 163 | ಕೆ.ಬೇವಿನಹಳ್ಳಿ 
[ 164 ] ಹಬಕನಹಳ್ಳಿ 
165 ಮುದ್ದನಹಳ್ಳಿ 
166 | ಅರೇಮಲ್ಲೇನಹಳ್ಳಿ 
167 ಕೆ.ಗಂಗನಹಳ್ಳಿ 
168 ಹೆಡಗೀಹಳ್ಳಿ 
169 | ಬ್ಯಾಡರಕೊಡಗೀಹಳ್ಳಿ 
170 ಬ್ರಹ್ಮದೇವರಹಳ್ಳಿ 
171 |ಸೋಪನಹಳ್ಳಿ 
172 | ಕ್ಯಾಮಸಂದ್ರ 
173 ದಬ್ಬೆಟ್ಟ 
174 | ಗೂರಲಮಠ 
| 175 ಮಲ್ಲೇನಹಳ್ಳಿ 
| 176 | ಆಲದಹಳ್ಳಿ 
| 177 ಹಿಂಡುಮಾರನ 
178 | ಗೊಟ್ಟಿಕೆರೆ 
179 ಬುರುಡೇಹೊಸಹಳ್ಳಿ 

180 | ಬಿಗನೇನಹಳ್ಳಿ 
| 181 | ಹಳ್ಳದಹೊಸಹಳ್ಳಿ 
| 182 ಕಡೇಹಳ್ಳಿ 
183 ಕಡೇಹಳ್ಳಿ ಕಾವಲ್‌ 
184 | ಬೆನಕನಕೆರೆ 
| 185 | ವಡಕೇಘಟ್ಟ ( ಮ ) 
186 | ಅರೇಹಳ್ಳಿ ( ಮ ) | 
187 ಬೆಂಡೇಕೆರೆ ( ಮ ) 
188 | ಚಿಕ್ಕಬೆನಕನಕೆರೆ ( ಮ ) 
189 | ಬೀಚನಹಳ್ಳಿ 
190 | ಬೀಚನಹಳ್ಳಿ ಮರ ( ಮ ) - 
191 ||ಗೋಣಿತುಮಕೂರು 
192 | ನಡುವನಹಳ್ಳಿ 
193 | ದೇವಿಹಳ್ಳಿ 
| 194 ಬಡಗರಹಳ್ಳಿ 
( 195 | ಅಬಲಕಟ್ಟೆ 
| 196 | ಮುತ್ತುಗದಹಳ್ಳಿ 
197 ಕಾಚೀಹಳ್ಳಿ 
198 ಚಿಕ್ಕಪುರ 
199 | ಚಿಕ್ಕೋನಹಳ್ಳಿ 
200 ಮಾವಿನಕೆರೆ 
201 ಮುದಿಗೆರೆ 
202 | ಕಾಡಸೂರು 
203 | ಬ್ಯಾಡರಹಳ್ಳಿ 


| ೨ | 


ಮುತ್ತುಗದಹಳ್ಳಿ 
ಮುತ್ತುಗದಹಳ್ಳಿ 


| 


ಒಂದು 


ಸಾಮಾನ್ಯ 


ಕ್ರಮ 
ಸಂಖ್ಯೆ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ ಬೇಕಾದ ನಿಗದಿ ಪಡಿಸಿದ 
ಸದಸ್ಯರ ಸಂಖ್ಯೆ | ಮೀಸಲಾತಿ 


| 


2 


10 


| 10 


ಮಾಯಸಂದ್ರ 


| 


ಒಂದು 


ಸಾಮಾನ್ಯ 


204 ಕರಡಿಗೆರೆ 
205 ಮೇಲಿನವಳಗೇರಹಳ್ಳಿ 
206 ಇಳೇನಹಳ್ಳಿ ಕಾವಲ್‌ 
207 | ರಾಜಾಪುರ 
208 | ನಾಗಲಾಪುರ 
209 ಹೊಸಹಳ್ಳಿ ( ಮ ) 
210 ದೇವನಾಯ್ಕನಹಳ್ಳಿ 
211 | ಒಗ್ಗೇನಾಗಸಂದ್ರ 
212 | ಬೆಂಕಿಕೆರೆ 
213 | ಮಾಯಸಂದ್ರ 
214 ಸೊರವನಹಳ್ಳಿ 
215 | ಹರಳಹಳ್ಳಿ 
216 ಕೆರೆಒಳಗೇರಹಳ್ಳಿ 
217 |ಕೋಡಿನಾಗಸಂದ್ರ 
218 | ಬೊಮ್ಮೇನಹಳ್ಳಿ 
219 | ಹೊಣಕೆರೆ 
220 | ಜಡಿಯಾ 
221 ದೊಡಬೀರನಕೆರೆ 
| 222 | ದೊಡ್ಡಶೆಟ್ಟಕೆರೆ 
223 ಚಿಕ್ಕಶೆಟ್ಟಿಕೆರೆ 
224 | ಅನಡಗು 
225 ಕಲ್ಲುನಾಗತಿಹಳ್ಳಿ 
226 | ಚಿಕ್ಕಬೀರನಕೆರೆ | 
227 ಡಿ. ಎನ್ . ಪುರ ಕಾವಲ್‌ 
228 | ಭೈತರಹೊಸಹಳ್ಳಿ 
229 ವರಾಹಸಂದ್ರ 
230 | ಅಂಬಲದೇವನಹಳ್ಳಿ 
231 | ರಾಮಸಾಗರ 
232 ಮಲ್ಲೇನಹಳ್ಳಿ 
233 | ಕಣಕೂರು 
234 | ದಾಸಿಹಳ್ಳಿ 
235 ಗುಡೇನಹಳ್ಳಿ 
236 |ಕೊಮ್ಮರದೇವನಹಳ್ಳಿ 
| 237 ದುಮ್ಮನಹಳ್ಳಿ 

238 | ಸೀಗೆಹಳ್ಳಿ 
| 239 ಹರಳಕೆರೆ 
240 ಯರದಹಳ್ಳಿ 
241 | ಶೆಟ್ಟಿಗೊಂಡನಹಳ್ಳಿ 
242 ಕಾಡಲ್ ಗಿಡದ ಕಾವಲ್ ( ಬೆ ) 
| 243 ಇಟ್ಟಿಗೆಹಳ್ಳಿ 
| 244 ತುಯಲಹಳ್ಳಿ 


11 


| 


ಸೀಗೆಹಳ್ಳಿ 


ಒಂದು 


ಪರಿಶಿಷ್ಟ 
ಪಂಗಡ 


ಕ್ರಮ 
ಸಂಖ್ಯೆ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ ಬೇಕಾದ 
| ಸದಸ್ಯರ ಸಂಖ್ಯೆ 


ನಿಗದಿ ಪಡಿಸಿದ 
ಮೀಸಲಾತಿ 


258 | : 


245 ಜಿ .ದೊಡೇರಿ 
246 | ಮಲ್ಲೂರು 
247 ಲೆಂಕನಹಳ್ಳಿ 
248 ನರಿಗೇಹಳ್ಳಿ 
249 ಗೈನಾಥಪುರ 
250 | ದೊಡ್ಡಮಲ್ಲಿಗೆರೆ 
251 ಕೆ ದೊಡೇರಿ 
252 ಚಿಕ್ಕಮಲ್ಲಿಗೆರೆ 
253 ದೊಡ್ಡಮಾರ್ಗೋನಹಳ್ಳಿ 
254 ಕೋಡಿಹಳ್ಳಿ 
255 ನಾಗೇಗೌಡನಬ್ಯಾಲ 
256 | ಅಜ್ಜನಹಳ್ಳಿ 
257 | ಸೊಂಡೆಮಾರ್ಗೋನಹಳ್ಳಿ 

ಮಣಿಚೆಂಡೂರು 
259 | ಹಿತ್ತಲಕೊಪ್ಪ 
260 | ವಿಠಲಾಪುರ 
261 ಹಂಚೀಹಳ್ಳಿ 
262 ಕಾಮನಹಳ್ಳಿ 
263 | ತರಮನಕೋಟೆ 
264 | ಕೊಪ್ಪ 
265 ಮುತ್ಸಂದ್ರ 

| 266 | ತುರುವೇಕೆರೆ ತಾಲ್ಲೂಕು, 
12 | 12 | ವ್ಯಾಪಾರಗಾರರ ಮತ್ತು 

ಕೃಷಿ ಉತ್ಪನ್ನ ಮಾರುಕಟ್ಟೆ 
ದಲ್ಲಾಲರ ಚುನಾವಣಾ ಕ್ಷೇತ್ರ | ಸಮಿತಿ ಆವರಣ 
13 | 13 | ವ್ಯವಸಾಯೋತನ್ನ 

ಮಾರಟ ಸಂಘದ ಸದಸ್ಯರಿಂದ 
14 | 14 | ಕೃಷಿ ಹುಟ್ಟುವಳಿ 

ಸಹಕಾರ ಸಂಘ 


ಒಂದು 


ಸಾಮಾನ್ಯ 
ಸಾಮಾನ್ಯ 


ಒಂದು 


ಒಂದು 


ಸಾಮಾನ್ಯ 


ಕೆ. ಪಿ. ಮೋಹನ್ ರಾಜ್ 
- ಜಿಲ್ಲಾಧಿಕಾರಿ , 
ತುಮಕೂರು ಜಿಲ್ಲೆ. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು, ( ³7 ) ಪ್ರತಿಗಳು: 50 


RNI No. KARBIL / 2001 / 47147 


2. No.Kodum,109 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ- III 


ನಂ . ೧೨೭೦ 
No. 1270 


Part - III 


ಬೆಂಗಳೂರು, ಸೋಮವಾರ, ನವೆಂಬರ್ ೧೪, ೨೦೧೬ ( ಕಾರ್ತಿಕ ೨೩, ಶಕ ವರ್ಷ ೧೯೩೮) 
Bengaluru , Monday , November 14 , 2016 (Karthika 23 , Shaka Varsha 1938 ) 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ತುಮಕೂರು ಜಿಲ್ಲೆ, ತುಮಕೂರು 

ಅಧಿಸೂಚನೆ 
ನಂ . ಚು (2) ವಿವ/ 222/ 2015 -16, ದಿನಾಂಕ: 11 - 11 - 2016 


ನಿರ್ದೇಶಕರು , ಕೃಷಿ ಮಾರಾಟ ಇಲಾಖೆ, ಬೆಂಗಳೂರು ಇವರ ಪತ್ರ ಸಂಖ್ಯೆ : ಕೃಮಾಇ 03 ಚುನಾವಣೆ 2016 ದಿ : 
24.08.2016, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966 ರ ಕಲಂ 
2 (2 ), 11 ( )( i), ಕಲಂ 11 ( 2) ಮತ್ತು 14 (1), ( 2), ಹಾಗೂ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು 
ಅಭಿವ್ರದಿ) ನಿಯಮಾವಳಿಗಳು 1968 ರ ನಿಯಮ 3 (1) ( 2), 5, 5 (17) ( ಎ ) ಮತು 5ಎ ಪ್ರಕಾರ ಮಧುಗಿರಿ ಕೃಷಿ 

ಉತ್ಪನ್ನ 
ಮಾರುಕಟ್ಟೆ ಸಮಿತಿಯ ಕೃಷಿಕ ಮತಕ್ಷೇತ್ರಗಳ ಮತದಾರರ ಪಟ್ಟಿಗಳನ್ನು ಸಮಗ್ರವಾಗಿ ಪರಿಷ್ಕರಿಸಿ, ಪರಿಷ್ಕೃತ ಮತದಾರರ ಪಟ್ಟಿಗಳ 
ಅಂಕಿ ಅಂಶಗಳನ್ವಯ ಹನ್ನೊಂದು ಕೃಷಿಕ ಕ್ಷೇತ್ರಗಳ ಪ್ರಾದೇಶಿಕ ವ್ಯಾಪ್ತಿಯನ್ನು ನಿರ್ಧರಿಸಿ 2011 ರಲ್ಲಿ ನಿಗದಿಪಡಿಸಿದ ಮೀಸಲಾತಿ 
ಪುನರಾವರ್ತನೆಯಾಗದಂತೆ ಸರದಿಯಂತೆ ಮೀಸಲಾತಿ ನಿಗದಿಪಡಿಸಿದೆ. 

ಪ್ರಯುಕ್ತ, ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿ , ಕೆ.ಪಿ.ಮೋಹನ್ ರಾಜ್, ಭಾ . ಆ.ಸೇ ., ಆದ ನಾನು ಕರ್ನಾಟಕ ಕೃಷಿ ಉತ್ಪನ್ನ 
ಮಾರುಕಟ್ಟೆ ವ್ಯವಹಾರ ( ನಿಯಂತ್ರಣ ಮತ್ತು ಅಭಿವೃದ್ದಿ) ಅಧಿನಿಯಮ 1966 ರ ಕಲಂ 14( 2) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ 11 ಏಕಸದಸ್ಯ ಕೃಷಿಕ ಕ್ಷೇತ್ರಗಳ ಪ್ರಾದೇಶಿಕ ವ್ಯಾಪ್ತಿಗೆ 11 ಸ್ಥಾನಗಳನ್ನು ನಿರ್ಧರಿಸಿ, ಈ ಪೈಕಿ ಒಂದು ಅನುಸೂಚಿತ ಜಾತಿ, 
ಒಂದು ಅನುಸೂಚಿತ ಪಂಗಡ, ಒಂದು ಹಿಂದುಳಿದ ಅ ಪ್ರವರ್ಗ, ಒಂದು ಹಿಂದುಳಿದ ಬ ಪ್ರವರ್ಗ ಹಾಗೂ ಎರಡು ಸ್ಥಾನಗಳನ್ನು 
ಮಹಿಳೆಗೆ ಮೀಸಲಿರಿಸಿರುತ್ತೇನೆ. ಈ ಕೆಳಕಂಡ ಕೋಷ್ಟಕದ ಅಂಕಣ (2) ರ ಪ್ರಾದೇಶಿಕ ಚುನಾವಣಾ ಕ್ಷೇತ್ರಕ್ಕೆ ಮೀಸಲಿರಿಸಿದ ಸ್ಥಾನಗಳ 
ವಿವರವನ್ನು ಅಂಕಣ ( 5) ರಲ್ಲಿ ನಮೂದಿಸಲಾಗಿದೆ ಎಂದು ಈ ಮೂಲಕ ಅಧಿಸೂಚಿಸಿರುತ್ತೇನೆ. 


ಅನುಸೂಚಿ 
ಮಧುಗಿರಿ ತಾಲ್ಲೂಕಿನ ವ್ಯಾಪ್ತಿಯ ಕ್ಷೇತ್ರಗಳು 


ಕ್ರಮ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಸಂಖ್ಯೆ 


ಚುನಾಯಿಸ 
ಬೇಕಾದ ಸದಸ್ಯರ 

ಸಂಖ್ಯೆ 


ನಿಗದಿ ಪಡಿಸಿದ 
ಮೀಸಲಾತಿ 


ಮಧುಗಿರಿ 


ಚಿನಕವಜ್ರ 


ಒಂದು 


ಹಿಂದುಳಿದ 
ವರ್ಗ - ೨ 


2 . 


ಮಧುಗಿರಿ 
3 ಕಮ್ಮನಕೋಟೆ 

ಚೋಳೇನಹಳ್ಳಿ 
5 ಹರಿಹರರೊಪ್ಪ 
6 | ಶೆಟ್ಟಿಹಳ್ಳಿ 
7 ಮರಬಹಳ್ಳಿ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ 
ಬೇಕಾದ ಸದಸ್ಯರ 

ಸಂಖ್ಯೆ 


ನಿಗದಿ ಪಡಿಸಿದ 
ಮೀಸಲಾತಿ 


14 . 


_ 3 
8 | ವೀರಣ್ಣನಹಳ್ಳಿ 
9 |ಸೊಗೇನಹಳ್ಳಿ 

| ಮಲ್ಲೇನಹಳ್ಳಿ 

| ವೀರನಾಗೇನಹಳ್ಳಿ 
12 ಪುಟ್ಟೇನಹಳ್ಳಿ 
13 | ಜೂಜಾರಹಳ್ಳಿ 

ಬಿಜವರ 
15 ಗುರುವಡೇರಹಳ್ಳಿ 
16 | ಶಂಭೋನಹಳ್ಳಿ 
17 ಪಾಳ್ಯದಹಳ್ಳಿ 
18 ಮುದ್ದಯ್ಯನಪಾಳ್ಯ 
19 ಮರುವೇಕೆರೆ 

ಲಕ್ಷ್ಮೀಪುರ 
| ಬಂದ್ರೇಹಳ್ಳಿ 

ಸೋಂಪುರ 
23 | ತವಕದಹಳ್ಳಿ 

ಗಂಜಲಗುಂಟೆ 
25 ಅಮರಾವತಿ 

ಸಂಜೀವಪುರ 
27 ಮುದ್ದೇನಹಳ್ಳಿ 
28 | ದಾಸರಹಳ್ಳಿ 

ಗೋಪಾಲಹಳ್ಳಿ 
30 ಬ್ಯಾಡರಹಳ್ಳಿ 
31 | ತಿರುಮಲದೇವರಹಳ್ಳಿ 
32 | ಸೀಗಲಹಳ್ಳಿ 
33 ಕೆ. ಜಿ.ತಿಪ್ಪಾಪುರ 
34 ಸಿದ್ದಾಪುರ 
35 | ಜೋಗಿಹಳ್ಳಿ 
36 ಗುರಮ್ಮನಹಕಟ್ಟೆ 
37 ಮರಿತಿಮ್ಮನಹಳ್ಳಿ 
38 | ಲಿಂಗೇನಹಳ್ಳಿ 
39 ವಡೇರಹಳ್ಳಿ 
40 | ಗಿಡೇನಹಳ್ಳಿ 
41 ಕಾರಮರಡಿ 
42 | ಜಡಗೊಂಡನಹಳ್ಳಿ 
43 | ಕಣಿಮೇನಹಳ್ಳಿ 


26 . 


| 


ಸಿದ್ದಾಪುರ 


ಒಂದು 


ಪರಿಶಿಷ್ಟ ಜಾತಿ 


ಕ್ರಮ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ 
ಬೇಕಾದ ಸದಸ್ಯರ 

ಸಂಖ್ಯೆ 


ನಿಗದಿ ಪಡಿಸಿದ 
ಮೀಸಲಾತಿ 


3 . 
44 | ಮಿಡಿತರಹಳ್ಳಿ 
45 ಚಿಕ್ಕನಹಳ್ಳಿ 
46 ಬಸವನಹಳ್ಳಿ 
47 ದೊಡ್ಡವೀರಗೊಂಡನಹಳ್ಳಿ 
48 | ಸೋಮಲಾರ 
49 ಗುಂಡ್ಲಹಳ್ಳಿ 
50 ( ಆಚೇನಹಳ್ಳಿ 

| ಕಂಬದಹಳ್ಳಿ 
52 | ತುಂಗೋಟಿ 
53 | ತಾಯಿಗೊಂಡನಹಳ್ಳಿ 
54 | ಕುಪ್ಪಾಚಾರಿರೊಪ್ಪ 
55 ಚಿಕ್ಕವೀರಗೊಂಡನಹಳ್ಳಿ 
56 | ಹೊಸಹಳ್ಳಿ 

ಚಿಕ್ಕೇಗೌಡನಕೊಪ್ಪ 
58 ರಂಗನಾಯಕನಕೊಪ್ಪ 
59 | ಬಕ್ತರಹಳ್ಳಿ 
60 ಗೋಪಗೊಂಡನಹಳ್ಳಿ 
61 ಕಂಬತ್ತನಹಳ್ಳಿ 

ವೆಂಕಟಾಪುರ 
63 ಬನವೇನಹಳ್ಳಿ 
64 ಪಣ್ಣೆ ( ಬೆ ) 

| ಪುರವರ 
66 | ಯನಪಾಳ್ಯ 
67 ಗಂಕಾರನಹಳ್ಳಿ 

ಸಂಕಾಪುರ 
69 | ಸಿದ್ದನಹಳ್ಳಿ 

ಓಬಳಾಪುರ 
71 ಅರಳಾಪುರ 

ಶಿವಪುರ 

ರಾಮನಹಳ್ಳಿ 
74 ಗೊಂದಿಹಳ್ಳಿ 
75 | ತಿಮ್ಮಸಂದ್ರ 
76 ಹಳೇತಿಮ್ಮನಹಳ್ಳಿ 

ನರಸಾಪುರ 
78 | ರಘುವನಹಳ್ಳಿ 
79 | ತಿಮ್ಮಲಾಪುರ 


62 


ಪುರವರ 


ಒಂದು 


ಮಹಿಳೆ 


77 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ 
ಬೇಕಾದ ಸದಸ್ಯರ 

ಸಂಖ್ಯೆ 


ನಿಗದಿ ಪಡಿಸಿದ 
ಮೀಸಲಾತಿ 


3 


ಒಂದು 


ಸಾಮಾನ್ಯ 


95 


80 | ಕೋಡ್ಲಾಪುರ 
81 ಇಮ್ಮಡಗೊಂಡನಹಳ್ಳಿ 
82 ]ಗೋವಿಂದನಹಳ್ಳಿ 
83 | ವೀರನಾಗೇನಹಳ್ಳಿ 
84 | ಬಡಕನಹಳ್ಳಿ 
85 ಗಿರೇಗೌಡನಹಳ್ಳಿ 
86 | ಬೀರನಹಳ್ಳಿ 
87 | ಚಂಬೇನಹಳ್ಳಿ 
88 ದೊಡ್ಡಗಾಳಿಹಳ್ಳಿ 
89 ತಾಳಕೆರೆ 
90 ಬ್ಯಾಲ್ಯ 
91 ದೊಡ್ಡಹೊಸಹಳ್ಳಿ 
92 ಚಿಕ್ಕತಿಮ್ಮನಹಳ್ಳಿ 
93 ಹಂದ್ರಾಳು 
94 ತಗ್ಗಿಹಳ್ಳಿ 

ಕೋಡಗದಾಲ 

ಹನುಮಂತಪುರ 
97 ಚಿಕ್ಕಹೊಸಹಳ್ಳಿ 

ಜಿ . ಅಗ್ರಹಾರ 
99 | ಸುಣ್ಣವಾಡಿ | 
100 ನಂಜಾಪುರ 
101 | ಸಿಂಗರಗೊಂಡನಹಳ್ಳಿ 
102 ಮೇಕೆತಿಮ್ಮನಹಳ್ಳಿ 
103 | ಈಜಿಹಳ್ಳಿ 
104 | ರಂಗನಹಳ್ಳಿ 
105 ನಿವ್ರಹಳ್ಳಿ 
106 | ಕೆಂಡವಾಡಿ 
107 | ಭಟ್ಟಗೆರೆ | 
108 | ಅರಳೀಮರದಹಳ್ಳಿ 
109 | ನವಿಲಡಕು 
110 | ಹುಣಸವಾಡಿ 

111 | ಕುಲುಮೇನಹಳ್ಳಿ 
| 112 | ಕೊಡಿಗೇನಹಳ್ಳಿ 

113 ಗುಟ್ಟೆ 
| 114 ರೆಡ್ಡಿಹಳ್ಳಿ 
| 115 ಜಾಲಿಹಳ್ಳಿ 


ಕೊಡಿಗೇನಹಳ್ಳಿ 


ಒಂದು 


ಸಾಮಾನ್ಯ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ 
ಬೇಕಾದ ಸದಸ್ಯರ 

ಸಂಖ್ಯೆ 
_ 4 


ನಿಗದಿ ಪಡಿಸಿದ 
ಮೀಸಲಾತಿ 


116 ಸೂರನಾಗೇನಹಳ್ಳಿ 
117 ಗುಂಡಗಲ್ಲು 
118 ಯರಗುಂಟೆ 
119 ಯಾಕಾಗ್ಲಹಳ್ಳಿ 
120 ಕಲಿದೇವಪುರ 
121 ಬಾಚೇನಹಳ್ಳಿ 
122 ಬೊಮ್ಮೇನಹಳ್ಳಿ 
123 ಭೈರಾಪುರ 
124 ಶ್ರಾವಂಡನಹಳ್ಳಿ 
125 | ತಿಂಗಳೂರು 
126 | ದಾಸರಹಳ್ಳಿ 
127 | ದೊಡ್ಡಮಾಲೂರು 
128 | ವೆಂಕಟಾಪುರ 
129 | ಜೋಗಿಹಳ್ಳಿ 
130 | ಚಿಕ್ಕಮಾಲೂರು 
131 | ಕೆಂಪಾಪುರ | 
132 | ಕಂಸಾನಹಳ್ಳಿ 
133 | ಮೈದನಹಳ್ಳಿ 
134 ಕಾಳೇನಹಳ್ಳಿ 
135 ಹೊಸಹಳ್ಳಿ 
136 ದೊಡೇನಹಳ್ಳಿ 
137 ಪರ್ತಿಹಳ್ಳಿ 
138 | ನಾಗೇನಹಳ್ಳಿ 
139 | ತಿರುಮಲದೇವರಹಳ್ಳಿ 
140 ವೆಂಗಳಮ್ಮನಹಳ್ಳಿ 
141 | ಕಡಗತ್ತೂರು 
142 | ಮುದ್ದೇನಹಳ್ಳಿ 
143 ಕಸಿನಾಯ್ಕನಹಳ್ಳಿ 
144 | ಸೋಲೇನಹಳ್ಳಿ 
145 | ತೆರಿಯೂರು 
146 | ಅಣೇನಹಳ್ಳಿ 
147 ಮುತ್ಯಾಲಮ್ಮನಹಳ್ಳಿ 
148 | ಚೆನ್ನಾವರ ( ಬೆ) 
149 | ಸಿಂಗನಹಳ್ಳಿ 
150 ಮಸರಪಡಿ 
151 | ಸುದ್ದಕುಂಟೆ 


ಕಡಗತ್ತೂರು 


ಒಂದು 


ಮಹಿಳೆ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ 
ಬೇಕಾದ ಸದಸ್ಯರ 

ಸಂಖ್ಯೆ 
_ 4 


ನಿಗದಿ ಪಡಿಸಿದ 
ಮೀಸಲಾತಿ 


162 


ಇಟಕದಿಬ್ಬನಹಳ್ಳಿ 


ಒಂದು 


ಸಾಮಾನ್ಯ 


152 | ಅಡವಿನಾಗೇನಹಳ್ಳಿ 
153 ವರದನಹಳ್ಳಿ 
154 | ಚಿಕ್ಕದಾಳವಟ್ಟ 
155 ತೋಂಡೋಟಿ 
156 | ವಿಠಲಾಪುರ 
157 | ಓಬಳಾಪುರ 
158 | ಶ್ಯಾನಗಾನಹಳ್ಳಿ 
159 | ದೊಡ್ಡದಾಳವಟ್ಟ 
160 | ಜನಕಲೋಟಿ| 
161 | ತಿಪ್ಪಾಪುರ 

ಹೊಸಇಟಕಲೋಟಿ 
163 | ಹಳೆ ಇಟಕಲೋಟಿ 
164 | ಕಂತಾನಹಳ್ಳಿ 
165 | ತುಮ್ಮಲು ( ಬೆ ) 
166 | ಇಟಕದಿಬ್ಬನಹಳ್ಳಿ 
167 ತಾಡಿ 
168 ಮಾಳಗೊಂಡನಹಳ್ಳಿ 
169 ಪುಲಮಾಚಿ 

ಶ್ರೀನಿವಾಸಪುರ 
171 [ ಚೌಳಹಳ್ಳಿ 
172 | ಗರಣಿ 
173 ಬ್ರಹ್ಮಸಮುದ್ರ 
174 ಚೀಲನಹಳ್ಳಿ 
175 |ಶೋಭೇನಹಳ್ಳಿ 
176 ಮುದ್ದೇನೇರಳೆಕೆರೆ 
177 ಚನ್ನಮಲ್ಲನಹಳ್ಳಿ 
178 ನಲ್ಲಹಳ್ಳಿ 
179 ದೊಡ್ಡಯಲ್ಲೂರು 
180 | ಚಿಕ್ಕಯಲ್ಲೂರು 
181 ದಾದಗೊಂಡನಹಳ್ಳಿ 
182 ಸಾದರಹಳ್ಳಿ 
183 ಯರಮಲ್ಲನಹಳ್ಳಿ 
184 ಯರಗುಂಟೆ 
185 | ಹೂವಿನಹಳ್ಳಿ 
186 ಬ್ಯಾಡರಹಳ್ಳಿ 
187 | ಗೋಲಹಳ್ಳಿ 


170 | 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ನಿಗದಿ ಪಡಿಸಿದ 
ಮೀಸಲಾತಿ 


ಚುನಾಯಿಸ 
ಬೇಕಾದ ಸದಸ್ಯರ 
ಸಂಖ್ಯೆ 

4 
ಒಂದು 


2 | 


5 . 


ಮಿಡಿಗೇಶಿ 


- ಸಾಮಾನ್ಯ 


3 | 
188 | ಮಿಡಿಗೇಶಿ 
189 | ನಲ್ಲೇಕಾಮನಹಳ್ಳಿ 
190 ಹನುಮಂತಪುರ 
191 ) ನಾಗಲಾಪುರ 
192 ಗೊಂದಿ( ಬೆ) 
193 ಅಡವಿಹಳ್ಳಿ ( ಬೆ) 
194 ಚಿಕ್ಕನಾಯಕನಪಾಳ್ಯ ( ಬೆ) 
195 | ಬೇಡತ್ತೂರು 
196 ಬಿದರಕೆರೆ 
197 ಕ್ಯಾತಗೊಂಡನಹಳ್ಳಿ 
198 | ಎಮ್ಮೆತಿಮ್ಮನಹಳ್ಳಿ 
199 | ಶ್ರವಣಗುಡಿ - 
200 | ಎಸ್.ಅಪ್ಡೇನಹಳ್ಳಿ 
201 | ನೀರಕಲ್ಲು 
202 | ನೀಲಿಹಳ್ಳಿ 
203 ( ಕೃಷ್ಣಾಪುರ 
204 ಚಿನ್ನೇನಹಳ್ಳಿ 
205 ತಿಪ್ಪಗೊಂಡನಹಳ್ಳಿ 
206 ವೀರಚಿನ್ನೇನಹಳ್ಳಿ 
207 ಕತ್ತಿರಾಜನಹಳ್ಳಿ 
208 ಮಲ್ಲನಾಯಕನಹಳ್ಳಿ ಕಾವಲ್‌ 
209 ಮಲ್ಲನಾಯಕನಹಳ್ಳಿ 
210 | ಲಕ್ಷ್ಮೀಪುರ | 

211 | ಐಯ್ಯನಹಳ್ಳಿ 
( 212 ನಾರಪ್ಪನಹಳ್ಳಿ 
| 213 | ಅಮ್ಮೇನಹಳ್ಳಿ ( ಬೆ) 

214 | ಬಿದರಕೆರೆ ಕಾವಲ್‌ 
215 | 

ಕಸಾಪುರ 
216 ಹೊಸಹಳ್ಳಿ 
( 217 | ಬೆನಕನಹಳ್ಳಿ 
218 | ಸತ್ತಿಗೇನಹಳ್ಳಿ 
219 | ಬ್ರಹ್ಮದೇವರಹಳ್ಳಿ 
220 [ ಬ್ರಹ್ಮದೇವರಹಳ್ಳಿ ಕಾವಲ್‌ 
221 ದ್ಯಾವಗೊಂಡನಹಳ್ಳಿ 
222 ಕಲ್ಲೇನಹಳ್ಳಿ | 
223 | ರೆಡ್ಡಿಹಳ್ಳಿ 
224 | ಆರ್ .ಗೊಲ್ಲಹಳ್ಳಿ 
| 225 ಹೊಸಕೆರೆ 
226 | ಅವರಗಲ್ಲು 
227 | ಬಸವನಹಳ್ಳಿ 
228 | ಲಕ್ಷ್ಮೀದೇವಿಪುರ 


ಹೊಸಕೆರೆ 


ಒಂದು 


ಪರಿಶಿಷ್ಟ ಪಂಗಡ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ 
ಬೇಕಾದ ಸದಸ್ಯರ 
ಸಂಖ್ಯೆ 
4 


ನಿಗದಿ ಪಡಿಸಿದ 
ಮೀಸಲಾತಿ 


243 | 


229 ಕಾರೇನಹಳ್ಳಿ | 
230 | ಗಾಳಿಹಳ್ಳಿ 
231 ( ನೇರಳೆಕೆರೆ 
232 | ಕಾಟಗೊಂಡನಹಳ್ಳಿ 
| 233 ( ಕೆ.ಅಪ್ಡೇನಹಳ್ಳಿ 
234 | ಕೆ.ಗೊಲ್ಲಹಳ್ಳಿ 
235 ಕೆ.ಕೃಷ್ಣಾಪುರ 
236 ಬಡೋಬನಹಳ್ಳಿ 
237 ಗಂಪಲಹಳ್ಳಿ 
238 | ಗಡ್ಡೆತಿಮ್ಮನಹಳ್ಳಿ 
239 | ದಾಸೇನಹಳ್ಳಿ 
240 | ಕೊಟಗಾರಲಹಳ್ಳಿ 
241 | ಸರ್ಜಮ್ಮನಹಳ್ಳಿ 
242 ಬೈರಮುತ್ತನಹಳ್ಳಿ 

ವಿಠಲಾಪುರ 
244 ರಂಟವಳಲು 
245 ಕೊಡಿರಾಂಪುರ 
246 ಮಾಯಗೊಂಡನಹಳ್ಳಿ 
[ 247 | ಕೆಂಪಚನ್ನೇನಹಳ್ಳಿ 
248 | ಪುಲಮಗಟ್ಟ 
249 ಜೀವಗೊಂಡನಹಳ್ಳಿ 
250 ಮಂಡತಿಮ್ಮನಹಳ್ಳಿ 
251 ಸಜ್ಜೆಹೊಸಹಳ್ಳಿ 
252 |ಸೋದೇನಹಳ್ಳಿ 
253 ಕಿತ್ತಗಳಿ 
254 ಸಿಂಗರಾವುತನಹಳ್ಳಿ 
255 ಕಾರ್ಪೆನಹಳ್ಳಿ 
256 | ಬಸವನಹಳ್ಳಿ 
257 ದೊಡೇರಿ 
258 | ಅಮ್ಮೇನಹಳ್ಳಿ ( ಬೆ) 
259 | ಉಮ್ಮಣ್ಣನಹಳ್ಳಿ 
260 | ಭೂತನಹಳ್ಳಿ 
261 | ಶಿವನಗೆರೆ 
262 | ಜಕ್ಕೇನಹಳ್ಳಿ 
263 | ಬಸ್ಟಂಗಿಕಾವಲ್‌ 
264 ಚಂಬೇನಹಳ್ಳಿ 
265 | ಕರೇನಹಳ್ಳಿ 
| 266 | ಚಂದ್ರಗಿರಿ 

267 | ರಂಗಾಪುರ 
- 268 | ಕನ್ನಹಳ್ಳಿ 


ದೊಡೇರಿ 


ಒಂದು 


ಹಿಂದುಳಿದ 
ವರ್ಗ " ಬ ” 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ 
ಬೇಕಾದ ಸದಸ್ಯರ 

ಸಂಖ್ಯೆ 
_ 4 


ನಿಗದಿ ಪಡಿಸಿದ 
ಮೀಸಲಾತಿ 


ದಬ್ಬೆಗಟ್ಟ 


ಒಂದು 


ಸಾಮಾನ್ಯ 


283 . 


284 


| 269 | ಬಡವನಹಳ್ಳಿ ಎ. ಎಂ .ಕಾವಲ್‌ 
270 ಕುರಿಹಳ್ಳಿ 
271 | ವೀರಣ್ಣನಹಳ್ಳಿ 
272 | ಆವಿನಮಡಗು 
273 ಬೋರಾಗುಂಟೆ 
274 | ಗಿಡದಾಗಲಹಳ್ಳಿ 
275 ರಂಗನಹಳ್ಳಿ 
276 | ಬಡವನಹಳ್ಳಿ 
277 | ಕನಪನಾಯ್ಕನಹಳ್ಳಿ 
278 ನಾಗೇನಹಳ್ಳಿ 
279 | ತಿಪ್ಪನಹಳ್ಳಿ 
280 ( ದಬ್ಬೆಗಟ್ಟ 
281 ಬೆಲ್ಲದಮಡಗು 
282 ಕುರುಬರಹಳ್ಳಿ 

ಹರಿಹರಪುರ 

ವಜ್ರದಳ್ಳಿ 
285 | ಬಿಟ್ಟಿನಕುರಿಕೆ 
286 ತೊಣಚಗೊಂಡನಹಳ್ಳಿ 
( 287 | ಮದ್ದೇರಹಳ್ಳಿ 

| ಕವಣದಾಲ 
289 | ಜೂಜಾರಹಳ್ಳಿ 
290 | ತಿಮ್ಮಲಾಪುರ 
291 | ಸಂಜೀವಪುರ 
292 | ಗಿರಿಯನಪಾಳ್ಯ 
293 | ಓಬಳಿಹಳ್ಳಿ 
294 | ಬೊಮ್ಮೆತಿಮ್ಮನಹಳ್ಳಿ 
295 | ಎಸ್. ಎಂ .ಗೊಲ್ಲಹಳ್ಳಿ 
296 | ಕರೆಕೆಂಚನಹಳ್ಳಿ 
297 ಬೇಗೂರು ದಾಸರಹಳ್ಳಿ 
298 ಸಜ್ಜಲಹಳ್ಳಿ ( ಬೆ ) 
299 | ಸಿಡಿದರಗಲ್ಲು 
300 | ಲಿಂಗಸಂದ್ರ 
301 

ವೆಂಕಟೇಶಪುರ 
302 ಕೃಷ್ಣಸಾಗರ | 
303 | ಬಾಣಗಾರಹಳ್ಳಿ 
304 ಲಕ್ಷ್ಮೀಪುರ 
305 ( ಗಿರಿಗೊಂಡನಹಳ್ಳಿ 
306 | ಅಡವಿಕಾಟನಹಳ್ಳಿ 
307 | ಪೆಮ್ಮೇನಹಳ್ಳಿ 
308 | ಬೆಟ್ಟದರಂಗನಹಳ್ಳಿ 
309 | ಹನುಮನಹಳ್ಳಿ 


10 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ 
ಬೇಕಾದ ಸದಸ್ಯರ 
ಸಂಖ್ಯೆ 
4 


ನಿಗದಿ ಪಡಿಸಿದ 
ಮೀಸಲಾತಿ 


310 | ಗೂಬಲಗುಟ್ಟೆ 
311 | ಮಾದೇನಹಳ್ಳಿ 
312 ಮುದ್ದಪ್ಪನಪಾಳ್ಯ 
313 | ಚಿಕ್ಕತಿಮ್ಮನಹಳ್ಳಿ 
314 | ಗೊದ್ದನಪಾಳ್ಯ 
315 | ರಂಗನಪಾಳ್ಯ 
316 ಕುಣಿಗಲ್‌ ತಿಮ್ಮನಹಳ್ಳಿ 
317 | ಸೀಬನಯ್ಯನಪಾಳ್ಯ 
318 ಜವನಯ್ಯನಪಾಳ್ಯ 
319 ಅಂಗಡಿಮಲ್ಲನಹಳ್ಳಿ 
320 ಕತ್ತಿಜೋಗಿಪಾಳ್ಯ 
321 | ಬಿಸಾಡಿಕರಿಯನಪಾಳ್ಯ ( ಬೆ ) 
322 ಕುರಂಕೋಟೆತಿಮ್ಮನಹಳ್ಳಿ ( ಬೆ) 

ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿ ಆವರಣ 


ವ್ಯಾಪಾರಗಾರರ ಚುನಾವಣಾ 


323 


ಒಂದು 


ಸಾಮಾನ್ಯ 


324 


ಒಂದು 


ಸಾಮಾನ್ಯ 


ವ್ಯವಸಾಯೋತ್ಪನ್ನ ಮಾರಾಟ 
ಸಹಕಾರ ಸಂಘದ 
ಸದಸ್ಯರಿಂದ 
ಕೃಷಿ ಹುಟ್ಟುವಳಿ ಸಂಸ್ಕರಣ 
ಸಹಕಾರ ಸಂಘದ 
ಸದಸ್ಯರಿಂದ 


325 


ಒಂದು 


ಸಾಮಾನ್ಯ 


ಕೆ. ಪಿ . ಮೋಹನ್‌ರಾಜ್‌ 
- ಜಿಲ್ಲಾಧಿಕಾರಿ , 
ತುಮಕೂರು ಜಿಲ್ಲೆ . 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು : 50 


RNI No. KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ- III ಬೆಂಗಳೂರು, ಸೋಮವಾರ, ನವೆಂಬರ್ ೧೪, ೨೦೧೬ ( ಕಾರ್ತಿಕ ೨೩ , ಶಕ ವರ್ಷ ೧೯೩೮) ನಂ . ೧೨೭೧ 
Part - III Bengaluru , Monday , November 14 , 2016 (Karthika 23 , Shaka Varsha 1938 ) No. 1271 

ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ತುಮಕೂರು ಜಿಲ್ಲೆ, ತುಮಕೂರು 

ಅಧಿಸೂಚನೆ 

ನಂ . ಚು (2) ವಿವ/ 222/ 2015 -16, ದಿನಾಂಕ: 11 - 11 -2016 
ನಿರ್ದೇಶಕರು, ಕೃಷಿ ಮಾರಾಟ ಇಲಾಖೆ, ಬೆಂಗಳೂರು ಇವರ ಪತ್ರ ಸಂಖ್ಯೆ : ಕೃಮಾಇ 03 ಚುನಾವಣೆ 2016 ದಿ: 
24.08.2016, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966 ರ ಕಲಂ 
2 (2 ), 11 (1) (i), ಕಲಂ 11 ( 2) ಮತ್ತು 14(1) (2), ಹಾಗೂ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು 
ಅಭಿವೃದ್ಧಿ) ನಿಯಮಾವಳಿಗಳು 1968 ರ ನಿಯಮ 3(1)( 2), 5 , 5 (17) ( ಎ ) ಮತ್ತು 5ಎ ಪ್ರಕಾರ ಶಿರಾ ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿಯ ಕೃಷಿಕ ಮತಕ್ಷೇತ್ರಗಳ ಮತದಾರರ ಪಟ್ಟಿಗಳನ್ನು ಸಮಗ್ರವಾಗಿ ಪರಿಷ್ಕರಿಸಿ, ಪರಿಷ್ಕೃತ ಮತದಾರರ ಪಟ್ಟಿಗಳ ಅಂಕಿ 
ಅಂಶಗಳನ್ವಯ ಹನ್ನೊಂದು ಕೃಷಿಕ ಕ್ಷೇತ್ರಗಳ ಪ್ರಾದೇಶಿಕ ವ್ಯಾಪ್ತಿಯನ್ನು ನಿರ್ಧರಿಸಿ 2011 ರಲ್ಲಿ ನಿಗದಿಪಡಿಸಿದ ಮೀಸಲಾತಿ 
ಮನರಾವರ್ತನೆಯಾಗದಂತೆ ಸರದಿಯಂತೆ ಮೀಸಲಾತಿ ನಿಗದಿಪಡಿಸಿದೆ. 

ಪ್ರಯುಕ್ತ, ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿ, ಕೆ. ಪಿ .ಮೋಹನ್ ರಾಜ್, ಭಾ . ಆ. ಸೇ ., ಆದ ನಾನು ಕರ್ನಾಟಕ ಕೃಷಿ ಉತ್ಪನ್ನ 
ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966 ರ ಕಲಂ 14 ( 2) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ 11 ಏಕಸದಸ್ಯ ಕೃಷಿಕ ಕ್ಷೇತ್ರಗಳ ಪ್ರಾದೇಶಿಕ ವ್ಯಾಪ್ತಿಗೆ 11 ಸ್ಥಾನಗಳನ್ನು ನಿರ್ಧರಿಸಿ, ಈ ಪೈಕಿ ಒಂದು ಅನುಸೂಚಿತ ಜಾತಿ, 
ಒಂದು ಅನುಸೂಚಿತ ಪಂಗಡ, ಒಂದು ಹಿಂದುಳಿದ ಅ ಪ್ರವರ್ಗ , ಒಂದು ಹಿಂದುಳಿದ ಬ ಪ್ರವರ್ಗ ಹಾಗೂ ಎರಡು ಸ್ಥಾನಗಳನ್ನು 
ಮಹಿಳೆಗೆ ಮೀಸಲಿರಿಸಿರುತ್ತೇನೆ. ಈ ಕೆಳಕಂಡ ಕೋಷ್ಟಕದ ಅಂಕಣ (2) ರ ಪ್ರಾದೇಶಿಕ ಚುನಾವಣಾ ಕ್ಷೇತ್ರಕ್ಕೆ ಮೀಸಲಿರಿಸಿದ ಸ್ಥಾನಗಳ 
ವಿವರವನ್ನು ಅಂಕಣ ( 5) ರಲ್ಲಿ ನಮೂದಿಸಲಾಗಿದೆ ಎಂದು ಈ ಮೂಲಕ ಅಧಿಸೂಚಿಸಿರುತ್ತೇನೆ. 


ಅನುಸೂಚಿ 
ಶಿರಾ ತಾಲ್ಲೂಕಿನ ವ್ಯಾಪ್ತಿಯ ಕ್ಷೇತ್ರಗಳು 


ಕ್ರಮ 


ಕ್ಷೇತ್ರದ ಹೆಸರು 


ಸಂಖ್ಯೆ 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ 
ಬೇಕಾದ ಸದಸ್ಯರ 

ಸಂಖ್ಯೆ 


ನಿಗದಿ ಪಡಿಸಿದ 
ಮೀಸಲಾತಿ 


1 


4 . 


ಹುಲಿಕುಂಟೆ 


ಒಂದು 


ಹಿಂದುಳಿದ 
ವರ್ಗ - ಬ 


ಚಿರತಹಳ್ಳಿ 
ಕರಿದಾಸರಹಳ್ಳಿ 
ಬೆಜ್ಜಿಹಳ್ಳಿ 
ಗೊಲ್ಲರಹಟ್ಟಿ 
ಬೊಪ್ಪರಾಯನಪಾಳ್ಯ 
ತಡಕಲೂರು 
ತಿಮ್ಮನಹಳ್ಳಿ 
ಲಕ್ಕನಹಳ್ಳಿ 


ಸಂಖ್ಯೆ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ 
ಬೇಕಾದ ಸದಸ್ಯರ 

ಸಂಖ್ಯೆ 


ನಿಗದಿ ಪಡಿಸಿದ 
ಮೀಸಲಾತಿ 


ಮೇಲುಗಿರಿಯಪ್ಪನಪಾಳ್ಯ 
10 | ಚಿಕ್ಕವೀರಯ್ಯನಪಾಳ್ಯ 

ದಿಬ್ಬನಹಟ್ಟಿ 


12 


ದ್ವಾರನಕುಂಟೆ 


ದ್ವಾರನಕುಂಟೆ 


22 


ನೇಜಂತಿ 
ದೊಡ್ಡಬಾಣಗೆರೆ 
( ಓಬಳಾಪುರ 
16 | ಕರೇತಿಮ್ಮನಹಳ್ಳಿ 
17 ( ಮೂಡೇನಹಳ್ಳಿ 

18 | ವಾಜರಹಳ್ಳಿ 
| 19 | ಶ್ಯಾಸಮರು 

20 | ಕಾರೇಹಳ್ಳಿ 
21 ( ಹುಲಿಕುಂಟೆ 

ನಿಡಗಟ್ಟೆ 
23 ಚಿಕ್ಕಹುಲಿಕುಂಟೆ 

ಕೊಟ್ಟಿ 
ಕೊಟ್ಟಿಪಾಳ್ಯ 
ಬಸವನಹಳ್ಳಿ 
ಮುಸುಕಲೋಟಿ 
ಕರೇಕಲ್ಲಹಟ್ಟಿ 
ಚೌಳಹಟ್ಟಿ 
ಯಂಜಲಗೆರೆ 
ಕರೇಕೆಂಚಪ್ಪನಪಾಳ್ಯ 
ಮುಕ್ಕಡಪ್ಪನಪಾಳ್ಯ 

ಚಿಕ್ಕಬಾಣಗೆರೆ 
34 | ಶೆಟ್ಟಿಗಾನಹಳ್ಳಿ 
35 | ಕುರುಬರರಾಮನಹಳ್ಳಿ 
36 | ನಾರಗೊಂಡನಹಳ್ಳಿ 
37 | ಗಂಡಿಹಳ್ಳಿಮಠ 
38 | ಗಂಡಿಹಳ್ಳಿ 

ವರದಾಪುರ 
ಹೊಸಕೋಟೆ 

ಯಾದಲಡಕು 
42 | ವೀರಬೊಮ್ಮನಹಳ್ಳಿ 
43 | ಕ್ಯಾದಿಗುಂಟೆ 
44 ಹೊಸಹಳ್ಳಿ 
45 ಬರಗೂರು 
46 ಹನುಮೇಗೌಡನಪಾಳ್ಯ 
47 ಕದಿರೆಹಳ್ಳಿ 
48 | ಬಡೇನಹಳ್ಳಿ 
49 ಕಲಿಗೋನಹಳ್ಳಿ 
50 ರಂಗಾಪುರ 
51 ಕಾಟನಹಳ್ಳಿ 


_ 2 | 2 | ಬರಗೂರು 


ಒಂದು 


ಹಿಂದುಳಿದ ವರ್ಗ 

“ ಅ ” 


| 
| 
| 
| 
| 


| 
| 
| 
| 
| 


| 
| 
| 


ಗೆ 


ಸಂಖ್ಯೆ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ 
ಬೇಕಾದ ಸದಸ್ಯರ 

ಸಂಖ್ಯೆ 


ನಿಗದಿ ಪಡಿಸಿದ 
ಮೀಸಲಾತಿ 


65 


| 


| 


T 3 | ಗೌಡಗೆರೆ 


ಒಂದು 


ಪರಿಶಿಷ್ಟ ಜಾತಿ 


52 |ಗೋಪಿಕುಂಟೆ 

ದಾಸರಹಳ್ಳಿ 

| ಕರೇರಾಮನಹಳ್ಳಿ 
55 ಹಾರೂಗೆರೆ 

ಚೀರನಹಳ್ಳಿ 
( ಯಲಪೇನಹಳ್ಳಿ 

ನರಸೀಪುರ 
| ಬಡಮಾರನಹಳ್ಳಿ 
60 | ಗೋಣಿಹಳ್ಳಿ 

ಮಾರಪ್ಪನಹಳ್ಳಿ 
ಕಾಚಿಹಳ್ಳಿ 
ಹಂದಿಕುಂಟೆ 
ಅಗ್ರಹಾರ 

ಪೂಜಾರ್‌ಮುದ್ದನಹಳ್ಳಿ 
66 | ಕಲ್ಲಹಳ್ಳಿ 

ರಾಗಲಹಳ್ಳಿ 
1 68 ಹರಿಯಜ್ಜಿಹಳಿ 

ಕರೇಕ್ಯಾತನಹಳ್ಳಿ 
ಚಂಗಾವರ | 
ಬೆಟ್ಟಪ್ಪನಹಳ್ಳಿ 
ಲಕ್ಕವ್ವನಹಳ್ಳಿ 
ಕುದುರೆಕುಂಟೆ 
ಗೊಲ್ಲರಹಟ್ಟಿ 
ಬಡಮಂಗನಹಟ್ಟಿ 
| ಬೇವಿನಹಳ್ಳಿ 

| ಬ್ರಹ್ಮಸಂದ 
78 | ಬೊಮ್ಮಗಾನಹಳ್ಳಿ 
79 | ಶಿವಯ್ಯನಪಾಳ್ಯ 
80 | ಗೊಲ್ಲರಹಟ್ಟಿ 
81 | ಕಾಮಗೊಂಡನಹಳ್ಳಿ 
82 | ಸಿದ್ದನಹಳ್ಳಿ 
83 | ರಂಗಾಪುರ 
84 | ಹೆಂದೊರೆ 
85 | ವೀರಗಾನಹಳ್ಳಿ 

ವೀರಾಪುರ 
ಗೊಲ್ಲರಹಟ್ಟಿ 
ಕೆರೆಯಾಗಲಚಿಕ್ಕೇನಹಳ್ಳಿ 

ಗುಂಡಪ್ಪಚಿಕ್ಕೇನಹಳ್ಳಿ 
೨೦ ನಾದೂರು 
91 ಪಟ್ಟನಾಯಕನಹಳ್ಳಿ 
92 ಉದ್ದರಾಮನಹಳ್ಳಿ 
93 [ ಸೀಗಲಹಳ್ಳಿ 
94 ಕೆರೆಯಾಗಲಹಳ್ಳಿ 
95 ನೇರಲಹಳ್ಳಿ 


| 
| 
| 
| 
| 
| 
| 
| 


| 
| 
| 
| 
| 
| 
| 
| 


| 
| 
| 
| 
| 
| 
| 


ಸಂಖ್ಯೆ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ 
ಬೇಕಾದ ಸದಸ್ಯರ 

ಸಂಖ್ಯೆ 


ನಿಗದಿ ಪಡಿಸಿದ 
ಮೀಸಲಾತಿ 


99 


| 


4 | 4 | ಮದಲೂರು 


| ಒಂದು 


ಸಾಮಾನ್ಯ 


| 


111 


1 


. 


116 | 


96 | ಮದ್ದೇವಳ್ಳಿ 

( ಗೌಡಗೆರೆ 
98 | ಹೊನ್ನೇನಹಳ್ಳಿ 

ಬಾಲೇನಹಳ್ಳಿ 
100 ) 

ಮದಲೂರು 
101 ಗಿಡುಗನಹಳ್ಳಿ 
102 ದಾಸರಹಳ್ಳಿ 
103 | ಇನಕನಹಳ್ಳಿ 
104 

( ತಿಮ್ಮಸಾಗರ 
105 | ಕೆಂತಾರಹಟ್ಟಿ 
106 ಹುಳಿಗೆರೆ 
107 | ಉಪ್ಪಾರಹಟ್ಟಿ 
108 | ಬಪ್ಪನಡು 

ಹೊಸಹಳ್ಳಿ 
110 | ಹೊನ್ನಗೊಂಡನಹಳ್ಳಿ 

ಅಪ್ಡೇನಹಳ್ಳಿ 
112 ದಾವೂದ್ ಪಾಳ್ಯ 

ಯಾದವರಹಟ್ಟಿ 
114 ಕೊರಟಗೆರೆ 

ಅರುಗನಹಳ್ಳಿ 
ಇನಾಂಗೊಲ್ಲಹಳ್ಳಿ 
ಅನುಪನಹಳ್ಳಿ 
ಚನ್ನನಕುಂಟೆ 

ಕೂಸುಕುಂಟೆ 
120 ಕೂಸುಕುಂಟೆಕಾವಲ್‌ 
121 ಹಲ್ಲೂರು 
122 ಹಲ್ಲೂರುಕಾವಲ್ 
123 | ಓಜುಗುಂಟೆ 
124 | ಮಾಗೊಡು 
125 | ದೊಡ್ಡನಹಳ್ಳಿ 
I26 | ಕೆರೆಯಾಗಲಹಳ್ಳಿ 
127 | ಗಿರಿನಾಥನಹಳ್ಳಿ 
128 | ಗುಳಿಗೇನಹಳ್ಳಿ 
129 | ಗೊಲ್ಲರಹಟ್ಟಿ 
130 ಜವನಹಳ್ಳಿ 
131 | ಮೂಗನಹಳ್ಳಿ 
132 | ಬೋರಸಂದ್ರ 
133 ( ನ್ಯಾಯಗೆರೆ 
134 ಹೊಸೂರು 
135 ಕಾಟನಹಳ್ಳಿ ( ಬೆ ) 
_136 | ಸಂಕಾಪುರ 
_137 | ಸಿದ್ದಾಪುರ | 

138 | ಮದ್ದೇವಳ್ಳಿ 
| 139 ಗೊಲ್ಲರಹಟ್ಟಿ 


119 


| 


| 
| 
| 
| 
| 
| 
| 


| 
| 
| 
| 
| 
| 
| 


| 
| 
| 
| 


5 


| 5 | ತಾವರೆಕೆರೆ 


ಒಂದು 


ಮಹಿಳೆ 


ಸಂಖ್ಯೆ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ 
ಬೇಕಾದ ಸದಸ್ಯರ 

ಸಂಖ್ಯೆ 


ನಿಗದಿ ಪಡಿಸಿದ 
ಮೀಸಲಾತಿ 


141 


144 


145 


49 


140 | ಡ್ಯಾಗೇರಹಳ್ಳಿ 

ಯರವರಹಳ್ಳಿ 
142 ಬಾಲೇನಳ್ಳಿ 
143 | 

ಬಡ್ಡಿರಹಿಟ್ಟು 
ಕುಂಟನಹಟ್ಟಿ 

ಹೆರೂರು 
146 ಹುಣಸೆಹಳ್ಳಿ 
147 ನಾರಾಯಣಪುರ 
148 | ದಂಡೀಕೆರೆ 

ಕುಂಬಾರಹಳ್ಳಿ 
150 | ಕಳುವರಹಳ್ಳಿ 
151 |ಗೋಮಾರನಹಳ್ಳಿ 
152 ಜೆ.ಹೊಸಹಳ್ಳಿ 
153 | ಮದ್ದಕ್ಕನಹಳ್ಳಿ 
154 | ಗೊಲ್ಲರಹಟ್ಟಿ 
155 ಬಡಕನಹಳ್ಳಿ 
156 ವಡ್ಡರಹಟ್ಟಿ 
157 

ದೇವರಹಳ್ಳಿ 
158 | ಮೊಸರುಕುಂಟೆ 

ಪುಗ್ಗೆಹಳ್ಳಿ ( ಬೆ ) 
160 | ಕೆ. ರಂಗನಹಳ್ಳಿ 

ಮೇಳೆಕೋಟೆ 
( ಹೊಳಕಲ್ಲು ( ಬೆ) 
ತಾವರೆಕೆರೆ 

ಮಾರನಗೆರೆ 
165 | ಮಾರನಗೆರೆಗೊಲ್ಲರಹಟ್ಟಿ 
* 166 | ಉಜನಕುಂಟೆ 
167 | ಪಿನ್ಸನಹೊಳೆ 
168 ಮೇಲ್ಕುಂಟೆ 
169 | ಹುಚ್ಚಗಿರೇನಹಳ್ಳಿ 


159 


161 


ಮೇ 


| 


| 


| 6 | ಬಿದರೆಕೆರೆ 


| 
| ಒಂದು 
| 


ಸಾಮಾನ್ಯ 


| 


| 
| 
| 


| 
| 
| 


| 
| 
| 


171 | ಮುದ್ದರಂಗನಹಳ್ಳಿ 
172 | ತೊಗರಗುಂಟೆ 
173 | ತಾಡಿಪಾಳ್ಯ 
174 | ಕುರುಡನಹಳ್ಳಿ 
175 | ಬಂದಕುಂಟೆ 
176 | ಗೋವಿಂದನಹಳ್ಳಿ 
177 ಗೊಲ್ಲರಹಟ್ಟಿ 
178 ಹನುಮನಹಳ್ಳಿ 
179 | ಕಗ್ಗಲಡು 
180 | ಭೂತಕಾಟನಹಳ್ಳಿ 
- 181 | ಕೊಟ್ಟ 
- 182 ಲಿಂಗದಹಳ್ಳಿ 
183 ಆದಲೂರು 


ಸಂಖ್ಯೆ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ 
ಬೇಕಾದ ಸದಸ್ಯರ 

ಸಂಖ್ಯೆ 


ನಿಗದಿ ಪಡಿಸಿದ 
ಮೀಸಲಾತಿ 


185 


193 


196 


200 ಗ್ರಾಂ 
201 | 


202 


| 7 | ಭೂವನಹಳ್ಳಿ 


ಒಂದು | ಸಾಮಾನ್ಯ 


184 | ಮುಷ್ಟಿಗರಹಳಿ 

ಬೊಮ್ಮರಸನಹಳ್ಳಿ 
186 ರಂಗಾಪುರ 

| ಬೈಚೇನಹಳ್ಳಿ 

| ಬಿದರೆಕೆರೆ | 
189 ( ಗಜಮಾರನಹಳ್ಳಿ 
190 ಚಿಕ್ಕನಕೋಟೆ 
191 ಗೊಲ್ಲರಹಟ್ಟಿ 
192 ಕಲ್ಲುಕೋಟೆ 

ಮಂಜುಪೀರಮಕಾನ್ 
194 ಗುಡ್ಡದಹಟ್ಟಿ 

ಕೆ. ಇ . ಬಿ . ಕಾಲೋನಿ 

ದ್ವಾರಾಳು 
197 ಗಜ್ಜಿಗರಹಳ್ಳಿ 

ಲಕ್ಷ್ಮೀಸಾಗರ 
ದೇವರಪುರ 
ಗಾಂಧಿನಗರ 
ರಂಗನಹಳ್ಳಿ 

ಚೀಲನಹಳ್ಳಿ 
203 ಪಂಜಿಗಾನಹಳ್ಳಿ 

ಸೋರೆಕುಂಟೆ 

ಮಾನಂಗಿ 
206 ಮಾನಂಗಿತಾಂಡ 
207 | ಅಜ್ಜಯ್ಯನಪಾಳ್ಯ 
208 | ಕಾಡಜ್ಜನಪಾಳ್ಯ 
209 ಭೂವನಹಳ್ಳಿ 
210 | ಸಿರಾ ರೂರಲ್ 
211 | ಮುದಿಗೆರೆ 
212 | ಅಂತಾಪುರ 
213 | ಚಿಕ್ಕಸಂದ್ರಕಾವಲ್ 
214 | ಮೇಕೇರಹಳ್ಳಿ 
215 | ಮುದಿಗೆರೆಕಾವಲ್ 
216 | ರತ್ನಸಂದ್ರ 

217 | ಯರಗುಂಟೆ 
| 218 | ಕದಿರೆಕಂಬದಹಳ್ಳಿ 

219 ( ಕೆಂಪನಹಳ್ಳಿ 
220 | ಚಿಕ್ಕಗೂಳ 
221 | ದೇವಗೊಂಡನಹಳ್ಳಿ 
222 ದೊಡ್ಡಗೂಳ 
223 ಪದ್ಮಾಪುರ 
224 | ಅರೇಹಳ್ಳಿ 
225 | ತಗ್ಗಿಹಳ್ಳಿ 
226 | ಎಮ್ಮೇರಹಳ್ಳಿ 
227 ಮಲ್ಲಿಕಾಪುರ 


| 
| 
| 
| 
| 
| 
| 


| 
| 
| 
| 
| 
| 
| 


| 
| 
| 
| 
| 
| 
| 


ಸಂಖ್ಯೆ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ 
ಬೇಕಾದ ಸದಸ್ಯರ 

ಸಂಖ್ಯೆ 


ನಿಗದಿ ಪಡಿಸಿದ 
ಮೀಸಲಾತಿ 


8 | 8 | ಬುಕ್ಕಾಪಟ್ಟಣ 


ಒಂದು 


ಮಹಿಳೆ 


| 


| 


228 ಗುಮ್ಮನಹಳ್ಳಿ 
229 ಗೊಲ್ಲರಹಟ್ಟಿ 
230 ಕಾಟನಹಳ್ಳಿ ( ಬೇ ) | 
231 ಯಲಿಯೂರು 
232 

ಜುಂಜರಾಮನಹಳ್ಳಿ 
233 ಈಡಿಗರ ದಾಸರಹಳ್ಳಿ 

234 ಹೆಗ್ಗನಹಳ್ಳಿ 
| 235 ತಿತ್ತಿಗಾನಹಳ್ಳಿ 
236 | 

| ಲಂಬಾಣಿತಾಂಡ 
237 

ಗಾಣದ ಹುಣಸೆ 
238 ಉಪ್ಪಾರಹಟ್ಟಿ 

ಅಜೇನಹಳ್ಳಿ 
1 240 ಉಡುಪಕಲ್ ತಾಂಡ 

241 ರಾಮನಹಳ್ಳಿ 
242 | ಬಾಲೇನಹಳ್ಳಿ 
243 ( ಗುಂಗುರುಪೆಂಟಿ 

ಗುಂಗುರುಪೆಂಟೆ 
244 | ನೇರಳಗುಡ್ಡ 
| 245 | ಸೋಮ್ಲನಾಯ್ಯನತಾಂಡ 
| 246 | ಕಮಲನಾಯ್ಕನತಾಂಡ 

ಶಾಖದಡು 
248 | ಗಿಡ್ಡನಹಳ್ಳಿ 
( 249 ದೊಡ್ಡ ಆಲದಮಡು 

250 | ಮಂಗನಹಳ್ಳಿ 
1 251 ಹುಣಸೆಕಟ್ಟೆ 

252 ಮೇಣಿಗನಹಟ್ಟಿ 
253 | ಬಂಗಾರಿಹಟ್ಟಿ 
254 | ಗೊಲ್ಲರಹಟ್ಟಿ | 
255 | ಕುರುಬರಹಳ್ಳಿ 
256 | ಯರದಕಟ್ಟೆ 

257 | ಜೋಗಯ್ಯನಪಾಳ್ಯ 
| 258 | ಗಿಣ್ಣಪ್ಪನಹಟ್ಟಿ 
| 259 | ವಡ್ಡರಹಟ್ಟಿ 
_ 260 | ಪುರ 
261 | ಲಿಂಗಶೆಟ್ಟಿಹಳ್ಳಿ 
262 | ಜಾಡರಹಟ್ಟಿ 
263 | ಬೂದಿಗುಡ್ಡಕಾವಲ್ 
264 | ಚಕ್ಕನೇಹಳ್ಳಿ 
265 | ಚನ್ನೇನಹಳ್ಳಿ 
266 | ತಿಮ್ಮಣ್ಣನಹಳ್ಳಿ ( ಬೇ ) | 
267 | ವೆಂಕಟಾಪುರ ( ಬೆ ) 
- 268 ಸೂಲದಾಳು ( ಬೆ ) 
269 | ಕಣಿವೇರಾಮಪುರ ( ಬೇ ) 
270 || ಬೋರನಾಳು ( ಬೇ ) 
271 ಬುಕ್ಕಾಪಟ್ಟಣ 


| 
| 
| 
| 
| 
| 


| 
| 
| 
| 
| 
| 
| 


| 
| 
| 
| 
| 
| 
| 


| 


ಸಂಖ್ಯೆ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ 
ಬೇಕಾದ ಸದಸ್ಯರ 

ಸಂಖ್ಯೆ 


ನಿಗದಿ ಪಡಿಸಿದ 
ಮೀಸಲಾತಿ 


- 9 | 9 | ಕಳ್ಳಂಬೆಳ್ಳ 


- ಒಂದು 


ಪರಿಶಿಷ್ಟ ಪಂಗಡ 


290 | ತಾತನ 


291 


272 ಕ್ಯಾತೇದೇವರಹಟ್ಟಿ 
273 | ಹೊಸಪಾಳ್ಯ 
274 ಹೊಸಹಳ್ಳಿ 
275 ವಡ್ಡರಹಟ್ಟಿ 
276 

ಸಾಳಾಪುರ 
277 | ಬಾಳಾಪುರ 
278 | ರಾಮಲಿಂಗಾಪುರ 
279 |[ ಮಾದೇನಹಳ್ಳಿ 
280 ಜಾನಕಲ್ಲು 
1 281 | ಬಸವನಹಳ್ಳಿ ( ಬೇ ) 

ಮುದ್ದಪ್ಪನಹಳ್ಳಿ ( ಬೇ ) 
| 283 ಕಡವಿಗೆರೆ | 
284 | 

| ಕಾರ್ಪೇಹಳ್ಳಿ 
| 285 ಗೊಲ್ಲರಹಟ್ಟಿ 

286 | ಹಾಲೇನಹಳ್ಳಿ 
287 | ಬಾಲೇನಹಳ್ಳಿ 
288 | ಉದ್ದಯ್ಯನಪಾಳ್ಯ 
289 ಅಜೇನಹಳ್ಳಿ ಪೊಲೀಸ್ ಕ್ವಾಟ್ರಸ್ 

ತಾಳಗುಂದ 

ಸಿರಾದಡು 
292 ಗೊಲ್ಲರಹಟ್ಟಿ 

ಮುಚ್ಚವೀರನಹಳ್ಳಿ 
( 294 ಹೊನ್ನೇನಹಳ್ಳಿ 

ಚಿಕ್ಕತಿಮ್ಮನಹಳ್ಳಿ 
( 296 ಕಾಳಾಪುರ 

2971 ಮಾಯಸಂದ್ರ 
298 ಮಾಟನಹಳ್ಳಿ 
299 | ದೊಡ್ಡಚಿಕ್ಕನಹಳ್ಳಿ 
300 | ದೇವರಹಳ್ಳಿ 
301 | ಬೈರಾಪುರ 
302 | ಬೆಟ್ಟಪ್ಪನಹಳ್ಳಿ 
303 | ಭೂಪಸಂದ್ರ 
304 | ಮರುಳಪ್ಪನಹಳ್ಳಿ 
305 ಕಳ್ಳಿಪಾಳ್ಯ 
306 | ತೊರೆಯಪ್ಪನಹಳ್ಳಿ 
307 | ಚಿನ್ನಪ್ಪನಹಳ್ಳಿ 
308 ಚಿಕ್ಕನಹಳ್ಳಿ 
309 | ಚಿಕ್ಕದಾಸರಹಳ್ಳಿ 
310 ಚಿಕ್ಕದಾಸರಹಳ್ಳಿಗೊಲ್ಲರಹಟ್ಟಿ 
311 | ದೇವರಹಳ್ಳಿ 
312 | ಕಲಿಗೋನಹಳ್ಳಿ 
313 ವಡ್ಡರಹಟ್ಟಿ 

314 ಕಳ್ಳಂಬೆಳ್ಳ 
1 315 ಲಕ್ಕನಹಳ್ಳಿ 


| 
| 
| 
| 
| 
| 
| 
| 


| 
| 
| 
| 
| 
| 


| 
| 
| 
| 
| 
| 


| 


ಸಂಖ್ಯೆ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ 
ಬೇಕಾದ ಸದಸ್ಯರ 

ಸಂಖ್ಯೆ 


ನಿಗದಿ ಪಡಿಸಿದ 
ಮೀಸಲಾತಿ 


319 | 


- 10 | 10 | ದೊಡ್ಡಅಗ್ರಹಾರ 


ಒಂದು 


ಸಾಮಾನ್ಯ 


330 | 


316 | ಮಲ್ಲಶೆಟ್ಟಿಹಳ್ಳಿ 
317 | ಕೆಂಚ 
318 ಬಸವಂತನಹಳ್ಳಿ 

ಮರುಳೇಗೌಡನಹಳ್ಳಿ 
320 | ಕಟಾವೀರನಹಳ್ಳಿ 
321 ಮುದಿಮಡು 
322 

( ನಿಜ್ಜಯ್ಯನಪಾಳ್ಯ 
1 323 ( ಕಾಗೇಲಿಂಗನಪಾಳ್ಯ 

324 | ಕರೇಜವನಹಳ್ಳಿ 
| 325 ( ಗಾಂಧಿನಗರ 
326 | ಚಿಕ್ಕದಾಸರಹಳ್ಳಿ 
327 ಹುಯಿಲ್‌ದೊರೆ 
328 | ಹುಯಿಲ್ ದೊರೆಕಾವಲ್ 
329 | ಕಂಬದಹಳಿ 

( ಹೊನ್ನೇನಹಳ್ಳಿ 
331 | 

ರಂಗನಹಳ್ಳಿ 
[ 332 | ಗುಡ್ಡದರಂಗನಹಳ್ಳಿ 

333 | ಸಾದರಕರೇನಹಳ್ಳಿ 
334 ವಡ್ಡನಹಳ್ಳಿ 
335 | ಲಂಬಾಣಿತಾಂಡ 
336 ನಿಂಬೆಮರದಹಳ್ಳಿ 
337 ಕಾಳಪ್ಪನಹಳ್ಳಿ 
338 ಕೆಂಚಪ್ಪನಹಳ್ಳಿ 
339 | ವಡ್ಡರಹಟ್ಟಿ 
340 ಕಂಚಗಾನಹಳ್ಳಿ 
341 ಪಣಜಿಹಳ್ಳಿ ( ಬೇ ) 
[ 342 | ದೊಡ್ಡಅಗ್ರಹಾರ 
343 ಹಂದಿಮುಲ್ಕು 
344 | ಮಾಳನಹಳ್ಳಿ 
345 | ಯರಮಾದನಹಳ್ಳಿ 
346 | ಗೊಲ್ಲರಹಟ್ಟಿ 
347 | ಓಬಳಿಹಳ್ಳಿ 
348 | ಮಾದನಹಳ್ಳಿ ( ಬೇ ) 
349 | ಮುದ್ದನಹಳ್ಳಿ ( ಮ ) 
350 | ಬಟ್ಟಿಗಾನಹಳ್ಳಿ 
351 | ಚಿಕ್ಕಅಗ್ರಹಾರ 
352 ರಂಗನಹಳ್ಳಿ ( ಬೇ ) - 
353 ತುಪ್ಪದಕೋಣ 
354 ಗೊಲ್ಲರಹಟ್ಟಿ 
355 ಕರೇಮಾದೇನಹಳ್ಳಿ 
356 | ಮಾರಗೊಂಡನಹಳ್ಳಿ 
357 ಚಿನ್ನಯ್ಯನಪಾಳ್ಯ 
358 | ಸಾಕ್ಷಿಹಳ್ಳಿ 
359 | ದುರ್ಗಜ್ಜನಹಟ್ಟಿ( ಬೇ ) 


| 
| 
| 
| 
| 
| 
| 


| 
| 
| 
| 
| 
| 
| 


| 
| 
| 
| 
| 
| 
| 


10 


ಸಂಖ್ಯೆ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ 
ಬೇಕಾದ ಸದಸ್ಯರ 

ಸಂಖ್ಯೆ 


ನಿಗದಿ ಪಡಿಸಿದ 
ಮೀಸಲಾತಿ 


- 


3 


- 11 


| 11 | ತರೂರು 


ಒಂದು 


ಸಾಮಾನ್ಯ 


379 | ಬಾಲೆ . 


360 | ಕುಂಬಾರಹಳ್ಳಿ 
361 | ಕಿಲಾರದಹಳ್ಳಿ 
362 | ಕಿಲಾರದಹಳ್ಳಿ ತಾಂಡ 
363 ಗೋಪಾಲದೇವರಹಳ್ಳಿ 
364 ಬೆಂಚೆ 
365 ಹೊಸಬಿಜ್ಜನಬೆಳ್ಳ 
| 366 ಹಳೇಬಿಜ್ಜನಬೆಳ್ಳ 
| 367 ಸಂಗಯ್ಯನಪಾಳ್ಯ 
| 368 ಶಿಡೇಕೋಣ 
| 369 | ಬಸವನಹಳ್ಳಿ 
| 370 ಕಾಟಮಾಳ 
| 371 | ಚಿಕ್ಕಗೀರೇನಹಳ್ಳಿ 
| 372 | 

ಕ ಬನಹಳ್ಳಿ 
373 | ಗೊಲ್ಲರಹಟ್ಟಿ 
374 | ತರೂರು 
1 375 ತರೂರುಗೊಲ್ಲರಹಟ್ಟಿ 

376 ( ಗಂಜಲಗುಂಟೆ 
| 377 ಗಂಜಲಗುಂಟೆಗೊಲ್ಲರಹಟ್ಟಿ 
378 ಗುಬ್ಬಿ ಚಿಕ್ಕಣ್ಣನಪಾಳ್ಯ 

ಬಾಳಬಸವನಹಳ್ಳಿ 
380 | 

ಬ್ಯಾಟಗಾನಹಟ್ಟಿ 

ಬಾಲನಪಾಳ್ಯ 
382 | ಬ್ರಹ್ಮಸಂದ್ರ 
383 | ವಡ್ಡನಹಳ್ಳಿ 
384 ಜೋಡಿದೇವರಹಳ್ಳಿ 
385 | ಚನ್ನೇನಹಳ್ಳಿ 
386 | ನೆಲದಮ್ಮನಹಳ್ಳಿ 
387 | ಕಾಳೇನಹಳ್ಳಿ 
388 ಕಪ್ಡೇನಹಳ್ಳಿ 
389 | ಜವನಹಳ್ಳಿ 
390 | ರಂಗನಹಳ್ಳಿ 
391 | ಹೊಸಮಲ್ಲನಹಳ್ಳಿ 
392 | ಹೊಸಬುರ್ಜು 
393 | ಇಂದಿರಾನಗರ 
394 | ಯಲದಬಾಗಿ. 
395 | ಕುಂಟೇಗೌಡನಹಳ್ಳಿ 
396 | ಹಾವಿನಾಳು 
397 | ಹಂಡೇಚಿಕ್ಕನಹಳ್ಳಿ 
398 | ನವಣೀಬೋರನಹಳ್ಳಿ 
399 | ಸೀಬಿ ಅಗ್ರಹಾರ 
400 | ಜೋಗಿಹಳ್ಳಿ 
401 | ಅಮಲಗೊಂದಿ 
402 | ಅಮಲರೊಂದಿಗೊಲ್ಲರಹಟ್ಟಿ 
403 ನಾಗೇನಹಳ್ಳಿ 


| 
| 
| 
| 
| 
| 
| 
| 


| 
| 
| 
| 
| 
| 
| 
| 


| 
| 
| 
| 
| 
| 
| 


| 


1 ] 


ಸಂಖ್ಯೆ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ 
ಬೇಕಾದ ಸದಸ್ಯರ 

ಸಂಖ್ಯೆ 


ನಿಗದಿ ಪಡಿಸಿದ 
ಮೀಸಲಾತಿ 


406 | 


412 


415 


| 


404 | ಲುಟ್ಟಹನುಮನಪಾಳ್ಯ 
405 | ಅಜ್ಜಯ್ಯನಪಾಳ್ಯ 

| ದೊಡ್ಡಆಲದಮಡು 

ಹಾಲ್ದೊಡೇರಿ 
408 |( ಸಲುಪರಹಳ್ಳಿ 
409 ವೆಂಕಟಾಪುರ 
410 | ದಾಸರಹಳ್ಳಿ ಗೊಲ್ಲರಹಟ್ಟಿ 
411 ( ಗೊಲ್ಲರಹಟ್ಟಿ | 

ಸೀಬಿ | 
| 413 ( ಕಲ್ಲಶೆಟ್ಟಿಹಳ್ಳಿ 
1 414 ( ದುರ್ಗದಹಳ್ಳಿ 

ಉಮಾಪತಿಹಳ್ಳಿ 
416 | ಕಾಳಜ್ಜಿಹಟ್ಟಿ 
417 | ಹುಂಜನಾಳು 
418 | ಬಸರಿಹಳ್ಳಿ 
1 419 ಬ್ಯಾಡರಹಳ್ಳಿ 
| 420 ತಿಮ್ಮನಹಳ್ಳಿ ಹಟ್ಟಿ 

ಶೀಬಯ್ಯನಪಾಳ್ಯ 
422 
423 ಹೆತ್ತಪ್ಪನಹಟ್ಟಿ 
424 ತಿಪ್ಪನಹಳ್ಳಿ 

425 ಬೋರಸಂದ್ರ 
ವ್ಯಾಪಾರಗಾರರ 
ಚುನಾವಣಾ ಕ್ಷೇತ್ರ 

ವ್ಯವಸಾಯೋತ್ಪನ್ನ 
13 ಮಾರಾಟ ಸಂಘದ 

ಸದಸ್ಯರಿಂದ 

ಕೃಷಿ ಹುಟ್ಟುವಳಿ ಸಂಸ್ಕರಣ 
14 | ಸಹಕಾರ ಸಂಘದ 

ಸದಸ್ಯರಿಂದ 


421 


ಒಂದು 


ಸಾಮಾನ್ಯ 


ಒಂದು 


ಸಾಮಾನ್ಯ 


ಒಂದು 


ಸಾಮಾನ್ಯ 


ಕೆ. ಪಿ . ಮೋಹನ್‌ರಾಜ್ 
- ಜಿಲ್ಲಾಧಿಕಾರಿ , 
ತುಮಕೂರು ಜಿಲ್ಲೆ. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 50 


RNI No. KARBIL / 2001 / 47147 


RNI No. KARBIL/2001/47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ- III 


ನಂ . ೧೨೭೨ 
No. 1272 


Part - III 


ಬೆಂಗಳೂರು, ಸೋಮವಾರ, ನವೆಂಬರ್ ೧೪, ೨೦೧೬ ( ಕಾರ್ತಿಕ ೨೩, ಶಕ ವರ್ಷ ೧೯೩೮) 
Bengaluru , Monday , November 14 , 2016 (Karthika 23 , Shaka Varsha 1938 ) 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ತುಮಕೂರು ಜಿಲ್ಲೆ, ತುಮಕೂರು 

ಅಧಿಸೂಚನೆ 
ನಂ . ಚು (2) ವಿವ/ 222/ 2015 -16, ದಿನಾಂಕ: 11 - 11 - 2016 


ತ್ಪನ್ನ 


ನಿರ್ದೇಶಕರು, ಕೃಷಿ ಮಾರಾಟ ಇಲಾಖೆ, ಬೆಂಗಳೂರು ಇವರ ಪತ್ರ ಸಂಖ್ಯೆ : ಕೃಮಾಇ 03 ಚುನಾವಣೆ 2016 ದಿ: 
24.08.2016 , ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966 ರ ಕಲಂ 
2 (2 ), 11 (1) (i), ಕಲಂ 11 ( 2) ಮತ್ತು 14(1) (2), ಹಾಗೂ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು 
ಅಭಿವ್ರದಿ) ನಿಯಮಾವಳಿಗಳು 1968 ರ ನಿಯಮ 3( 1) ( 2 ), 5 , 5 (17) ( ಎ) ಮತು 5ಎ ಪ್ರಕಾರ ಪಾವಗಡ ಕೃಷಿ ಉತ 
ಮಾರುಕಟ್ಟೆ ಸಮಿತಿಯ ಕೃಷಿಕ ಮತಕ್ಷೇತ್ರಗಳ ಮತದಾರರ ಪಟ್ಟಿಗಳನ್ನು ಸಮಗ್ರವಾಗಿ ಪರಿಷ್ಕರಿಸಿ, ಪರಿಷ್ಕೃತ ಮತದಾರರ ಪಟ್ಟಿಗಳ 
ಅಂಕಿ ಅಂಶಗಳನ್ವಯ ಹನ್ನೊಂದು ಕೃಷಿಕ ಕ್ಷೇತ್ರಗಳ ಪ್ರಾದೇಶಿಕ ವ್ಯಾಪ್ತಿಯನ್ನು ನಿರ್ಧರಿಸಿ 2011 ರಲ್ಲಿ ನಿಗದಿಪಡಿಸಿದ ಮೀಸಲಾತಿ 
ಪುನರಾವರ್ತನೆಯಾಗದಂತೆ ಸರದಿಯಂತೆ ಮೀಸಲಾತಿ ನಿಗದಿಪಡಿಸಿದೆ. 

ಪ್ರಯುಕ್ತ, ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿ , ಕೆ.ಪಿ.ಮೋಹನ್ ರಾಜ್, ಭಾ . ಆ.ಸೇ ., ಆದ ನಾನು ಕರ್ನಾಟಕ ಕೃಷಿ ಉತ್ಪನ್ನ 
ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ದಿ) ಅಧಿನಿಯಮ 1966 ರ ಕಲಂ 14 ( 2) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ 11 ಏಕಸದಸ್ಯ ಕೃಷಿಕ ಕ್ಷೇತ್ರಗಳ ಪ್ರಾದೇಶಿಕ ವ್ಯಾಪ್ತಿಗೆ 11 ಸ್ಥಾನಗಳನ್ನು ನಿರ್ಧರಿಸಿ, ಈ ಪೈಕಿ ಒಂದು ಅನುಸೂಚಿತ ಜಾತಿ, 
ಒಂದು ಅನುಸೂಚಿತ ಪಂಗಡ, ಒಂದು ಹಿಂದುಳಿದ ಅ ಪ್ರವರ್ಗ, ಒಂದು ಹಿಂದುಳಿದ ಬ ಪ್ರವರ್ಗ ಹಾಗೂ ಎರಡು ಸ್ಥಾನಗಳನ್ನು 
ಮಹಿಳೆಗೆ ಮೀಸಲಿರಿಸಿರುತ್ತೇನೆ. ಈ ಕೆಳಕಂಡ ಕೋಷ್ಟಕದ ಅಂಕಣ (2) ರ ಪ್ರಾದೇಶಿಕ ಚುನಾವಣಾ ಕ್ಷೇತ್ರಕ್ಕೆ ಮೀಸಲಿರಿಸಿದ ಸ್ಥಾನಗಳ 
ವಿವರವನ್ನು ಅಂಕಣ ( 5) ರಲ್ಲಿ ನಮೂದಿಸಲಾಗಿದೆ ಎಂದು ಈ ಮೂಲಕ ಅಧಿಸೂಚಿಸಿರುತ್ತೇನೆ. 


ಅನುಸೂಚಿ 
ಪಾವಗಡ ತಾಲ್ಲೂಕಿನ ವ್ಯಾಪ್ತಿಯ ಕ್ಷೇತ್ರಗಳು 

ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಕ್ರಮ 
ಸಂಖ್ಯೆ 


ಕ್ಷೇತ್ರದ ಹೆಸರು 


ಚುನಾಯಿಸ ಬೇಕಾದ | ನಿಗದಿ ಪಡಿಸಿದ | 
ಸದಸ್ಯರ ಸಂಖ್ಯೆ | ಮೀಸಲಾತಿ 


- 


3 


4 


ದೊಮ್ಮತಮರಿ 


ವಿರುಪಸಮುದ್ರ 


ಒಂದು 


ಹಿಂದುಳಿದ 
ವರ್ಗ “ ಅ ” 


ಗೌಡೇಟಿ 


ಮಾಚರಾಜನಹಳ್ಳಿ 
ದೊಮ್ಮತಮರಿ 
ನೇರಳೆಕುಂಟೆ 


S 


6 


. 


ಕನಕಾಪುರ 


ಕ್ರಮ 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ ಬೇಕಾದ ನಿಗದಿ ಪಡಿಸಿದ 
ಸದಸ್ಯರ ಸಂಖ್ಯೆ | ಮೀಸಲಾತಿ 


ಕ್ಷೇತ್ರದ ಹೆಸರು 

2 


ಸಂಖ್ಯೆ 
| 1 | 


ವೆಂಕಟಾಪುರ 


2 


| 


ರಾಜವಂತಿ 


ಒಂದು 


| 


ಪರಿಶಿಷ್ಟ ಜಾತಿ 


ಜಾಜೂರಾಯನಹಳ್ಳಿ 
| ಜೆ. ರಂಗನಾಥಪುರ 
10 ಗುಮ್ಮಘಟ್ಟ 
11 ಚಿಕ್ಕನಾಯಕನಹಳ್ಳಿ 
12 | ವೀರಗೊಂದಿ 

ಕೃಷ್ಣಗಿರಿ 
14 ಕನ್ನಮೇಡಿ 
15 ಕಣಿವೇನಹಳ್ಳಿ 

ರಾಜವಂತಿ 

ಆರ್ .ಹೊಸಕೋಟೆ 
18 | ಕಡಮಲಕುಂಟೆ 
19 | ದಂಡೇನಹಳ್ಳಿ 

ಕೊಡಮಡಗು 
ಸುಂಕಾರ್ಲಕುಂಟೆ 


21 


22 


ಅರಳೀಕುಂಟೆ 


3 | 3 | ಪಾವಗಡ 


ಒಂದು 


| ಸಾಮಾನ್ಯ 


24 


23 ಪಾವಗಡ 

ಬೊಮ್ಮತನಹಳ್ಳಿ 
25 ಬಿ. ಅಚ್ಚಮ್ಮನಹಳ್ಳಿ 
26 | ಕಡಪಲಕೆರೆ 
27 ಗುಂಡ್ಲಹಳ್ಳಿ 
28 ನಲಿಗಾನಹಳ್ಳಿ 
29 ದೇವರಬೆಟ್ಟ 
30 ಬ್ಯಾಡನೂರು 
31 ಬಾಲಮ್ಮನಹಳ್ಳಿ 
32 ಕೋಟಬಂಡೆ 
33 | ಪಾಲಕುಂಟೆ 
34 ಕಿಲಾರಹಳ್ಳಿ 
35 ದವಡಬೆಟ್ಟ 
36 | ಚಿತ್ತಗಾನಹಳ್ಳಿ 

ಚನ್ನಕೇಶವಪುರ 

ಹರಿಹರಾಪುರ 
39 |ಕೊತ್ತೂರು 


| 4 ಚನ್ನಕೇಶವಪುರ 


ಒಂದು 


ಸಾಮಾನ 


37. 


ಕ್ರಮ 


ಕ್ಷೇತ್ರದ ಹೆಸರು 


ಸಂಖ್ಯೆ 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ ಬೇಕಾದ ನಿಗದಿ ಪಡಿಸಿದ 
ಸದಸ್ಯರ ಸಂಖ್ಯೆ | ಮೀಸಲಾತಿ 


43 


44 | 


ಮಂಗಳವಾಡ 


ಒಂದು 


ಮಹಿಳೆ 


40 ತಿಮ್ಮನಾಯಕನಕೋಟೆ 
41 ತಿಮ್ಮನಾಯಕನಬೆಟ್ಟ 
42 | ಗುಜ್ಜನಡು 

ಮುಗದಾಳಬೆಟ್ಟ 

ಕೋಣನಕುರಿಕೆ 
45 ( ಮಂಗಳವಾಡ 
46 | ಮದ್ದೆ 
47 | ಕರೇಕ್ಯಾತನಹಳ್ಳಿ 
48 ಕೊಂಡೆತಿಮ್ಮನಹಳ್ಳಿ 

ದೇವಲಕೆರೆ 
50 ರಂಗಪ್ಪನಹಳ್ಳಿ 
51 ಸಿದ್ದಪ್ಪನಕಟ್ಟೆ 
52 ಉದ್ದಗಟ್ಟೆ 

ಜಂಗಮರಹಳ್ಳಿ 

ಬುಡಸನಹಳ್ಳಿ 
55 ಹೊಸಹಳ್ಳಿ 
56 

ಮರೂರು 


53 


57 


ತುಮಕುಂಟೆ 


59 | 


ಅರಸೀಕೆರೆ 
ಗೊಲ್ಲನಕುಂಟೆ 
ಮುಮ್ಮಡಿಸಾಗರ 
ನಿಡಗಲ್ 


60 


6 | 6 | ರಂಗಸಮುದ್ರ 


ಒಂದು 


ಪರಿಶಿಷ್ಟ 
ಪಂಗಡ 


66 | 


62 ನ್ಯಾಯದಗುಂಟೆ 

ಕೊಡಿಗೇಹಳ್ಳಿ 
64 ಮುದ್ದಗಾನಹಳ್ಳಿ 
65 ತಿಮ್ಮಲಾಪುರ 

ಹೊಟ್ಟೆಬೊಮ್ಮನಹಳ್ಳಿ 
67 | ವದನಕಲ್ಲು 
68 ಕ್ಯಾತಗಾನಹಳ್ಳಿ 
69 ಕೆಂಚಮ್ಮನಹಳ್ಳಿ 
70 ಪೆನ್ನೋಬನಹಳ್ಳಿ 
11 | ಮೊಲೇನಹಳ್ಳಿ 


ಕ್ರಮ 


ಕ್ಷೇತ್ರದ ಹೆಸರು 


ಸಂಖ್ಯೆ 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ ಬೇಕಾದ ನಿಗದಿ ಪಡಿಸಿದ 
ಸದಸ್ಯರ ಸಂಖ್ಯೆ | ಮೀಸಲಾತಿ 


72 


ಸಾಸಲಕುಂಟೆ 


7 | 7 | ಹೊನ್ನಸಮುದ್ರ 


ಒಂದು 


ಮಹಿಳೆ 


83 | 


84 


85 


73 ಜಡೇನಹಳ್ಳಿ 
74 ರಂಗಸಮುದ್ರ 
75 ದೊಡೇನಹಳ್ಳಿ 
76 ಓಬಳಾಪುರ 
77 | ಬೆಳ್ಳಿಬಟ್ಲು 
78 ಶೈಲಾಪುರ 
79 ಕೋಟಗುಡ್ಡ 
80 ಬೊಮ್ಮನಾಗತಿಹಳ್ಳಿ 

ಕಾಶೀಪುರ 
82 ಮಧೇರಹಳ್ಳಿ 

ಬೂದಿಬೆಟ್ಟ 
ಎತ್ತಿನಹಳ್ಳಿ 

ಯಮ್ಮನಹಳ್ಳಿ 
86 ಸಾರವಾಟಪುರ 
87 ರಾಚಮಾರನಹಳ್ಳಿ 

ಹನುಮಂತನಹಳ್ಳಿ 

ಮರಿದಾಸನಹಳ್ಳಿ 
90 ಕತ್ತಿಕ್ಯಾತನಹಳ್ಳಿ 
91 ತಿಪ್ಪಗಾನಹಳ್ಳಿ 

ತಿಪ್ಪಯ್ಯನದುರ್ಗ 
93 | ಬಿ.ಹೊಸಹಳ್ಳಿ 

ಮೊನ್ನಸಮುದ್ರ 

ಗಂಗಸಾಗರ 
96 ತಾಳೆಮರದಹಳ್ಳಿ 
97 ಕನಿಕಲಬಂಡೆ 
98 ಸಿಂಗರೆಡ್ಡಿಹಳ್ಳಿ 
99 ಕೊಮಾಡ್ಲಹಳ್ಳಿ 
100 ವೈ. ಎನ್. ಹೊಸಕೋಟೆ 


89 | ಮA, 


92 | ತಿತ 


94 | 


95 | 


8 | 8 | ವೈ .ಎನ್.ಹೊಸಕೋಟೆ 


ಒಂದು 


ಹಿಂದುಳಿದ 
ವರ್ಗ - ಬ 


101 | ಜಾಲೊಡು 
102 ಸಿದ್ದಾಪುರ 
103 | ಮಾರಮ್ಮನಹಳ್ಳಿ 


ಕ್ರಮ 


ಕ್ಷೇತ್ರದ ಹೆಸರು 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ ಬೇಕಾದ ನಿಗದಿ ಪಡಿಸಿದ 
ಸದಸ್ಯರ ಸಂಖ್ಯೆ | ಮೀಸಲಾತಿ 


ಸಂಖ್ಯೆ 
| 1 | 


2 


9 | 9 | ಕಾಮನದುರ್ಗ 


ಒಂದು 


ಸಾಮಾನ್ಯ 


117 


104 ಗೌಡತಿಮ್ಮನಹಳ್ಳಿ 
105 | ಜೆ. ಅಚ್ಚಮ್ಮನಹಳ್ಳಿ 
106 ಪೋತಗಾನಹಳ್ಳಿ 
107 | 

ಹೊಸದುರ್ಗ 
108 | ಭೀಮನಕುಂಟೆ 
109 | ಕುಣಿಹಳ್ಳಿ 
110 | ದಳವಾಯಿಹಳ್ಳಿ 

111 ತಿಮ್ಮಮ್ಮನಹಳ್ಳಿ 
| 112 ಚಿಕ್ಕಹಳ್ಳಿ 
113 

ನಾಗಲಾಪುರ 
114 ಸೂಲನಾಯಕನಹಳ್ಳಿ 
115 | 

ಹನುಮನಬೆಟ್ಟ 
116 ಕಾಮನದುರ್ಗ 

ಬುಡ್ಡಾರೆಡ್ಡಿಹಳ್ಳಿ 
118 | ಮೀನಕುಂಟೆಹಳ್ಳಿ 
119 ಬಿ.ಕೆ. ಹಳ್ಳಿ 
120 | ವಡ್ಡರೇವು 
| 121 | ದಳವಾಯಿಹಳ್ಳಿ 
| 122 ಕೆಂಚಗಾನಹಳ್ಳಿ 
| 123 ಹೊಸಹಳ್ಳಿ 
124 ದಾಸರಮ್ಮನಹಳ್ಳಿ 
125 ಪಳವಳ್ಳಿ 
126 

ವೀರಮ್ಮನಹಳ್ಳಿ 
127 ತಿಮ್ಮಾಪುರ 
| 128 ಕ್ಯಾತಗಾನಕೆರೆ 
129 | ತಿಮ್ಮಮ್ಮನಹಳ್ಳಿ 
130 | ಕಂಬಾಲಹಳ್ಳಿ 

ಕೆ .ಸೇವಲಾಲ್‌ಪುರ 
132 | ನಾಗಲಮಡಿಕೆ 
133 ತಪಗಾನದೊಡ್ಡಿ 
134 | ಬುಗಡೂರು 

ಶ್ರೀರಂಗಪುರ 
| 136 ಉಪ್ಪಾರಹಳ್ಳಿ 


10 | 10 ಪಳವಳ್ಳಿ 


ಒಂದು 


ಸಾಮಾನ್ಯ 


131 


135 


ಕ್ರಮ 


ಕ್ಷೇತ್ರದ ಪ್ರಾದೇಶಿಕ ವ್ಯಾಪ್ತಿ 


ಚುನಾಯಿಸ ಬೇಕಾದ ನಿಗದಿ ಪಡಿಸಿದ 
ಸದಸ್ಯರ ಸಂಖ್ಯೆ | ಮೀಸಲಾತಿ 


ಕ್ಷೇತ್ರದ ಹೆಸರು 

2 


ಸಂಖ್ಯೆ 
| 1 | 


11 | ತಿರುಮಣಿ 


ಒಂದು 


ಒಂದು 


ಸಾಮಾನ್ಯ 


ಸಾಮಾನ್ಯ 


137 

ಗ್ಯಾದಿಗುಂಟೆ 
_ 138 | ಪಂಢಿಜೀವಿ 
( 139 | ತಿರುಮಣಿ 
140 | ಅನ್ನದಾನಪುರ 
141 | ರಾಯಚೆರ್ಲು 
142 ವಳೂರು 
143 | ಬಳಸಮುದ್ರ 
144 ಕ್ಯಾತಗಾನಚೆರ್ಲು 
145 ಲ್ಯಾಪ್ಪೆ 
_ 146 | ಹುಸೇನ್‌ಪುರ 


ಒಂದು 


ಸಾಮಾನ್ಯ 


ಒಂದು 


ಸಾಮಾನ್ಯ 


12 ( 12 

12 - ವ್ಯಾಪಾರಗಾರರ 
ಚುನಾವಣಾ ಕ್ಷೇತ್ರ 

13 - ವ್ಯವಸಾಯೋತ್ಪನ್ನ 
13 | 13 | ಮಾರಾಟ ಸಂಘದ 

ಸದಸ್ಯರಿಂದ 

14 -ಕೃಷಿ ಹುಟ್ಟುವಳಿ 
| 14 | ಸಂಸ್ಕರಣ ಸಹಕಾರ ಸಂಘದ 

ಸದಸ್ಯರಿಂದ 


ಒಂದು 


ಸಾಮಾನ್ಯ 


ಕೆ. ಪಿ . ಮೋಹನ್‌ರಾಜ್ 

ಜಿಲ್ಲಾಧಿಕಾರಿ , 
ತುಮಕೂರು ಜಿಲ್ಲೆ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು : 50 


RNI No. KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ- III 
Part - III 


]] ನಂ . ೧೨೮೦ 

No. 1280 


ಬೆಂಗಳೂರು, ಶುಕ್ರವಾರ, ನವೆಂಬರ್ ೧೮, ೨೦೧೬ ( ಕಾರ್ತಿಕ ೨೭, ಶಕ ವರ್ಷ ೧೯೩೮) 
Bengaluru , Friday , November 18 , 2016 (Karthika 27 , Shaka Varsha 1938 ) 

ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಕವಿಪುಆ -1:2: ಮುಪು - ಪಜೇಪ: 2016, ಬೆಂಗಳೂರು, ದಿನಾಂಕ: 18. 11 . 2016. 


ವಿಷಯ : ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದಲ್ಲಿ ವಿವಿಧ ವೃಂದಗಳಲ್ಲಿನ ಮುಂಬಡ್ತಿಯಲ್ಲಿ 

ಅನುಸರಿಸಿರುವ ಮೀಸಲಾತಿಯನ್ನು ಪುನರಾವಲೋಕಿಸಿ ಪರಿಷ್ಕೃತ ಜೇಷ್ಠತಾ ಪಟ್ಟಿಗಳಿಗೆ 

ಆಕ್ಷೇಪಣೆ /ಸಲಹೆಗಳನ್ನು ನೀಡಲು ಕಾಲಾವಧಿಯನ್ನು ವಿಸ್ತರಿಸುವ ಬಗ್ಗೆ . 
ಉಲ್ಲೇಖ: ಅಧಿಸೂಚನೆ ಸಂ :ಕವಿಪ: ಆ-1/2 / ಮುಮು - ಪಜೇಪ/ 2016, ದಿ: 27.10 .2016 , 


ದಿನಾಂಕ: 27.10. 2016ರಂದು ಹೊರಡಿಸಲಾಗಿದ್ದ ಮುಂದುವರಿದ ಅಧಿಸೂಚನೆಯಲ್ಲಿ ಈ ಸಚಿವಾಲಯದ ವಿವಿಧ 
ವೃಂದಗಳಲ್ಲಿ ಮುಂಬಡ್ತಿಯಲ್ಲಿ ಮೀಸಲಾತಿಯನ್ನು ಅನುಸರಿಸಲಾಗಿರುವ ಮೀಸಲಾತಿ ಪುನರಾವಲೋಕನ ಪರಿಷ್ಕೃತ ಜೇಷ್ಠತಾ 
ಪಟ್ಟಿಗೆ ಸಂಬಂಧಿಸಿದಂತೆ ಬಾಧಿತರಾಗುವ ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದ ಅಧಿಕಾರಿ / ನೌಕರರುಗಳಿಗೆ 
ಆಕ್ಷೇಪಣೆ/ಸಲಹೆಗಳನ್ನು ಸಲ್ಲಿಸಲು ನಿಗದಿಪಡಿಸಲಾಗಿದ್ದ ಕಾಲಾವಧಿಯನ್ನು, ದಿನಾಂಕ: 18.12.2016ರ ಸಾಯಂಕಾಲ 04.00 
ಗಂಟೆಯವರೆಗೆ ಅಂತಿಮವಾಗಿ ವಿಸ್ತರಿಸಲಾಗಿದೆಯೆಂದು ಈ ಮೂಲಕ ತಿಳಿಯಪಡಿಸಿದೆ. ನಿಗಧಿತ ಕಾಲಾವಧಿ ಮೀರಿ 
ಸ್ವೀಕರಿಸಲಾಗಿರುವ ಆಕ್ಷೇಪಣೆ/ ಸಲಹೆಗಳನ್ನು ಪರಿಗಣಿಸಲಾಗುವುದಿಲ್ಲ. 


ಮಾನ್ಯ ಸಭಾಪತಿಯವರ ಆದೇಶಾನುಸಾರ , 


ಶ್ರೀನಿವಾಸ 

ಕಾರ್ಯದರ್ಶಿ 
ಕರ್ನಾಟಕ ವಿಧಾನ ಪರಿಷತ್ತು. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು. ( ಪಿ7) ಪ್ರತಿಗಳು: 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - III 
Part - III 


ಬೆಂಗಳೂರು, ಮಂಗಳವಾರ, ನವೆಂಬರ್ ೨೨ , ೨೦೧೬ ( ಮಾರ್ಗಶಿರ ೧ , ಶಕ ವರ್ಷ ೧೯೩೮) 
Bengaluru , Tuesday , November 22 , 2016 (Margashira 1 , Shaka Varsha 1938 ) 


ನಂ . ೧೨೯೨ 
| No. 1292 


ಪೊಲೀಸ್ ಇಲಾಖೆ 


ಪೊಲೀಸ್ ಆಯುಕ್ತರು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು, ಬೆಂಗಳೂರು ನಗರ ರವರ ನಡವಳಿಗಳು 
ಉಪಸ್ಥಿತರು : ಎನ್. ಎಸ್ .ಮೇಘರಿಖ್, ಐ. ಪಿ.ಎಸ್, ಪೊಲೀಸ್ ಆಯುಕ್ತರು, ಬೆಂಗಳೂರು ನಗರ . 
ವಿಷಯ : ಬೆಂಗಳೂರು ನಗರ ಪೊಲೀಸ್ ಕಮೀಷನರೇಟ್ ವ್ಯಾಪ್ತಿಯ , ಈಶಾನ್ಯ ವಿಭಾಗದ ಚಿಕ್ಕಜಾಲ ಪೊಲೀಸ್ 

ಠಾಣೆ ಮತ್ತು ಬಾಗಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯ ಮತ 
ಎಣಿಕೆಯು ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೆದರ್ ಲೈಟ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠ 
ಶಾಲೆಯಲ್ಲಿ ನಡೆಯುವುದರಿಂದ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ದೃಷ್ಟಿಯಿಂದ ಮುನ್ನೆಚ್ಚರಿಕೆ 
ಕ್ರಮವಾಗಿ ದಿನಾಂಕ:23.11 .2016 ರಂದು ಬೆಳಿಗ್ಗೆ 06.00 ಗಂಟೆಯಿಂದ ಮಧ್ಯರಾತ್ರಿ 12.00 ಗಂಟೆಯವರೆಗೆ 

ನಿಷೇದಾಜ್ಞೆಯನ್ನು ಜಾರಿಗೊಳಿಸುವ ಬಗ್ಗೆ | 
ಉಲ್ಲೇಖ : 1. ರಾಜ್ಯ ಚುನಾವಣಾ ಆಯೋಗದ ಪತ್ರ ಸಂಖ್ಯೆ :ರಾಚುಆ:42 :ಇಜಿಪಿ:2016, ದಿನಾಂಕ: 04 - 11 - 2016 

2. ಉಪ ಪೊಲೀಸ್ ಕಮೀಷನರ್ ಈಶಾನ್ಯ ವಿಭಾಗ ರವರ ಕಛೇರಿ ಪತ್ರ ಸಂಖ್ಯೆ : 

- 154 /ಎಸ್‌ಬಿ/ ಬಿಬಿ/ ಡಿಸಿಪಿ/ ಈ / 2016 , ದಿನಾಂಕ: 17 - 11 - 2016. 
ಪ್ರಸ್ತಾವನೆ : 

ರಾಜ್ಯ ಚುನಾವಣಾ ಆಯೋಗವು ಬೆಂಗಳೂರು ಉತ್ತರ ತಾಲ್ಲೂಕಿನ ಬೆಟ್ಟಹಲಸೂರು, ಬಾಗಲೂರು ಮತ್ತು ಸಾತನೂರು 
ಗ್ರಾಮ ಪಂಚಾಯಿತಿ ಚುನಾವಣೆಯ ಮತ ಎಣಿಕೆಯು ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೆದರ್ ಲೈಟ್ ಸರ್ಕಾರಿ ಹಿರಿಯ 
ಪ್ರಾಥಮಿಕ ಪಾಠ ಶಾಲೆಯಲ್ಲಿ ದಿನಾಂಕ: 23 - 11 - 2016 ರಂದು ನಡೆಯುತ್ತದೆ. 

ಈ ಹಿನ್ನೆಲೆಯಲ್ಲಿ ಯಾವುದೇ ವ್ಯಕ್ತಿಗಳು ಎಲ್ಲಾ ತರಹದ ಶಸ್ತ್ರಗಳನ್ನು, ದೊಣ್ಣೆಗಳನ್ನು , ಕತ್ತಿಗಳನ್ನು , ಈಟಿಗಳನ್ನು , ಗದೆಗಳನ್ನು 
ಇನ್ನೂ ಮುಂತಾದ ಮಾರಕಾಸ್ತ್ರಗಳನ್ನು ಅಥವಾ ದೈಹಿಕ ಹಿಂಸೆಯನ್ನುಂಟು ಮಾಡುವ ಯಾವುದೇ ವಸ್ತುಗಳನ್ನು ಒಯ್ಯುವುದನ್ನು , 
ಯಾವುದೇ ಸಂರಕ್ಷಾರ ಪದಾರ್ಥ ಅಥವಾ ಸ್ಫೋಟಕ ವಸ್ತುಗಳನ್ನು ಸಿಡಿಸುವುದು, ಎಸೆಯುವ ಸಾಧನಗಳನ್ನು ಅಥವಾ ಕ್ಷಿಪಣಿಗಳ 
ಒಯ್ಯುವಿಕೆಯನ್ನು ಹಾಗೂ ಶೇಖರಿಸುವುದನ್ನು , ಕಲ್ಲುಗಳನ್ನು ಎಸೆಯುವುದು ಮತ್ತು ಮೆರವಣಿಗೆ ನಡೆಸುವುದನ್ನು ಚುನಾವಣಾ 
ಪ್ರಕ್ರಿಯೆಯು ಶಾಂತಿಯುತವಾಗಿ ನಡೆಯುವ ಸಂಬಂಧ ನಿಷೇದಿಸುವುದು ಅಗತ್ಯವಾಗಿರುತ್ತದೆ. 

ಗ್ರಾಮ ಪಂಚಾಯಿತಿ ಚುನಾವಣಾ ಪ್ರಕ್ರಿಯೆಯು ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ನಡೆಯಲು ಮೇಲ್ಕಂಡಂತೆ 
ನಿಷೇದಾಜ್ಞೆಯನ್ನು ಜಾರಿಗೊಳಿಸಲು ವೈಯಕ್ತಿಕವಾಗಿ ತೃಪ್ತಿಕರವಾಗಿದ್ದು, ಕಲಂ.144 ಭಾರತೀಯ ದಂಡ ಪ್ರಕ್ರಿಯ ಸಂಹಿತೆಯ ಪ್ರಕಾರ 
ಎಲ್ಲಾ ತರಹದ ಮಾರಕಾಸ್ತ್ರಗಳನ್ನು ಕೊಂಡೊಯ್ಯುವುದನ್ನು ನಿಷೇದಿಸುವುದು ಸೂಕ್ತವಾಗಿರುವುದೆಂದು ತಿಳಿದುಬಂದಿರುತ್ತದೆ. ಆದ್ದರಿಂದ 
ಈ ಆದೇಶ. 


ಆದೇಶ ಸಂಖ್ಯೆ : ಎಸ್‌ಬಿ/ ಗ್ರಾ. ಪಂ. ಚು. ನಿಷೇದಾಜ್ಞೆ/ 30 / 2016 ದಿನಾಂಕ: 21- 11 - 2016 


ಈ ದೆಸೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು, ಭಾರತೀಯ ದಂಡ ಪ್ರಕ್ರಿಯ ಸಂಹಿತೆಯ ಕಲಂ 144ನೇ 
ಪ್ರಕರಣದ ಅನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಎನ್.ಎಸ್.ಮೇಘರಿಖ್, ಐ .ಪಿ .ಎಸ್. ಪೊಲೀಸ್ ಆಯುಕ್ತರು, 
ಬೆಂಗಳೂರು ನಗರ ಆದ ನಾನು, ದಿನಾಂಕ:23. 11.2016 ರಂದು ಬೆಳಿಗ್ಗೆ 06.00 ಗಂಟೆಯಿಂದ ಮಧ್ಯರಾತ್ರಿ 12.00 ಗಂಟೆಯವರೆಗೆ, 
ಬೆಂಗಳೂರು ನಗರ ಪೊಲೀಸ್ ಕಮೀಷನರೇಟ್ ವ್ಯಾಪ್ತಿಯ ಈಶಾನ್ಯ ವಿಭಾಗದ ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೆದರ್‌ 
ಲೈಟ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠ ಶಾಲೆಯ ಸುತ್ತ ಮುತ್ತ 100 ಮೀಟರ್ ವ್ಯಾಪ್ತಿಯಲ್ಲಿ ಈ ಕೆಳಕಂಡ ನಿಬಂಧನೆಗಳಿಗೆ 
ಒಳಪಡುವಂತೆ ನಿಷೇದಾಜ್ಞೆಯನ್ನು ವಿಧಿಸಿರುತ್ತೇನೆ. 
1. ಕಾನೂನು ಭಂಗ ಉಂಟುಮಾಡುವ ಉದ್ದೇಶದಿಂದ 5 ಅಥವಾ ಅದಕ್ಕಿಂತ ಹೆಚ್ಚು ಜನರ ಗುಂಪು ಸೇರುವುದನ್ನು 
2. ಮೆರವಣಿಗೆ ಮತ್ತು ಸಭೆಗಳನ್ನು ನಡೆಸುವುದನ್ನು , 
3. ಶಸ್ತ್ರಗಳನ್ನು, ದೊಣ್ಣೆಗಳನ್ನು , ಕತ್ತಿಗಳು, ಈಟಿಗಳು, ಗದೆಗಳು, ಕಲ್ಲು, ಇಟ್ಟಿಗೆ, ಚಾಕು ಇನ್ನೂ ಮುಂತಾದ ಮಾರಕಾಸ್ತ್ರಗಳನ್ನು 

ಅಥವಾ ದೈಹಿಕ ಹಿಂಸೆಯನ್ನುಂಟು ಮಾಡುವ ಯಾವುದೇ ವಸ್ತುಗಳನ್ನು ಒಯ್ಯುವುದನ್ನು , 
4. ಯಾವುದೇ ಸ್ಫೋಟಕ ವಸ್ತುಗಳನ್ನು ಸಿಡಿಸುವುದು, ಕಲ್ಲುಗಳನ್ನು, ಕ್ಷಿಪರಣಿಗಳನ್ನು ಎಸೆಯುವ ಸಾಧನಗಳ ಅಥವಾ ಉಪಕರಣಗಳ 

ಒಯ್ಯುವಿಕೆಯನ್ನು ಮತ್ತು ಶೇಖರಿಸುವುದನ್ನು, 
5. ವ್ಯಕ್ತಿಗಳ ಅಥವಾ ಅವರ ಶವಗಳ ಪ್ರತಿಕೃತಿಗಳ ಪ್ರದರ್ಶನ ಮಾಡುವುದನ್ನು , ಪ್ರಚೋದಿಸಬಹುದಾದ ಬಹಿರಂಗ ಘೋಷಣೆಗಳನ್ನು ಕೂಗುವುದು, 

ಸಂಜ್ಞೆ ಮಾಡುವುದು, ಹಾಡುವುದು, ಸಂಗೀತ ನುಡಿಸುವುದು , ಚಿತ್ರಗಳನ್ನು , ಸಂಕೇತಗಳನ್ನು , ಭಿತ್ತಿ ಪತ್ರ ಅಥವಾ ಇತರೆ ಯಾವುದೇ ವಸ್ತುಗಳನ್ನು 
ಅಥವಾ ಪದಾರ್ಥಗಳನ್ನು ಪ್ರದರ್ಶಿಸುವುದನ್ನು ನಿಷೇಧಿಸಲಾಗಿದೆ. 

ಮೇಲ್ಕಂಡ ಆಜ್ಞೆಯನ್ನು ನನ್ನ ಸಹಿ ಮತ್ತು ನನ್ನ ಕಛೇರಿಯ ಮೊಹರಿನಲ್ಲಿ 2016 ರ ನವೆಂಬರ್ ಮಾಹೆಯ 
ದಿನಾಂಕ:21 ರಂದು ಹೊರಡಿಸಿರುತ್ತೇನೆ. 


ಎನ್.ಎಸ್.ಮೇಘರಿಖ್ 
ಪೊಲೀಸ್ ಆಯುಕ್ತರು 
ಬೆಂಗಳೂರು ನಗರ 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 


RNI No . KARBIL / 2001 / 47147 


*ELI 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - III 


ಬೆಂಗಳೂರು, ಮಂಗಳವಾರ, ನವೆಂಬರ್ ೨೨ , ೨೦೧೬ ( ಮಾರ್ಗಶಿರ ೧ , ಶಕ ವರ್ಷ ೧೯೩೮) 
Bengaluru , Tuesday , November 22 , 2016 (Margashira 1 , Shaka Varsha 1938) 


ನಂ . ೧೨೯೩ 
| No. 1293 


Part- III 


ಪೊಲೀಸ್ ಇಲಾಖೆ 
ಪೊಲೀಸ್ ಆಯುಕ್ತರು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು, ಬೆಂಗಳೂರು ನಗರ ರವರ ನಡವಳಿಗಳು 
ಉಪಸ್ಥಿತರು : ಎನ್.ಎಸ್.ಮೇಘರಿಖ್, ಐ.ಪಿ.ಎಸ್ , ಪೊಲೀಸ್ ಆಯುಕ್ತರು, ಬೆಂಗಳೂರು ನಗರ. 
ವಿಷಯ : ಬೆಂಗಳೂರು ನಗರ ಪೊಲೀಸ್ ಕಮೀಷನರೇಟ್ ವ್ಯಾಪ್ತಿಯ , ದಕ್ಷಿಣ ವಿಭಾಗದ ಆಡುಗೋಡಿ ಪೊಲೀಸ್ 

ಠಾಣಾ ವ್ಯಾಪ್ತಿಯ ಮುನಿಚಿನ್ನಪ್ಪ ಪ್ರಾಥಮಿಕ ಶಾಲೆಯಲ್ಲಿ ಲಕ್ಕಸಂದ್ರ ವಾರ್ಡ್ ನಂ .146 ರ ಉಪ 
ಚುನಾವಣೆಯ ಮತ ಎಣಿಕೆ ಸಂಬಂಧ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ದೃಷ್ಟಿಯಿಂದ 
ಮುನ್ನೆಚ್ಚರಿಕೆ ಕ್ರಮವಾಗಿ ದಿನಾಂಕ: 23 .11.2016 ರಂದು ಬೆಳಿಗ್ಗೆ 6.00 ಗಂಟೆಯಿಂದ ಮಧ್ಯರಾತ್ರಿ 12.00 

ವರೆಗೆ ನಿಷೇದಾಜ್ಞೆಯನ್ನು ಜಾರಿಗೊಳಿಸುವ ಬಗ್ಗೆ . 
ಉಲ್ಲೇಖ : 1. ರಾಜ್ಯ ಚುನಾವಣಾ ಆಯೋಗದ ಪತ್ರ ಸಂಖ್ಯೆ : ರಾಚುಆ:125 :ಇಯುಬಿ: 2016, ದಿನಾಂಕ: 26 - 10 -2016 

2. ಉಪ ಪೊಲೀಸ್ ಕಮೀಷನರ್, ದಕ್ಷಿಣ ವಿಭಾಗ ರವರ ಕಛೇರಿಯ ಪತ್ರ ಸಂಖ್ಯೆ: 

ಎಸ್‌ಬಿ/ ಬಿಬಿ/ ಬಿಬಿಎಂಪಿ.ಉಪ. ಚು / 91/ ಡಿಸಿಪಿ ( ದ) / 2016, ದಿ :16 - 11 - 2016 
ಪ್ರಸ್ತಾವನೆ : 

ರಾಜ್ಯ ಚುನಾವಣಾ ಆಯೋಗವು ಬೆಂಗಳೂರು ನಗರ ಲಕ್ಕಸಂದ್ರ ವಾರ್ಡ್ ನಂ .146 ಕ್ಕೆ ಸಂಬಂಧಿಸಿದಂತೆ ಉಪ 
ಚುನಾವಣೆಯ ಮತ ಎಣಿಕೆಯು ದಿನಾಂಕ: 23 - 11 - 2016 ರಂದು ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುನಿಚಿನ್ನಪ್ಪ 
ಪ್ರಾಥಮಿಕ ಶಾಲೆಯಲ್ಲಿ ನಡೆಯುವುದು. 

ಈ ಹಿನ್ನೆಲೆಯಲ್ಲಿ ಯಾವುದೇ ವ್ಯಕ್ತಿಗಳು ಎಲ್ಲಾ ತರಹದ ಶಸ್ತ್ರಗಳನ್ನು , ದೊಣ್ಣೆಗಳನ್ನು , ಕತ್ತಿಗಳನ್ನು, ಈಟಿಗಳನ್ನು , ಗದೆಗಳನ್ನು 
ಇನ್ನೂ ಮುಂತಾದ ಮಾರಕಾಸ್ತ್ರಗಳನ್ನು ಅಥವಾ ದೈಹಿಕ ಹಿಂಸೆಯನ್ನುಂಟು ಮಾಡುವ ಯಾವುದೇ ವಸ್ತುಗಳನ್ನು ಒಯ್ಯುವುದನ್ನು , 
ಯಾವುದೇ ಸಂರಕ್ಷಾರ ಪದಾರ್ಥ ಅಥವಾ ಸ್ಫೋಟಕ ವಸ್ತುಗಳನ್ನು ಸಿಡಿಸುವುದು, ಎಸೆಯುವ ಸಾಧನಗಳನ್ನು ಅಥವಾ ಕ್ಷಿಪಣಿಗಳ 
ಒಯ್ಯುವಿಕೆಯನ್ನು ಹಾಗೂ ಶೇಖರಿಸುವುದನ್ನು , ಕಲ್ಲುಗಳನ್ನು ಎಸೆಯುವುದು ಮತ್ತು ಮೆರವಣಿಗೆ ನಡೆಸುವುದನ್ನು ಚುನಾವಣೆಯ ಮತ 
ಎಣಿಕೆ ಪ್ರಕ್ರಿಯೆಯು ಶಾಂತಿಯುತವಾಗಿ ನಡೆಯುವ ಸಂಬಂಧ ನಿಷೇದಿಸುವುದು ಅಗತ್ಯವಾಗಿರುತ್ತದೆ. 

ಬಿ . ಬಿ. ಎಂ . ಪಿ . ವಾರ್ಡ್ ನಂ .146 ರ ಉಪ ಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆಯು ಶಾಂತಿಯುತವಾಗಿ 
ಸೌಹಾರ್ದಯುತವಾಗಿ ನಡೆಯಲು ಮೇಲ್ಕಂಡಂತೆ ನಿಷೇದಾಜ್ಞೆಯನ್ನು ಜಾರಿಗೊಳಿಸಲು ವೈಯಕ್ತಿಕವಾಗಿ ತೃಪ್ತಿಕರವಾಗಿದ್ದು, ಕಲಂ.144 
ಭಾರತೀಯ ದಂಡ ಪ್ರಕ್ರಿಯ ಸಂಹಿತೆಯ ಪ್ರಕಾರ ಎಲ್ಲಾ ತರಹದ ಮಾರಕಾಸ್ತ್ರಗಳನ್ನು ಕೊಂಡೊಯ್ಯುವುದನ್ನು ನಿಷೇದಿಸುವುದು 
ಸೂಕ್ತವಾಗಿರುವುದೆಂದು ತಿಳಿದುಬಂದಿರುತ್ತದೆ. ಆದ್ದರಿಂದ ಈ ಆದೇಶ. 


ಆದೇಶ ಸಂಖ್ಯೆ : ಎಸ್‌ಬಿ/ ಬಿಬಿಎಂಪಿ ಉಪ ಚುನಾವಣೆ ನಿಷೇದಾಜ್ಞೆ/ 31 /2016 ದಿನಾಂಕ : 21 -11 -2016 
ಈ ದೆಸೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು, ಭಾರತೀಯ ದಂಡ ಪ್ರಕ್ರಿಯ ಸಂಹಿತೆಯ ಕಲಂ 144ನೇ 
ಪ್ರಕರಣದ ಅನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಎನ್.ಎಸ್.ಮೇಘರಿಖ್, ಐ .ಪಿ .ಎಸ್. ಪೊಲೀಸ್ ಆಯುಕ್ತರು, 
ಬೆಂಗಳೂರು ನಗರ ಆದ ನಾನು , ದಿನಾಂಕ: 23.11 .2016 ರಂದು ಬೆಳಿಗ್ಗೆ 6 - 00 ಗಂಟೆಯಿಂದ ಮಧ್ಯರಾತ್ರಿ 12.00 ಗಂಟೆಯವರೆಗೆ, 
ಬೆಂಗಳೂರು ನಗರ ಪೊಲೀಸ್ ಕಮೀಷನರೇಟ್ ವ್ಯಾಪ್ತಿಯ ದಕ್ಷಿಣ ವಿಭಾಗದ ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ 
ಮುನಿಚಿನ್ನಪ್ಪ ಪ್ರಾಥಮಿಕ ಶಾಲೆಯ 100 ಮೀಟರ್ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಈ ಕೆಳಕಂಡ ನಿಬಂಧನೆಗಳಿಗೆ ಒಳಪಡುವಂತೆ 
ನಿಷೇದಾಜ್ಞೆಯನ್ನು ವಿಧಿಸಿರುತ್ತೇನೆ. 
1. ಕಾನೂನು ಭಂಗ ಉಂಟುಮಾಡುವ ಉದ್ದೇಶದಿಂದ 5 ಅಥವಾ ಅದಕ್ಕಿಂತ ಹೆಚ್ಚು ಜನರ ಗುಂಪು ಸೇರುವುದನ್ನು 
2. ಮೆರವಣಿಗೆ ಮತ್ತು ಸಭೆಗಳನ್ನು ನಡೆಸುವುದನ್ನು , 
3. ಶಸ್ತ್ರಗಳನ್ನು , ದೊಣ್ಣೆಗಳನ್ನು , ಕತ್ತಿಗಳು, ಈಟಿಗಳು, ಗದೆಗಳು, ಕಲ್ಲು, ಇಟ್ಟಿಗೆ , ಚಾಕು ಇನ್ನೂ ಮುಂತಾದ ಮಾರಕಾಸ್ತ್ರಗಳನ್ನು 

ಅಥವಾ ದೈಹಿಕ ಹಿಂಸೆಯನ್ನುಂಟು ಮಾಡುವ ಯಾವುದೇ ವಸ್ತುಗಳನ್ನು ಒಯ್ಯುವುದನ್ನು , 
4. ಯಾವುದೇ ಸ್ಪೋಟಕ ವಸ್ತುಗಳನ್ನು ಸಿಡಿಸುವುದು, ಕಲ್ಲುಗಳನ್ನು, ಕ್ಲಿಪರಣಿಗಳನ್ನು ಎಸೆಯುವ ಸಾಧನಗಳ ಅಥವಾ ಉಪಕರಣಗಳ 

ಒಯ್ಯುವಿಕೆಯನ್ನು ಮತ್ತು ಶೇಖರಿಸುವುದನ್ನು , 
5. ವ್ಯಕ್ತಿಗಳ ಅಥವಾ ಅವರ ಶವಗಳ ಪ್ರತಿಕೃತಿಗಳ ಪ್ರದರ್ಶನ ಮಾಡುವುದನ್ನು , ಪ್ರಚೋದಿಸಬಹುದಾದ ಬಹಿರಂಗ ಘೋಷಣೆಗಳನ್ನು ಕೂಗುವುದು, 

ಸಂಜ್ಞೆ ಮಾಡುವುದು, ಹಾಡುವುದು, ಸಂಗೀತ ನುಡಿಸುವುದು , ಚಿತ್ರಗಳನ್ನು , ಸಂಕೇತಗಳನ್ನು , ಭಿತ್ತಿ ಪತ್ರ ಅಥವಾ ಇತರೆ ಯಾವುದೇ ವಸ್ತುಗಳನ್ನು 
ಅಥವಾ ಪದಾರ್ಥಗಳನ್ನು ಪ್ರದರ್ಶಿಸುವುದನ್ನು ನಿಷೇಧಿಸಲಾಗಿದೆ. 
ಈ ಮೇಲ್ಕಂಡ ಆಜ್ಞೆಯನ್ನು ನನ್ನ ಸಹಿ ಮತ್ತು ನನ್ನ ಕಛೇರಿಯ ಮೊಹರಿನಲ್ಲಿ 2016 ರ ನವೆಂಬರ್ ಮಾಹೆಯ 
ದಿನಾಂಕ:21 ರಂದು ಹೊರಡಿಸಿರುತ್ತೇನೆ. 


ಎನ್. ಎಸ್ .ಮೇಘರಿಖ್ 
ಪೊಲೀಸ್ ಆಯುಕ್ತರು 
ಬೆಂಗಳೂರು ನಗರ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 


RNINo. KARBIL /2001 /47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ZOO - III 


ಬೆಂಗಳೂರು, ಮಂಗಳವಾರ, ನವೆಂಬರ್ ೨೨ , ೨೦೧೬ ( ಮಾರ್ಗಶಿರ ೧ , ಶಕ ವರ್ಷ ೧೯೩೮) 
Bengaluru , Tuesday , November 22 , 2016 (Margashira 1 , Shaka Varsha 1938 ) 


Do. 0958 
| No . 1294 


Part- III 


Karnataka Electricity Regulatory Commission , Bengaluru -560001 


Notification 


No : KERC / D / 14 / 16 -17 , Bengaluru , dated 22 .11.2016 


KERC (Recovery of Expenditure for Supply of Electricity ) (Eighth Amendment) Regulations, 
2016 . 


Preamble: 


Whereas , the Section 46 of the Electricity Act, 2003 , empowers the State Commission to 
authorize by way of Regulations , a distribution licensee to charge from a person requiring supply of 
electricity, in pursuance of the Section 43, any expenses reasonably incurred in providing any 
electrical line or plant used for the purpose of giving that supply , the Commission by virtue of the 
said powers , read with Section 181 of the Act has notified the “ KERC (Recovery of Expenditure for 
Supply of Electricity ) Regulations, 2004 ” which has been amended , from time to time. 


Consequent to requests made by the BESCOM and consumers, the Commission deemed it 
necessary to bring in certain further amendments to the existing KERC (Recovery of Expenditure for 
Supply of Electricity ) Regulations, 2004. 


The Draft of such amendments(Eighth Amendment)to the KERC (Recovery of Expenditure for 
Supply of Electricity) Regulations, 2004 , was notified vide Notification No : KERC / D / 14 / 15 - 16 , 
Bengaluru , dated 30 .06 . 2016 inviting objections / suggestions / views from the stakeholders . The 
Draft Amendments were also hosted on the Commission s website www .karnataka. gov . in /kerc and 
published in the newspapers for the information of public / interested persons. The Commission had 
received objections / suggestions / views from the stakeholders . The Commission , also held a Public 
Hearing on 19 . 10 . 2016 in the matter andhas considered the views / suggestions / objections 
received from the stakeholders . 


S 


Now , therefore, in exercise of the powers conferred by the Section 181 read with the Section 46 
and the sub - Section ( 2 ) of the Section 43 of the Electricity Act, 2003 , and all powers enabling it in 
that behalf, the Karnataka Electricity Regulatory Commission hereby makes the following 
Regulations further to amend the KERC (Recovery of Expenditure for Supply of Electricity ) 
Regulations, 2004 . 


1 . Title and commencement: 


a ) 


These Regulations may be called the KERC (Recovery of Expenditure for Supply of 
Electricity ) (Eighth Amendment) Regulations, 2016 . 


b ) 


They shall come into force from the date of publication in the official gazette of Karnataka . 


c ) 


They shall extend to the whole of the State of Karnataka. 


2 . Amendment of the KERC (Recovery of Expenditure for Supply of Electricity) Regulations , 2004 . – 


In the KERC (Recovery of Expenditure for Supply of Electricity ) Regulations, 2004 , the 
existing clauses mentioned in Column - 2 of the table below shall be substituted by theclauses 
mentioned in Column - 3. - 
Column - 1 Column - 2 

Column - 3 
Clause No : Regulation as existing 

Regulationas amended / inserted 
3 . 1 . 1 ( A ) NOTE 

NOTE 
(b ) In case of buildings with both 

(b ) In the case of buildings with both 
domestic and /or commercial 

domestic load and commercial 
load and / or mixed loads 

load including industrial load , 
including power , if the the tariff for common area loads 
requisition load / sanctioned shall be domestic if the 
commercial load (treating power commercial load (treating 
load as commercial load) is 25 % 

industrial load as commercial 
or less than the total combined 

load ) is 25 % or less of the total 
load of the entire building 

combined load including 
irrespective of ownership , then 

sanctioned load and any 
it shall be considered as 

additional load requisitioned of 
residential building for 

the entire building ( irrespective 
application of tariff for common 

of ownership of the individual 
area loads and for application of 

units ) . 
arranging power supply on H . T . 
basis . 
If the requisition load 1 

(c )In the case of buildings with both 
Sanctioned commercial load / 

domestic load and commercial 
mixed load including power load 

load including industrial load , 
of the building is in excess of 

the tariff for common area loads 
25 % of the total load in the 

shall be commercial if the 
building then such building 

commercial load (treating 
shall be considered as 

industrial load as commercial 
commercial building for the 

load ) is in excess of 25 % of the 
purpose of application of tariff 

total combined load including 
for common area loads and for 

sanctioned load and any 
application of arranging power 

additional load requisitioned of 
supply on H . T . basis . 

the entire building (irrespective 
of ownership of the individual 
units ) . 


Provided that in the case of such 
mixed loads, if the common area 
loads such as lift, water pump , 
staircase / passage lights etc ., are 
exclusively for use by the 
consumers of residential load 
then such installations feeding 
to common area loads shall be 
billed under domestic tariff . 


3 . 1 . 8 (New ) 


Illustration : In a building with 
four floors , if the ground floor is 
used exclusively for a 
commercial purpose and the 
other floors are used exclusively 
for residential purposes , then in 
such cases , even though it is a 
case of mixed loads but common 
area loads are being used 
exclusively by consumers of 
residential load, then such 
common area installations shall 
be billed under domestic tariff. 
Where the consumer has installed 
distribution transformer in his 
premises as per Clause 3 . 1 .5 and 
3 . 1 . 7 , the distribution licensee 
may transfer the loads of nearby 
distribution transformers erected 
on any public place on to the 
distribution transformers installed 
by the consumers in their 
premises , by making necessary 
modifications to the distribution 
system including erection of 
associated equipment, if any , in 
the premises of such consumers , 
by the licensee at its cost . 


Provided that the consumer 
consents for such transfer of load 
on such terms and conditions 
including payment of 
consideration , if any, as may be 
mutually agreed . 
Provided further that the 
licensee shall maintain the 
distribution system in the 
premises of such consumer at its 
cost . 


3 . 2 


3 . 2 . 1 


(b ) When the consumer of the 
premises requires additional load 
over and above the sanctioned 
load , augmentation charges as 
per Clause 3 . 1 . 7 . of these 
Regulations shall be collected for 

such additional loads. 
Provision for Low Tension supply Provision for Low Tension supply for 
for layouts 

layouts 
In case of layouts approved by In the case of layouts approved by the 
competent authority except competent authority except 
improvement / augmentation works improvement augmentation works in 
in the station and / or works of the station and / or works of 
strengthening of the distribution strengthening of the distribution main , 
main , the developer shall execute at the developer shall execute at his cost 
his cost the electric line / plant such | the electric line / plant such as 
as extension of works including extension of works including extension 
extension of 11 kV line / UG of 11 kV line / UG Cable / AB cable , LT 
Cable / AB cable, LT lines /UG lines ( UG cable /AB cable , mounting 


Sl . 


No 


16 


ci+CN 


10 


3 


Cable / AB cable , mounting structure structure for distribution transformer , 
for distribution transformer, etc ., etc ., and shall deposit with the licensee 
and shall deposit with the licensee the cost of distribution transformer and 
the cost of distribution transformer allied materials / equipment required to 
and allied materials / equipment be installed in the layout as per the 
required to be installed in the layout estimate prepared at the prevailing 
as per the estimate prepared at the schedule of rates by the licensee 
prevailing schedule of rates by the separately under Deposit Contribution 
licensee separately under Deposit Head . 
Contribution Head . 

The criteria for assessment of load in a 
The criteria for assessment of load in layout shall be as follows : 
a layout shall be as follows : 

( a )Applicable to Areas under 
Site Area in Estimated load 

Bengaluru Urban District 
| Square feet in kW 
Up to 600 

Si. Site Area in Estimated load in 
Above 600 & 

square feet 

kW 
up to 1200 

Up to 600 
Above 1200 & 
up to 2400 

Above 600 & 
Above 2400 & 
up to 4000 

up to 1200 
Site 10 kW plus 1 

Above 1200 & 
measuring kW for every 
more than additional 400 

up to 2400 
4000 Sq feet Sq feet. 

Above 2400 & 
Erection of transformers shall be in 
accordance with the Central 

up to 4000 
Electricity Authority (Technical 

5 Site measuring 9 kW plus 1 kW 
Standards for Construction of 

more than 
Electrical Plants and Electric Lines ) 

for every 
Regulations, 2010 and its 

4000 Square additional 400 
amendments from time to time. 

feet 

Square feet. 
b ) Applicable to Areas under 

Bengaluru Rural District 
Si. Site Area in Estimated load in 
No. square feet 

kW 
Up to 600 

3 
Above 600 & up 

to 1200 
Above 1200 & 

up to 2400 
Above 2400 & 

up to 4000 
Site measuring 8 kW plus 1 kW 
more than 4000 

for every 
Square feet additional 500 

Square feet. 
( c ) Applicable to Areas under City 

Municipal Corporations other 
than covered in (a ) & (b ) above 

Site Area in Estimated load 
square feet 

in kW 
Up to 1200 
2 Above 1200 & up 

to 2400 


5 


Sl . 
No . 

1 


Above 2400 & up 

to 4000 
Site measuring 
more than 4000 

Square feet 


7 kW plus 1 kW 

for every 
additional 600 
Square feet. 


( d ) Applicable to areas under town 

Municipal Councils other than 

covered in (a ), (b ) & ( c ) above 
Si. Site Area in | Estimated load in 
No . square feet 


kW 


3 


3 


up to 1200 
Above 1200 & 

4 
up to 2400 
Above 2400 & 
up to 4000 
Site 

6 kW plus 1 kW for 
measuring every additional 
more than 

700 Square feet . 
4000 Square 

feet 
( e ) Applicable to all other places 

other than (a ), (b ) & ( c) & (d ) 

above 
Si. Site Area in Estimated load 
No . square feet 

in kW 
Up to 1500 
Above 1500 & 

up to 3000 
Above 3000 & 

up to 4000 
Site measuring 5 kW plus 1 kW 
more than 

for every 
4000 Square additional 800 
feet 

Square feet. 
(f) Applicable to Layouts with Villa 

Houses : 

The developer at his cost shall 
install the distribution 
transformers & the allied 
equipment as per the criteria 
specified in (a ) to (e ) above for 
the respective areas or as per 
the requisitioned load whichever 
is higher , along with erection of 
11 kV line /UG Cable / AB cable , 
LT line / UG cable / AB cable in 
the layout under self - execution . 
After the satisfactory completion 
of the layout electrification 
works by the developer, the 
entire distribution system in the 
layout shall be taken over by the 
distribution licensee . In such 
cases , collection of maintenance 
charges of five per cent on the 
total cost of the estimate 
specified in clause 3 . 2 . 1 (iii) of 
these Regulations is not 
applicable . 


(g ) in respect of layouts / houses 

under any Government Housing 
Scheme for economically weaker 
sections of the society , 
assessment of load shall be at 0 . 5 
kW per site . 


NOTE : 
( 1 ) In all the above cases , the higher 

of the requisitioned load or 
assessed load as per the above 
criteria per site shall be 
considered for assessing the total 

load in a layout. 
( 2 ) Erection of distribution 

transformers shall be in accordance 
with the Central Electricity 
Authority ( Technical Standards for 
Construction of Electrical Plants 
and Electric Lines) Regulations, 
2010 and its amendments from 

time to time. 
(3 ) The capacity of the distribution 

transformer installed in the 
layout shall be based on the load 
fixed as per the above criteria 
with a Load Diversity Factor(DF ) 
of 1 . 5 . 
Illustration : In a layout developed 
with 42 sites each measuring 1200 
Square feet , with the estimated 
load based on the criteria of 3 kW 
load per site , the total 
requirement of load will be 126 
kW . Then the transformer capacity 
shall be 126 kW / 1. 5 ( load / DF) 84 
kW (84 / 0 .85 = 99 kVA ). To cater to 
this load , the standard 
transformer capacity is 100 kVA 
which shall be considered for 
sizing. 
Provided that , the connected load 
on the transformer shall not 
exceed 150 kVA on 100 kVA 
capacity and 95 kVA on 63 kVA 

capacity . 
ii) The works shall be carried out ii) (a ) The works shall be carried out 

through appropriate class of through appropriate class of 
licensed electrical contractor licensed electrical contractor and 
and as per the estimate , as per the estimate , standard 
standard specifications and specifications and drawings 
drawings prepared by the prepared by the Distribution 
Distribution Licensee based on Licensee based on Schedule of 
Schedule of Rates. 

Rates . 
(b ) After order by the licensee to 

execute the layout 
electrification work , the 
developer shall complete the 
same within 180 days . 
However , if before the expiry 
of above said period, the 
applicant requests for 
extension of time to complete 
the layout electrification 
work , the same may be 
granted by a further period 
not exceeding 180 days. If the 


3 . 2 . 1 


developer fails to execute the 
layout electrification work 
within such period or 
extended period , the 
application shall be treated as 
cancelled and 20 % of the 
supervision charges paid by 
applicant shall stand forfeited 
and the balance amount 
including the deposits paid , if 
any , shall be refunded within 
60 days from the date of 
cancellation of the 
application . If the amount due 
is not refunded , the licensee 
shall pay interest at 1 % per 
month on actual number of 
days of delay on the amount 

due for refund . 
( c ) After completion of the 

electrification works by the 
developer, the licensee shall 
service the streetlight and 
water supply installations by 
providing 

distribution 
transformers based on the load 
requirement and shall issue 
certificate of completion to the 
concerned Planning Authority 
or other competent authority 
to enable it to issue final 
approval / release orders to 
the developers for registration 

of sites in the layout. 
vi) The developer shall use Aerial vi) The developer shall use Aerial 

Bunched Cable for 11 kV and LT Bunched Cable / UG Cable for 11 
lines in the new layouts kV and LT lines in the new layouts 
developed in the following developed in the following places : - 
places : - 


3 . 2 . 1 


By the Order of the Commission 


Secretary 
Karnataka Electricity Regulatory Commission 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 


RNINo. KARBIL /2001 /47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


20 - III 


ಬೆಂಗಳೂರು, ಮಂಗಳವಾರ, ನವೆಂಬರ್ ೨೨ , ೨೦೧೬ ( ಮಾರ್ಗಶಿರ ೧ , ಶಕ ವರ್ಷ ೧೯೩೮) 
Bengaluru , Tuesday , November 22 , 2016 (Margashira 1 , Shaka Varsha 1938 ) 


Do . 09881 
| No . 1295 


Part- III 


Karnataka Electricity Regulatory Commission , Bengaluru -560001 


Notification 


No. KERC /CoS / D / 2 / 16 - 17 , Bengaluru , dated : 22. 11 .2016 


Conditions of Supply of Electricity of Distribution Licensees in the State of Karnataka ( COS) 
(Fifth Amendment) 2016 


Preamble 


The Conditions of Supply of Electricity of Distribution Licensees in the State of Karnataka 
(CoS ) were notified in the Karnataka Gazette on 17th June, 2006 . Subsequently the first, the second , 
the third and the fourth amendments to such Conditions of Supply were notified on 20th March , 
2008 ; 22nd July , 2010 ; 26th August, 2014 , and 28th January , 2016 , respectively . 


It was found necessary to make certain further amendments to the Conditions of Supply of 

ibution Licensees in the State of Karnataka and a draft of such amendments (Fifth 
Amendment)was notified vide Notification No: KERC / CoS / D / 2 / 16 - 17 , Bengaluru , dated : 
30 .06 . 2016 inviting objections / suggestions / views from the stakeholders . The Draft Amendment was 
also hosted on the Commission s website www .karnataka. gov .in /kerc and published in the 
newspapers for the information of public / interested persons. The Commission has received 
objections / suggestions / views from the stakeholders . The Commission has also held a ‘Public 
Hearing on 19 . 10 . 2016 in the matter . The Commission has considered the views / suggestions / 
objections received from the stakeholders . 


Now , therefore, in exercise of the powers conferred by the Section 16 of the Electricity Act, 
2003 (Central Act No. 36 of 2003) read with Condition 7 . 3 of the KERC (Conditions of Licence for the 
ESCOMs) Regulations, 2004, and all powers enabling it in that behalf , the Karnataka Electricity 
Regulatory Commission , hereby makes the following amendments to the Conditions of Supply of 
Electricity of the Distribution Licensees in the State of Karnataka, 2006 . 


1 . Title and commencement. - 


(a ) This may be called the Conditions of Supply of Electricity of Distribution Licensees in the 

State of Karnataka (CoS ) (Fifth Amendment), 2016 . 


of electricity and 


(b ) It shall apply to all the Licensees engaged in the business of distribution 

the consumers of electricity in the State of Karnataka. 


( c) It shall come into force from the date of its publication in the official Gazette of Karnataka. 


II. In the Conditions of Supply of Electricity of Distribution Licensees in the State of Karnataka , 

the existing Clause mentioned in Column - 2 of table below shall be substituted by the Clause 
mentioned in Column - 3 . 
Column- 1 Column - 2 

Column - 3 
Clause No : As existing 

As amended / inserted 
7 . 03 

For industrial layouts For industrial layouts developed , 
developed by KIADB / KSSIDC / including the residential buildings 
KEONICS / OTHERS the entire constructed for the use of 
work of HT/ LT lines , entrepreneurs , as part of industrial 
transformers etc ., shall be area , by the KIADB / KSSIDC / 
carried out on self -execution KEONICS / Others, the entire work of 
basis by the applicant as per 11 kV line / UG Cable / AB cable , LT 
the estimate prepared by the line / UG cable / AB cable , 
Licensee . Supervision charges transformers etc ., shall be carried out 
at 10 % on the cost of estimate on self- execution basis by the 
excluding employee s cost and applicant as per the estimate 
MSD shall be payable subject prepared by the licensee . Supervision 
to a maximum of Rs. 15 lakhs. charges at 10 % on the cost of 
In such cases recovery of estimate excluding employees cost 
expenditure for supply of and MSD shall be payable subject to 
electricity as per KERC a maximum of Rs. 15 lakhs. In such 
(Recovery of Expenditure for cases , maintenance charges of five 
supply of Electricity ) (5 % ) per cent on the total cost of 
Regulations, 2004 and its the estimate andrecovery of 
amendments from time to expenditure for supply of electricity 
time, (Annex - 2 ) shall not be as per the KERC (Recovery of 
collected . 

Expenditure for Supply of Electricity ) 
Regulations, 2004 and its 
amendments from time to time, shall 

not be collected . 
7 .06 (New ) 

The LT industrial consumer 
desirous of letting out a part of his 
premises shall be permitted to 
allow his tenant to use the power 
at the same tariff as applicable to 
the said consumer and to collect 
the charges for the power from 
such tenant on no profit no loss 
basis ( i. e . , sharing of electricity 
bill ), through a sub -meter as 
approved by the licensee and such 
arrangement shall not be treated 
as unauthorized extension of 
supply or resale of electricity . 
Provided that for billing, the 
consumption recorded in the main 
meter shall be reckoned as per the 
slab rates in accordance with the 

Tariff Order in force . 
8 . 14 

i) The H . T . I E . H . T . i) The H . T . / E . H . T . Consumers are 

Consumers are permitted to permitted to use power within 
use power within their their premises for any bona fide 
premises for any bona fide purpose including construction 
purpose 

including works without exceeding the 


contract demand or permitted 
maximum 

demand / energy 
entitlement, as the case may be. 
Such usage shall not amount to 
prejudicial use . 


construction works without 
exceeding the contract 
demand or permitted 
maximum demand / energy 
entitlement, as the case 
may be. Such usage shall 
not amount to prejudicial 

use . 
ii) TheH . T . I E . H . T . 

Consumers desirous of 
using a part of the 
premises for residential or 
commercial purposes as 
the case may be shall be 
permitted to use power 
within their premises 
through a LT sub -meter . 
The consumption SO 
recorded in the sub -meter 
shall be deducted from the 
consumption recorded in 
the main meter and the 
consumption recorded in 
the sub -meter shall be 
billed as per the applicable 
LT residential or 
commercial tariff in force . 
In such cases no fixed 
charges shall be levied on 
the LT residential or 
commercial load . 


ii ) The H . T . / E .H . T. Consumers 

desirous of using a part of the 
premises for residential or 
commercial purposes as the case 
may be shall be permitted to use 
power within their premises 
through a LT sub -meter. The 
consumption so recorded in 
thesub -meter shall be deducted 
from the consumption recorded in 
the main meter and the 
consumption recorded in the sub 
meter shall be billed as per the 
applicable LT residential or 
commercial tariff in force . In such 
cases no fixed charges shall be 
levied on the LT residential or 
commercial load . 


iii) The HT EHT consumer 

desirous of letting out a part of 
his premises for industrial 
purpose shall be permitted to 
allow his tenant to use the 
power at the same tariff as 
applicable to the said consumer 
and to collect the charges for 
the power from such tenant on 
no profit no loss basis (i.e ., 
sharing of electricity bill) 
through a sub -meter as 
approved by the licensee and 
such arrangement shall not be 
treated as unauthorized 
extension of supply or resale of 
electricity . 


9 .07 


Provided that for billing , the 
consumption recorded in the 
main meter shall be reckoned as 
per the slab rates in accordance 

with the Tariff Order in force . 
6 ) To have alternate source of 6 ) To have alternate source of supply , 

supply , two cables shall be two cables shall be provided by 
provided by the Applicant . the Applicant. The arrangement 
The arrangement shall be shall be as follows: 
as follows: 

Two runs of LT cables for 
• Two runs of cables for 

alternate supply 
alternate supply 

Changeover switch at the end of 
Changeover switch at the 

the supply cables 
end of the supply cables 

All the equipment shall be suitable 
• Master Metering Cubicle ) | 

for sealing to prevent theft / misuse . 
Master Meter 


9 . 11 


All the equipment shall be 10 ) Bulk check meter shall be provided 
suitable for sealing to prevent by the licensee at his cost for the 
theft /misuse . 

purpose of energy audit for all 

buildings where power supply is 
10 )Bulk check meter shall be sanctioned under the Clause 9 . 0 

provided by the Licensee at where sanctioned load is 35 kW 
his cost for the purpose of or more or built up area of the 
energy audit for all building is more than 800 square 
buildings where power meters . 
supply is sanctioned under 
the Clause 9 .0 where 
sanctioned load is 25 KW 
or more or built up area of 
the building is more than 

500 sq . mtrs. 
LOADING OF DISTRIBUTION LOADING OF DISTRIBUTION 
TRANSFORMERS 

TRANSFORMERS INSTALLAED FOR 
INSTALLAED FOR POWER POWER SUPPLY SANCTIONED 
SUPPLY 

SANCTIONED UNDER CLAUSE 9 . 0 
UNDER CLAUSE 9 .0 

The loading of distribution 
The loading of distribution transformer shall be as follows: 
transformer shall be as 
follows : 

a ) The capacity of the distribution 
a ) The capacity of the 

transformer installed in the 
distribution transformer 

Applicant s premises shall be 
installed in the 

based on the requisitioned load of 
Applicant s premises shall 

the building with a Load Diversity 
be based on the 

Factor (DF ) of Unity in respect of 
requisitioned load of the 

commercial loads and 
building with a Diversity 

LoadDiversity Factor (DF ) of1 .5 
Factor of Unity . 

in respect of residential loads . 


Illustration : For a requisitioned 
load of 300 kVA for residential 
purpose , the transformer 
capacity shall be 300 / 1 . 5 
(Requisitioned load /DF) 200 
kVA . 


12 .01 


However, the standard capacity 
adopted by the licensee , shall be 
considered for sizing of the 

transformer . 
APPLICABLE TO L . T . APPLICABLE TO LT & HT 
TEMPORARY 

POWER TEMPORARY POWER SUPPLY : 
SUPPLY : 

(a ) (i) If the load is less than 50 
(a ) The prospective Consumer KW /67 HP , the consumer 

shall apply for temporary shall avail power under LT 
supply in the prescribed 

supply and if the load is 50 
form to the Section / Sub 

KW /67 HP and above , the 
Division Office of the consumer shall avail HT 
Licensee . No registration 

power supply . 
cum processing fee is (ii) The prospective consumer shall 
payable . He shall pay 

apply for temporary supply in the 
service charges of Rs.50 / 

prescribed form to the Licensee s 
per Installation and 

Section 1 Sub - Division Office in 
advance estimated power 

the case of LT and Division 
consumption charges as 

office in the case of HT. No 
per Clause 12 .01 (c ) at the 

registration cum processing fee is 
prevailing Tariff rate. 

payable . He shall pay service 


12 .01 


charges of Rs.50 / - per installation 
in case of LT supply & Rs 250 / - in 
case of HT supply and advance 
estimated power consumption 
charges as per the Clause 12 .01(c ) 

at the prevailing Tariff rate . 
(d )On receipt of wiring diagram (d )On receipt of wiring diagram and 
and 

completion - cum -test completion - cum -test report of the 
report of the contractor and contractor and Agreement in the 
Agreement in the prescribed prescribed form and copies of 
form and copies of permit / permit / licence / NOC , etc ., and 
licence / NOC , etc ., and payment of necessary advance 
payment of necessary consumption charges, work order 
advance consumption for temporary supply shall be 
charges, work order for issued by the Licensee . 
temporary supply shall be 

issued by the Licensee . 
Note : 

Note : 
( 1) Permit / Licence / NOC is ( 1) Permit / Licence / NOC is not 

not required for floor required for floor polishing , 
polishing, Water pumping, Water pumping, marriages and 
marriages and domestic domestic functions. 
functions. 

(2 ) Approval of the Electrical 
(2 ) Approval of the Electrical Inspectorate is required for 

Inspectorate is required for temporary electrical installations 
temporary 

electrical where 100 or more people are 
installations where 100 or likely to gather or assemble in a 
more people are likely to single place. 
gather or assemble in a 
single place . 

( 3 ) Approval of the Electrical 

Inspectorate is required for 
servicing of the HT temporary 

installations. 
(e ) The Applicant shall arrange ( e) The Applicant shall arrange to 

to execute the work of execute the work of providing the 
providing the service line service line including service main 
including distribution & distribution Transformer if 
Transformer if necessary necessaryfor load of less than 50 
for load of 50 KW and KW and service line including 
above and also service drawing / extension of 11 kV 
main work as per the line up to the HT Metering 
Licensee s estimate and Cubicle for load of 50 kW and 
specifications on self above as per the licensee s 
execution basis through a estimate and specifications, on 
qualified licensed electrical self - execution basis through a 
Contractor. The Consumer qualified licensed electrical 
shall pay to the Licensee contractor. The consumer shall 
supervision charges at pay to the licensee supervision 
10 % on the cost of charges at 10 % on the cost of 
estimate , subject to a estimate , subject to a minimum of 
minimum of Rs. 100 / - per Rs.500 / - per work . 

work . 
However , the service line work 

However , the service line work 
shall be commenced only after 

shall be commenced only after 
orders sanctioning the 

orders sanctioning the temporary 
temporary supply are issued 

supply are issued by the licensee. 
by the Licensee . The 

For LT supply , the consumer 


12 .01 


Consumer shall provide 
current limiter of appropriate 
capacity and earth leakage 
circuit breaker of adequate 
capacity and capacitors , if 
any, as required under Clause 
23 . 00 


shall provide current limiter of 
appropriate capacity and earth 
leakage circuit breaker of 
adequate capacity and capacitors , 
if any, as required under Clause 
23 . 00 . 


For HT supply , the provisions 

under Clause 8 . 0 of these 
Conditions shall be complied 

with wherever applicable . 
TRANSFER 

OF 36 . 00 TRANSFER 

OF 
INSTALLATION (Change in INSTALLATION (Change in the 
the name of consumer ) name of consumer ) 


36 .00 


36 .01 


36 


An installation can be 

01 An installation can be 
transferred from one 

transferred from one consumer 
consumer to another person 

to another person subject to the 
subject to the following 

following conditions: 
conditions: 
(a ) The registered consumer | (a ) The transferee shall produce any 

shall furnish a consent of the following documents in 
letter for transferring the proof of the ownership of the 
installation and also the 

premises relating to that 
deposits held in his name to 

installation . 
the transferee. 

(i) Registered sale deed 
Note : In the absence of 

(ii) Registered partition deed 
consent letter from the ( iii) Registered gift deed 
registered consumer , the (iv )Letters of administration , 
transferee shall produce any probate or heirship certificate 
one of the following documents issued by the Competent 
in respect of such installation . Authority or Registered deed of 

last will . 
Proof of ownership of (b ) The transferee shall produce any 
the installation in the of the following documents in 
form of Registered sale proof of his occupation of the 
deed or partition deed premises relating to such 
or katha / succession installation 
or heirship certificate 
or deed of last will. (i) Lease or rent deed , deed of licence 

and a consent letter from the 
Proof of occupancy 

existing registered consumer for 
such as valid power of 

transferring the installation and 
attorney or latest rent 

the deposits held in his name to 
paid receipt or valid 

the transferee . If such consent 
lease deed in respect letter is not produced , the 
of only non 

transferee shall pay fresh deposits 
commercial lighting as if he is a new consumer . 
and non - commercial ( ii ) In the absence of any consent 
combined lighting and letter from the existing registered 
heating installations. consumer as stated in Clause 

36 . 01 (b ) (i) an indemnity bond as 

per Annex - 9 shall be executed by 
b ) An indemnity bond as per 
Annex - 9 shall be executed 

the transferee indemnifying the 
by the transferee 

licensee against all disputes that 
indemnifying the licensee 

may arise out of such transfer. 
against all disputes that (c) There shall be no arrears 
may arise out of such 

outstanding against the 
transfer . 

installation . 


ii) 


c ) There shall be no arrears ( d ) The transferee shall undertake to 

outstanding against the pay any dues that may arise due 
installation . 

to any short claims detected at a 

later date even in respect of 
d ) The transferee shall: 

periods prior to the date of 

transfer . 
(i) Pay transfer fee as specified 

under Clause 30 . 10 
( ii) Produce the documents as e) The transferee shall pay transfer 

specified in 36 .01 fee as specified under Clause 30 . 10 
Note :(i) / ii) 

(f) The transferee shall execute a 
( iii) Execute a fresh power fresh power supply agreement 

supply Agreement with the with the licensee . 
Licensee . 

(g ) The transferee shall furnish 
(iv ) Furnish photocopy of the photocopy of the licence 

licence / clearance issued / clearance issued in his favour by 
in his favour by local local authority if such licence 
authority if such licence | clearance required under any 
| clearance required under statute . 

any statute. 
(iii) Undertake to pay any dues 

that may arise due to any 
short claims detected at a 
later date even in respect 
of periods prior to the date 

of transfer 
(iv ) Pay fresh deposits as if he 

is a new consumer in case 
there is no consent for 
transfer of deposit from 
registered consumer . In 
case consent of registered 
consumer for transfer of 
deposit is produced , no 
additional deposit shall be 
demanded at the time of 
transfer of installation . 


By Order of the Commission 


Secretary 
Karnataka Electricity Regulatory Commission 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. (ಪಿ7) ಪ್ರತಿಗಳು : 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - III 
Part - III 


ಬೆಂಗಳೂರು, ಗುರುವಾರ, ನವೆಂಬರ್ ೨೪, ೨೦೧೬ ( ಮಾರ್ಗಶಿರ ೩ , ಶಕ ವರ್ಷ ೧೯೩೮) 
Bengaluru , Thursday , November 24 , 2016 (Margashira 3 , Shaka Varsha 1938 ) 


ನಂ . ೧೩೦೨ 
No. 1302 


ಸಹಕಾರ ಸಚಿವಾಲಯ 
ಸಂಖ್ಯೆ :ಸಇ 287 ಎಂಆರ್ 2015 , ಬೆಂಗಳೂರು, ದಿನಾಂಕ :22 .11 . 2016 

ಅಧಿಸೂಚನೆ 
ಸರ್ಕಾರವು ಅಧಿಸೂಚನೆ ಸಂಖ್ಯೆ : ಡಿಪಿಸಿ/10/ ಸಿಎಂಡಿ/71 (1), ದಿ :28/ 09/1973ರ ಮೂಲಕ ಅಧಿಸೂಚಿತ ಕೃಷಿ ಉತ್ಪನ್ನಗಳ 
ಪರಿಣಾಮಕಾರಿ ಮಾರಾಟ ನಿಯಂತ್ರಣಕ್ಕಾಗಿ ಬಳ್ಳಾರಿ ಮತ್ತು ಸಂಡೂರು ತಾಲ್ಲೂಕುಗಳನ್ನು ಒಳಗೊಂಡಂತೆ ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿಯ ಮಾರುಕಟ್ಟೆ ಕ್ಷೇತ್ರವನ್ನು ನಿಗದಿಪಡಿಸಿದೆ. 

ಮತ್ತು ಆದಕಾರಣ , ಕಾಲ ಕಾಲಕ್ಕೆ ಹೊರಡಿಸಲಾದ ಸರ್ಕಾರಿ ಅಧಿಸೂಚನೆಗಳ ಮೂಲಕ ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿಯ ಮಾರುಕಟ್ಟೆ ಕ್ಷೇತ್ರದಲ್ಲಿ 92 ಕೃಷಿ ಉತ್ಪನ್ನಗಳನ್ನು ಮಾರಾಟ ನಿಯಂತ್ರಣಕ್ಕೆ ಒಳಪಡಿಸಲಾಗಿದೆ. 

1 . ಜಾನುವಾರುಗಳು, 2, ಮೇಕೆಗಳು , 3.ಕುರಿಗಳು, 4. ಹತ್ತಿ (ಬೀಜ ತೆಗೆದ ಮತ್ತು ತೆಗೆಯದ), 5 , ಎಲ್ಲಾ ಹೂ . ಗಳು, 6.ಸಜ್ಜೆ, 
7.ಜವೆ ಗೋಧಿ, 8.ಜೋಳ, 9.ಕಂಬು, 10. ಮೆಕ್ಕೆಜೋಳ, 11.ನವಣೆ, 12. ಭತ್ತ, 13. ರಾಗಿ , 14. ಅಕ್ಕಿ 15. ಸಾಮೆ ( ಸಾವೆ), 16 .ಗೋಧಿ, 
17 .ಅಂಟುವಾಳ, 18. ಬೊಂಬು, 19. ಬೆತ್ತ , 20 .ಹಿಪ್ಪೆಬೀಜ, 21 . ಹೊಂಗೇಬೀಜ, 22. ಬೇವಿನಬೀಜ, 23.ಸೀಗೇಕಾಯಿ , 24. ಹುಣಸೇಹಣ್ಣು, 
25. ಹುಣಸೇಬೀಜ, 26.ಸೇಬು, 27 . ಬಾಳೆಹಣ್ಣು, 28.ಬೋರೆಹಣ್ಣು, 29. ಹುಳಿಹಣ್ಣುಗಳು, 30 . ಚಕ್ಕೋತನ ಹಣ್ಣು, 31.ಪೇರಲೆಹಣ್ಣು 
(ಸೀಬೆಹಣ್ಣು), 32 . ದ್ರಾಕ್ಷಿ, 33. ಹಲಸಿನಹಣ್ಣು, 34 .ಜಂಬುನೇರಳೆಹಣ್ಣು, 35 .ನಿಂಬೆಹಣ್ಣು, 36.ಕರಬೂಜ, 37. ಮಾವಿನಹಣ್ಣು, 38.ಮೂಸಂಬಿ, 
39 . ಮರಸೇಬು, 40. ಪೈನಾಪಲ್ (ಅನಾನಸ್ ), 41. ಪಪ್ಪಾಯಿಹಣ್ಣು ( ಪರಂಗಿಹಣ್ಣು), 42 . ದಾಳಿಂಬೆಹಣ್ಣು, 43 .ಸಪೋಟಾ, 44.ಸಿದ್ದೋಟ, 
45.ಕಿತ್ತಳೆ, 46.ಕಲ್ಲಂಗಡಿ , 47. ನೆಲಗಡಲೆ(ಶೇಂಗಾ) (ಕಾಯಿ ಮತ್ತು ಬೀಜ), 48. ಹರಳುಬೀಜ, 49. ಹತ್ತಿಬೀಜ, 50. ಅಗಸೆಬೀಜ, 51. ಸಾಸುವೆ, 
52 . ಹುಚ್ಚೆಳ್ಳು , 53.ಕುಸುಬೆ, 54 .ಎಳ್ಳು , 55 .ಸೂರ್ಯಕಾಂತಿಬೀಜ, 56. 

ಸೋಯಾಬಿನ್, 57 .ಅಡಿಕೆ , 58. 

ಗೋಡಂಬಿಬೀಜ, 
59 .ಒಣಮೆಣಸಿನಕಾಯಿ , 60 . ತೆಂಗಿನಕಾಯಿ , 61.ಕೊಬ್ಬರಿ , 62.ಕೊತ್ತಂಬರಿಬೀಜ ( ಧನಿಯಾ), 63. ಬೆಳ್ಳುಳ್ಳಿ, 64. ಶುಂಠಿ , 65. ಮೆಂತ್ಯ , 
66 .ಕಾಳುಮೆಣಸು, 67 . ಅರಿಶಿನ, 68. ಅಲಸಂದೆ (ಇಡೀ ಮತ್ತು ಒಡೆದ), 69. ಅವರೆ ( ಇಡೀ ಮತ್ತು ಒಡೆದ), 70 .ಕಡಲೆ (ಇಡೀ ಮತ್ತು 
ಒಡೆದ), 71 .ಉದ್ದು (ಇಡೀ ಮತ್ತು ಒಡೆದ), 72. ಬುಲ್ಲರ್ ( ಇಡೀ ಮತ್ತು ಒಡೆದ), 73. ಹೆಸರು ( ಇಡೀ ಮತ್ತು ಒಡೆದ), 74 . ಹುರುಳಿ, 
75 . ಲಾಕ್ (ಇಡೀ ಮತ್ತು ಒಡೆದ), 76.ಮಡಿಕೆ (ಮಟಕಿ) (ಇಡೀ ಮತ್ತು ಒಡೆದ), 77 . ಚೆನ್ನಂಗಿ ( ಮಸೂರಿ) ( ಇಡೀ ಮತ್ತು ಒಡೆದ), 
78 . ಬಟಾಣಿ , 79.ತೊಗರಿ (ಇಡೀ ಮತ್ತು ಒಡೆದ), 80.ಮೋತ್ (ಇಡೀ ಮತ್ತು ಒಡೆದ), 81. ಎಲ್ಲಾ ತರಕಾರಿಗಳು (ಸೊಪ್ಪುಗಳು 
ಸೇರಿಸಿ)( ಗರ್ಕಿನ್ ಹೊರತುಪಡಿಸಿ), 82 .ಕಾಯಿಗಳು , 83.ಹಸಿರುಮೆಣಸಿನಕಾಯಿ , 84 .ಈರುಳ್ಳಿ, 85 . ಆಲೂಗಡ್ಡೆ, 86 .ಸುವರ್ಣಗೆಡ್ಡೆ, 
87.ಸಿಹಿಗೆಣಸು (ಗೆಣಸು), 88 .ಟೊಮ್ಯಾಟೋ , 89 .ವೀಳ್ಯದೆಲೆ, 90 .ಬೆಲ್ಲ, 91. ತೆಂಗಿನಕಡ್ಡಿ, 92 .ಒಣದ್ರಾಕ್ಷಿ , 

ಮತ್ತು ಆದಕಾರಣ , ಮೇಲೆ ನಮೂದಿಸಿದ ಕೃಷಿ ಉತ್ಪನ್ನಗಳ ಪರಿಣಾಮಕಾರಿ ಮಾರಾಟ ನಿಯಂತ್ರಣಕ್ಕಾಗಿ , ಬಳ್ಳಾರಿ ಕೃಷಿ ಉತ್ಪನ್ನ 
ಮಾರುಕಟ್ಟೆ ಸಮಿತಿಯನ್ನು ಈ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದಂತೆ ಎರಡು ಪ್ರತ್ಯೇಕ ಕೃಷಿ ಮಾರುಕಟ್ಟೆ ಕ್ಷೇತ್ರಗಳನ್ನಾಗಿ ವಿಭಜಿಸಲು 
ಕರ್ನಾಟಕ ಸರ್ಕಾರವು ಅಧಿಸೂಚನೆ ಸಂ :ಸಇ 287 ಎಂಆರ್‌ಇ 2015, ದಿ : 26 .04. 2016ರ ಮೂಲಕ ಉದ್ದೇಶವನ್ನು ಪ್ರಕಟಿಸಿ ಸದರಿ 
ಅಧಿಸೂಚನೆಯಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲಾ ವ್ಯಕ್ತಿಗಳಿಂದ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಆಹ್ವಾನಿಸಲಾಗಿತ್ತು. ಸರ್ಕಾರದ 


ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ದಿ:30.06.2016ರಲ್ಲಿ ಪ್ರಕಟವಾಗಿದ್ದು, ದಿ:06.05.2016ರಲ್ಲಿ ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ 
ಪ್ರಕಟಿಸಲಾಗಿದೆ. ಸದರಿ ಅಧಿಸೂಚನೆಗೆ ಸಂಬಂಧಿಸಿದಂತೆ ಯಾವುದೇ ಆಕ್ಷೇಪಣೆ/ಸಲಹೆ ಸ್ವೀಕೃತವಾಗಿರುವುದಿಲ್ಲ . 

ಆದ್ದರಿಂದ, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ದಿ) ಅಧಿನಿಯಮ 1966 ರ ಕಲಂ 3, 4ನ್ನು 
ಓದಿ ಕಲಂ 145 (1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ 
ಮಾರುಕಟ್ಟೆ ಕ್ಷೇತ್ರವನ್ನು ವಿಭಜಿಸಿ ಈ ಕೆಳಗಿನ ಅನುಸೂಚಿಯ 4ನೇ ಅಂಕಣದಲ್ಲಿ ನಮೂದಿಸಿದ ಕೃಷಿ ಉತ್ಪನ್ನಗಳ ಮಾರಾಟ ನಿಯಂತ್ರಣಕ್ಕಾಗಿ 
3ನೇ ಅಂಕಣದಲ್ಲಿ ನಿರ್ಧಿಷ್ಟಪಡಿಸಿದ ಮಾರುಕಟ್ಟೆ ಕ್ಷೇತ್ರದ ಪರಿಮಿತಿಯನ್ನೊಳಗೊಂಡಂತೆ , 2ನೇ ಅಂಕಣದಲ್ಲಿ ನಿರ್ಧಿಷ್ಟಪಡಿಸಿದ ಎರಡು ಪ್ರತ್ಯೇಕ 
ಮಾರುಕಟ್ಟೆ ಕ್ಷೇತ್ರಗಳನ್ನು ರಚಿಸಿದೆ. 


ಮಾರುಕಟ್ಟೆ 


ಮಾರುಕಟ್ಟೆ 
ಕ್ಷೇತ್ರದ 
ಪರಿಮಿತಿ 


ಕೃಷಿ ಉತ್ಪನ್ನಗಳು 


ಕ್ಷೇತ್ರ 


ಸಂ . 


ಬಳ್ಳಾರಿ 
ಮಾರುಕಟ್ಟೆ 


ಬಳ್ಳಾರಿ 
ತಾಲ್ಲೂಕು. 


1 . ಜಾನುವಾರುಗಳು, 2, ಮೇಕೆಗಳು , 3.ಕುರಿಗಳು, 4. ಹತ್ತಿ (ಬೀಜ ತೆಗೆದ ಮತ್ತು 
ತೆಗೆಯದ), 5 , ಎಲ್ಲಾ ಹೂ .ಗಳು, 6. ಸಜ್ಜೆ, 7.ಜವೆ ಗೋಧಿ, 8.ಜೋಳ, 9 .ಕಂಬು, 
10. ಮೆಕ್ಕೆಜೋಳ, 11. ನವಣೆ, 12 . ಭತ್ತ, 13 . ರಾಗಿ , 14 . ಅಕ್ಕಿ 15 .ಸಾಮೆ (ಸಾವೆ), 
16.ಗೋಧಿ, 17.ಅಂಟುವಾಳ , 18. ಬೊಂಬು , 19. ಬೆತ್ತ, 20 .ಹಿಪ್ಪೆಬೀಜ, 
21. ಹೊಂಗೇಬೀಜ, 22.ಬೇವಿನಬೀಜ, 23.ಸೀಗೇಕಾಯಿ , 24. ಹುಣಸೇಹಣ್ಣು, 
25. ಹುಣಸೇಬೀಜ, 26.ಸೇಬು, 27 . ಬಾಳೆಹಣ್ಣು, 28.ಬೋರೆಹಣ್ಣು, 
29. ಹುಳಿಹಣ್ಣುಗಳು, 30. ಚಕ್ಕೋತನೆ ಹಣ್ಣು, 31 .ಪೇರಲೆಹಣ್ಣು (ಸೀಬೆಹಣ್ಣು), 
32. ದ್ರಾಕ್ಷಿ, 33.ಹಲಸಿನಹಣ್ಣು, 34 .ಜಂಬುನೇರಳೆಹಣ್ಣು, 35.ನಿಂಬೆಹಣ್ಣು, 
36.ಕರಬೂಜ, 37. ಮಾವಿನಹಣ್ಣು, 38.ಮೂಸಂಬಿ , 39 .ಮರಸೇಬು, 40 . ಪೈನಾಪಲ್ 
( ಅನಾನಸ್), 41 . ಪಪ್ಪಾಯಿಹಣ್ಣು ( ಪರಂಗಿಹಣ್ಣು), 42. ದಾಳಿಂಬೆಹಣ್ಣು, 43.ಸಪೋಟಾ, 
44.ಸಿದ್ದೋಟ, 45 .ಕಿತ್ತಳೆ, 46.ಕಲ್ಲಂಗಡಿ, 47. ನೆಲಗಡಲೆ(ಶೇಂಗಾ) (ಕಾಯಿ ಮತ್ತು 
ಬೀಜ), 48. ಹರಳುಬೀಜ, 49. ಹತ್ತಿಬೀಜ, 50 . ಅಗಸೆಬೀಜ, 51. ಸಾಸುವೆ, 
52. ಹುಚ್ಚೆಳ್ಳು, 53 .ಕುಸುಬೆ, 54 .ಎಳ್ಳು , 55.ಸೂರ್ಯಕಾಂತಿಬೀಜ, 
56.ಸೋಯಾಬಿನ್, 57 .ಅಡಿಕೆ, 58 .ಗೋಡಂಬಿಬೀಜ, 59 .ಒಣಮೆಣಸಿನಕಾಯಿ , 
60 .ತೆಂಗಿನಕಾಯಿ , 61.ಕೊಬ್ಬರಿ, 62.ಕೊತ್ತಂಬರಿಬೀಜ ( ಧನಿಯಾ), 63 . ಬೆಳ್ಳುಳ್ಳಿ, 
64 . ಶುಂಠಿ , 65 . ಮೆಂತ್ಯ 66 .ಕಾಳುಮೆಣಸು , 67. ಅರಿಶಿನ, 68. ಅಲಸಂದೆ( ಇಡೀ 
ಮತ್ತು ಒಡೆದ), 69.ಅವರೆ ( ಇಡೀ ಮತ್ತು ಒಡೆದ), 70 .ಕಡಲೆ (ಇಡೀ ಮತ್ತು 
ಒಡೆದ), 71.ಉದ್ದು ( ಇಡೀ ಮತ್ತು ಒಡೆದ), 72. ಬುಲ್ಲರ್ (ಇಡೀ ಮತ್ತು ಒಡೆದ), 
73 . ಹೆಸರು ( ಇಡೀ ಮತ್ತು ಒಡೆದ), 74 . ಹುರುಳಿ, 75. ಲಾಕ್ ( ಇಡೀ ಮತ್ತು 
ಒಡೆದ), 76. ಮಡಿಕೆ ( ಮಟಕಿ) ( ಇಡೀ ಮತ್ತು ಒಡೆದ) , 77 . ಚೆನ್ನಂಗಿ ( ಮಸೂರಿ) 
( ಇಡೀ ಮತ್ತು ಒಡೆದ), 78 .ಬಟಾಣಿ, 79.ತೊಗರಿ (ಇಡೀ ಮತ್ತು ಒಡೆದ), 
80 .ಮೋತ್ (ಇಡೀ ಮತ್ತು ಒಡೆದ), 81.ಎಲ್ಲಾ ತರಕಾರಿಗಳು (ಸೊಪ್ಪುಗಳು 
ಸೇರಿಸಿ)( ಗರ್ಕಿನ್ ಹೊರತುಪಡಿಸಿ), 82.ಕಾಯಿಗಳು, 83 . ಹಸಿರುಮೆಣಸಿನಕಾಯಿ , 
84. ಈರುಳ್ಳಿ, 85. ಆಲೂಗಡ್ಡೆ, 86.ಸುವರ್ಣಗೆಡ್ಡೆ , 87.ಸಿಹಿಗೆಣಸು ( ಗೆಣಸು), 
88.ಟೊಮ್ಯಾಟೋ , 89.ವೀಳ್ಯದೆಲೆ, 90 . ಬೆಲ್ಲ, 91.ತೆಂಗಿನಕಡ್ಡಿ , 92 .ಒಣದ್ರಾಕ್ಷಿ , 
1. ಜಾನುವಾರುಗಳು , 2, ಮೇಕೆಗಳು, 3.ಕುರಿಗಳು, 4. ಹತ್ತಿ ( ಬೀಜ ತೆಗೆದ ಮತ್ತು 
ತೆಗೆಯದ), 5, ಎಲ್ಲಾ ಹೂ .ಗಳು, 6.ಸಜ್ಜೆ, 7. ಜವೆ ಗೋಧಿ, 8.ಜೋಳ, 9.ಕಂಬು, 
10. ಮೆಕ್ಕೆಜೋಳ, 11. ನವಣೆ, 12 . ಭತ್ತ, 13 . ರಾಗಿ , 14 . ಅಕ್ಕಿ 15 .ಸಾಮೆ ( ಸಾವೆ), 
16.ಗೋಧಿ, 17. ಅಂಟುವಾಳ , 18. ಬೊಂಬು , 19. ಬೆತ್ತ, 20.ಹಿಪ್ಪೆಬೀಜ, 
21. ಹೊಂಗೇಬೀಜ, 22. ಬೇವಿನಬೀಜ, 23.ಸೀಗೇಕಾಯಿ , 24 . ಹುಣಸೇಹಣ್ಣು, 
25 . ಹುಣಸೇಬೀಜ, 26 .ಸೇಬು, 27. ಬಾಳೆಹಣ್ಣು, 28 .ಬೋರೆಹಣ್ಣು, 


ಸಂಡೂರು 


ಸಂಡೂರು 


ಮಾರುಕಟ್ಟೆ 


ತಾಲ್ಲೂಕು 


29. ಹುಳಿಹಣ್ಣುಗಳು, 30. ಚಕ್ಕೋತನೆ ಹಣ್ಣು, 31 .ಪೇರಲೆಹಣ್ಣು (ಸೀಬೆಹಣ್ಣು), 
32 . ದ್ರಾಕ್ಷಿ, 33 . ಹಲಸಿನಹಣ್ಣು, 34. ಜಂಬುನೇರಳೆಹಣ್ಣು, 35. ನಿಂಬೆಹಣ್ಣು, 
36 .ಕರಬೂಜ, 37. ಮಾವಿನಹಣ್ಣು, 38.ಮೂಸಂಬಿ, 39 .ಮರಸೇಬು, 40 . ಪೈನಾಪಲ್ 
( ಅನಾನಸ್ ), 41. ಪಪ್ಪಾಯಿಹಣ್ಣು ( ಪರಂಗಿಹಣ್ಣು), 42. ದಾಳಿಂಬೆಹಣ್ಣು, 43 .ಸಪೋಟಾ, 
44 .ಸಿದ್ದೋಟ, 45 .ಕಿತ್ತಳೆ, 46.ಕಲ್ಲಂಗಡಿ, 47. ನೆಲಗಡಲೆ(ಶೇಂಗಾ) (ಕಾಯಿ ಮತ್ತು 
ಬೀಜ), 48 .ಹರಳುಬೀಜ, 49 .ಹತ್ತಿಬೀಜ, 50 .ಅಗಸೆಬೀಜ, 51.ಸಾಸುವೆ , 
52 . ಹುಚ್ಚೆಳ್ಳು, 53.ಕುಸುಬೆ , 54. ಎಳ್ಳು, 55.ಸೂರ್ಯಕಾಂತಿಬೀಜ, 
56.ಸೋಯಾಬಿನ್, 57 .ಅಡಿಕೆ, 58 .ಗೋಡಂಬಿಬೀಜ, 59 .ಒಣಮೆಣಸಿನಕಾಯಿ , 
60 . ತೆಂಗಿನಕಾಯಿ , 61 .ಕೊಬ್ಬರಿ, 62.ಕೊತ್ತಂಬರಿಬೀಜ ( ಧನಿಯಾ), 63 . ಬೆಳ್ಳುಳ್ಳಿ, 
64 . ಶುಂಠಿ , 65. ಮೆಂತ್ಯ , 66.ಕಾಳುಮೆಣಸು, 67. ಅರಿಶಿನ , 68. ಅಲಸಂದೆ ( ಇಡೀ 
ಮತ್ತು ಒಡೆದ), 69.ಅವರೆ (ಇಡೀ ಮತ್ತು ಒಡೆದ), 70 .ಕಡಲೆ ( ಇಡೀ ಮತ್ತು 
ಒಡೆದ), 71 .ಉದ್ದು ( ಇಡೀ ಮತ್ತು ಒಡೆದ), 72 .ಬುಲ್ಲರ್ (ಇಡೀ ಮತ್ತು ಒಡೆದ), 
73. ಹೆಸರು ( ಇಡೀ ಮತ್ತು ಒಡೆದ), 74 . ಹುರುಳಿ, 75 . ಲಾಕ್ (ಇಡೀ ಮತ್ತು 
ಒಡೆದ), 76.ಮಡಿಕೆ ( ಮಟಕಿ) ( ಇಡೀ ಮತ್ತು ಒಡೆದ), 77. ಚೆನ್ನಂಗಿ (ಮಸೂರಿ) 
( ಇಡೀ ಮತ್ತು ಒಡೆದ), 78 .ಬಟಾಣಿ, 79.ತೊಗರಿ (ಇಡೀ ಮತ್ತು ಒಡೆದ), 
80 .ಮೋತ್ (ಇಡೀ ಮತ್ತು ಒಡೆದ), 81.ಎಲ್ಲಾ ತರಕಾರಿಗಳು (ಸೊಪ್ಪುಗಳು ಸೇರಿಸಿ) 
( ಗರ್ಕಿನ್ ಹೊರತುಪಡಿಸಿ), 82 .ಕಾಯಿಗಳು , 83 . ಹಸಿರುಮೆಣಸಿನಕಾಯಿ , 84.ಈರುಳ್ಳಿ, 
85.ಆಲೂಗಡ್ಡೆ, 86.ಸುವರ್ಣಗೆಡ್ಡೆ, 87 .ಸಿಹಿಗೆಣಸು (ಗೆಣಸು), 88.ಟೊಮ್ಯಾಟೋ , 
89 .ವೀಳ್ಯದೆಲೆ, 90 . ಬೆಲ್ಲ, 91. ತೆಂಗಿನಕಡ್ಡಿ , 92.ಒಣದ್ರಾಕ್ಷಿ . 


ಬಳ್ಳಾರಿ ಮತ್ತು ಸಂಡೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಕಾಯ್ದೆ ಕಲಂ 10ರಡಿ ನಾಮನಿರ್ದೇಶನ ಸಮಿತಿ ರಚಿಸುವವರೆಗೆ 
ಜಿಲ್ಲಾಧಿಕಾರಿ, ಬಳ್ಳಾರಿ ಇವರನ್ನು ಆಡಳಿತಾಧಿಕಾರಿಯಾಗಿ ನೇಮಿಸಿದೆ . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಕೆ . ಬಿ . ಪ್ರಕಾಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ . 


ಸಹಕಾರ ಸಚಿವಾಲಯ 
ಸಂಖ್ಯೆ: ಸಇ 287 ಎಂಆರ್ 2015, ಬೆಂಗಳೂರು, ದಿನಾಂಕ :22.11. 2016 

ಅಧಿಸೂಚನೆ - 2 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966 ರ ಕಲಂ 9(2) ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಅಧಿಸೂಚನೆ ಸಂ :ಸಇ 287 ಎಂಆರ್‌ಇ 2015, ದಿನಾಂಕ : 22 .11 .2016ರಲ್ಲಿ ಬಳ್ಳಾರಿ 
ತಾಲ್ಲೂಕಿಗೆ ಸ್ಥಾಪಿಸಲಾಗಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಹೆಸರನ್ನು "ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಬಳ್ಳಾರಿ " ಎಂದು 
ಸರ್ಕಾರವು ನಿರ್ದಿಷ್ಟಪಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಕೆ. ಬಿ . ಪ್ರಕಾಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ . 


ಸಹಕಾರ ಸಚಿವಾಲಯ 
ಸಂಖ್ಯೆ :ಸಇ 287 ಎಂಆರ್‌ಇ 2015, ಬೆಂಗಳೂರು, ದಿನಾಂಕ : 22.11.2016 

ಅಧಿಸೂಚನೆ - 3 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ದಿ) ಅಧಿನಿಯಮ 1966 ರ ಕಲಂ 9(2) ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಅಧಿಸೂಚನೆ ಸಂ :ಸಇ 287 ಎಂಆರ್‌ಇ 2015, ದಿನಾಂಕ :22 .11 . 2016ರಲ್ಲಿ 
ಸಂಡೂರು ತಾಲ್ಲೂಕಿಗೆ ಸ್ಥಾಪಿಸಲಾಗಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಹೆಸರನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಸಂಡೂರು" 
ಎಂದು ಸರ್ಕಾರವು ನಿರ್ದಿಷ್ಟಪಡಿಸಿದೆ . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಕೆ. ಬಿ . ಪ್ರಕಾಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಹಕಾರ ಇಲಾಖೆ. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು:- 30 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ -III 
Part - III 


ಬೆಂಗಳೂರು, ಶನಿವಾರ, ನವೆಂಬರ್ ೨೬ , ೨೦೧೬ ( ಮಾರ್ಗಶಿರ ೫ , ಶಕ ವರ್ಷ ೧೯೩೮) 
Bengaluru , Saturday , November 26 , 2016 (Margashira 5 , Shaka Varsha 1938) 


ನಂ . ೧೩೦೬ 
No. 1306 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಶಿವಮೊಗ್ಗ ಜಿಲ್ಲೆ , ಶಿವಮೊಗ್ಗ 

- ಅಧಿಸೂಚನೆ 
ನಂ . ಚು (4)ಸಿಆರ್ .24 /2016 -17, ದಿನಾಂಕ: 23 ನೇ ನವೆಂಬರ್ 2016 
ಕರ್ನಾಟಕ ಪುರಸಭೆಗಳ ಅಧಿನಿಯಮ 1964ರ ಕಲಂ 20 ಮತ್ತು ಕರ್ನಾಟಕ ಪುರಸಭೆ 
(ಕೌನ್ಸಿಲರುಗಳ ಚುನಾವಣೆ) ನಿಯಮಗಳು 1977ರ ನಿಯಮ 66ರ ಮೇರೆಗೆ ಲೋಕೇಶ್. ಎಂ ಜಿಲ್ಲಾಧಿಕಾರಿ, ಶಿವಮೊಗ್ಗ ಜಿಲ್ಲೆ, 
ಶಿವಮೊಗ್ಗ ಆದ ನಾನು ನಗರಸಭೆ, ಭದ್ರಾವತಿಯ ವಾರ್ಡ ನಂ .31 ರಲ್ಲಿ ಸದಸ್ಯರ ನಿಧನದಿಂದ ತೆರವಾದ ಸದಸ್ಯ ಸ್ಥಾನದ 
ಉಪಚುನಾವಣೆಯಲ್ಲಿ ಚುನಾಯಿತರಾದ ಹೆಸರುಗಳನ್ನು ಮತ್ತು ಅವರುಗಳು ಆಯ್ಕೆಗೊಂಡ ಸ್ಥಾನಗಳನ್ನು ಈ ಕೆಳಗಿನಂತೆ 
ಪ್ರಕಟಿಸಿರುತ್ತೇನೆ. 
ನಗರ ಸ್ಥಳೀಯ ಸಂಸ್ಥೆಯ ಹೆಸರು : ನಗರಸಭೆ, ಭದ್ರಾವತಿ 

ಕ್ರಮ | ವಾರ್ಡಿನ ಸಂಖ್ಯೆ 
ಸಂಖ್ಯೆ 

ಮೀಸಲಿರಿಸಿದ ಸದಸ್ಯ 
ಸದಸ್ಯರ ಹೆಸರು ಮತ್ತು ವಿಳಾಸ 
ಮತ್ತು ಹೆಸರು 

ಸ್ಥಾನದ ವರ್ಗ 
- 3 

ಶ್ರೀ ರಾಮಶೆಟ್ಟಿ ಬಿನ್ ಕೆಂಪಯ್ಯಶೆಟ್ಟಿ 
1 | 31 - ಜಿಂಕ್ ಲೈನ್ # ಹೆಚ್.ಎಲ್. ಸಿ- 67 ಸಿ , 

ಸಾಮಾನ್ಯ ಪಕ್ಷೇತರರು 
ಹುತ್ತಾ ಕಾಲೋನಿ, ಭದ್ರಾವತಿ 


ಕ್ಷ 


ಲೋಕೇಶ್. ಎಂ 

ಜಿಲ್ಲಾಧಿಕಾರಿ, 
ಶಿವಮೊಗ್ಗ ಜಿಲ್ಲೆ , ಶಿವಮೊಗ್ಗ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7 ) ಪ್ರತಿಗಳು: 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - III 


Part - III 


ಬೆಂಗಳೂರು, ಮಂಗಳವಾರ, ನವೆಂಬರ್ ೨೯ , ೨೦೧೬ ( ಮಾರ್ಗಶಿರ ೮ , ಶಕ ವರ್ಷ ೧೯೩೮) | ನಂ . ೧೩೦೯ 
Bengaluru , Tuesday , November 29 , 2016 (Margashira 8 , Shaka Varsha 1938 ) | No . 1309 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 
ಸಂಖ್ಯೆ : ಗ್ರಾಅಪ 100 ಸ್ವೀಮರ 2016 , ಬೆಂಗಳೂರು, ದಿನಾಂಕ: 28. 11 .2016 

ಅಧಿಸೂಚನೆ 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವ್ಯಾಪ್ತಿಯಡಿ ಬರುವ ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ 
ಸಂಸ್ಥೆಗೆ ವಿವಿಧ ವೃಂದದ ಹುದ್ದೆಗಳನ್ನು ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿ ಮಂಜೂರು ಮಾಡಲಾಗಿದೆ. ಈ ಹುದ್ದೆಗಳು 
ಶಾಶ್ವತ ಹುದ್ದೆಗಳಾಗಿಲ್ಲದ ಕಾರಣ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ರಚಿಸಲಾಗಿಲ್ಲ. ಮಂಜೂರಾಗಿರುವ ಎಲ್ಲಾ ವೃಂದದ 
ಹುದ್ದೆಗಳಿಗೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ, ಲೋಕೋಪಯೋಗಿ ಇಲಾಖೆ, ರಾಜ್ಯ ಲೆಕ್ಕಪತ್ರ ಇಲಾಖೆ ಹಾಗೂ 
ರಾಜ್ಯ ಸರ್ಕಾರದ ಇತರೆ ಇಲಾಖೆಗಳ ನೌಕರರುಗಳನ್ನು ನಿಯೋಜನೆ ಮೇಲೆ ಪಡೆಯಲಾಗುತ್ತಿದೆ. ಹಾಗಾಗಿ ನೇರ ನೇಮಕಾತಿ ಮತ್ತು 
ಮುಂಬಡ್ತಿ ಕೋಟಾ ಇರುವುದಿಲ್ಲ. 

ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ, 2013ರ 
ಕಂಡಿಕೆ -3 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹಾಲಿ ಮಂಜೂರಾಗಿರುವ ವಿವಿಧ ವೃಂದದ ಹುದ್ದೆಗಳಿಗೆ ಸ್ಥಳೀಯ 
ವೃಂದಗಳನ್ನು ರಚಿಸಿ , ಸದರಿ ವೃಂದದ ಅಧಿಕಾರ ವ್ಯಾಪ್ತಿಯೊಳಗಿನ ಪ್ರತಿಯೊಂದು ವೃಂದದಲ್ಲಿನ ಹುದ್ದೆಗಳ ಸಂಖ್ಯೆಯನ್ನು ಗುರುತಿಸಿ 
ಈ ಅಧಿಸೂಚನೆಗೆ ಲಗತ್ತಿಸಿರುವ ಅನುಬಂಧಗಳಲ್ಲಿ ವಿವರಿಸಿರುವಂತೆ ಈ ಮೂಲಕ ಅಧಿಸೂಚಿಸಲಾಗಿದೆ: 
ರಾಜ್ಯವ್ಯಾಪಿ ಸ್ಥಳೀಯ ವೃಂದಗಳು: 
ಗ್ರೂಪ್ - ಎ ( ಕಿರಿಯ ಶ್ರೇಣಿ) ವೃಂದಗಳು: 
1 . ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಮತ್ತು ತಾಂತ್ರಿಕ ಸಹಾಯಕರು: 

ಮಂಜೂರಾದ | ಶೇ .75 ರಂತೆ ಮೀಸಲಾತಿ 
- ಜಿಲ್ಲೆ 
ಹುದ್ದೆಗಳ ಸಂಖ್ಯೆ 

ಸ್ಥಳಿಯೇತರರು 
| ಸ್ಥಳೀಯ ವೃಂದ | 
ಬಳ್ಳಾರಿ 

3 ( 2 + 1) 
ರಾಯಚೂರು 3 ( 2 + 1) 


ಯಾದಗಿರಿ 


1 (1 + 0 ) 


ಕಲಬುರಗಿ 

3 ( 241) 
ಕೊಪ್ಪಳ 

2 ( 1 + 1) 
ಬೀದರ್‌ 

- 3 ( 2 + 1) 
ಒಟ್ಟು 

12 

- 3 
( ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್- 10 + ತಾಂತ್ರಿಕ ಸಹಾಯಕರು - 5) 


15 . 


ಗ್ರೂಪ್ - ಬಿ ವೃಂದ: 
2. ಸಹಾಯಕ ಇಂಜಿನಿಯರ್ : 

ಮಂಜೂರಾದ | ಶೇ .75ರಂತೆ ಮೀಸಲಾತಿ 

ಹುದ್ದೆಗಳ ಸಂಖ್ಯೆ / ಸ್ಥಳೀಯ ವೃಂದ 
ಬಳ್ಳಾರಿ 


ಸ್ಥಳೀಯೇತರರು 


ರಾಯಚೂರು 


ಯಾದಗಿರಿ 


ಕಲಬುರಗಿ 


39 


ಕೊಪ್ಪಳ 


ಬೀದರ್‌ 


51 


39 


12 


ಒಟ್ಟು | 
ಸ್ಥಳೀಯ ವೃಂದಗಳು: 
ಗ್ರೂಪ್‌- ಸಿ 

3. ಲೆಕ್ಕಾಧೀಕ್ಷಕರು: 


ಜಿಲ್ಲೆ 


ಮಂಜೂರಾದ | ಶೇ .80 ರಂತೆ ಮೀಸಲಾತಿ 
ಹುದ್ದೆಗಳ ಸಂಖ್ಯೆ / ಸ್ಥಳೀಯ ವೃಂದ 


ಸ್ಥಳೀಯೇತರರು 


ಬಳ್ಳಾರಿ 


ರಾಯಚೂರು 


ಯಾದಗಿರಿ 


ಕಲಬುರಗಿ 


ಕೊಪ್ಪಳ 


ಬೀದರ್‌ 


| | 


ಒಟ್ಟು | 5 
4, ಕಿರಿಯ ಇಂಜಿನಿಯರ್‌: 
ಜಿಲ್ಲೆ ಮಂಜೂರಾದ 

ಹುದ್ದೆಗಳ ಸಂಖ್ಯೆ 
ಬಳ್ಳಾರಿ 
ರಾಯಚೂರು 


ಮೀಸಲಾತಿ - ಸ್ಥಳೀಯೇತರರು 


ಶೇ . 80ರಂತೆ 
| ಸ್ಥಳೀಯರು 


ಯಾದಗಿರಿ 


ಕಲಬುರಗಿ 
ಕೊಪ್ಪಳ 


ಬೀದರ್‌ 


ಒಟ್ಟು 


29 


| 


24 


ಸ್ಥಳೀಯೇತರರು 


5 , ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು: 

ಮಂಜೂರಾದ | ಶೇ .80ರಂತೆ ಮೀಸಲಾತಿ - | 

ಹುದ್ದೆಗಳ ಸಂಖ್ಯೆ | ಸ್ಥಳೀಯರು 
ಬಳ್ಳಾರಿ 

1 2 
ರಾಯಚೂರು | 2 
ಯಾದಗಿರಿ 
ಕಲಬುರಗಿ 
ಕೊಪ್ಪಳ | 1 
ಬೀದರ್ 

2 
ಒಟ್ಟು 

| 11 | | 
6 . ಪ್ರಥಮ ದರ್ಜೆ ಸಹಾಯಕ: 


ಮಂಜೂರಾದ 

ಶೇ . 80ರಂತೆ 
ಹುದ್ದೆಗಳ ಸಂಖ್ಯೆ | ಮೀಸಲಾತಿ - ಸ್ಥಳೀಯರು | 

- ಸ್ಥಳೀಯೇತರರು 


- 


3 


ಬಳ್ಳಾರಿ 
ರಾಯಚೂರು 
ಯಾದಗಿರಿ 
ಕಲಬುರಗಿ 
ಕೊಪ್ಪಳ 
ಬೀದರ್ 


ಒಟ್ಟು 

14 
7. ದ್ವಿತೀಯ ದರ್ಜೆ ಸಹಾಯಕ: 

ಮಂಜೂರಾದ ಶೇ .80ರಂತೆ 
ಹುದ್ದೆಗಳ ಸಂಖ್ಯೆ | ಮೀಸಲಾತಿ - ಸ್ಥಳೀಯರು | 

| ಸ್ಥಳೀಯೇತರರು 
ಬಳ್ಳಾರಿ 
ರಾಯಚೂರು 


ಜಿಲ್ಲೆ 


ಯಾದಗಿರಿ 


ಕಲಬುರಗಿ 
ಕೊಪ್ಪಳ 
ಬೀದರ್‌ 

ಒಟ್ಟು 
8, ಬೆರಳಚ್ಚುಗಾರರು: 


10 


ಜಿಲ್ಲೆ 


ಮಂಜೂರಾದ | ಶೇ . 80ರಂತೆ ಮೀಸಲಾತಿ - | 
ಹುದ್ದೆಗಳ ಸಂಖ್ಯೆ | ಸ್ಥಳೀಯರು 


ಸ್ಥಳೀಯೇತರರು 


ಬಳ್ಳಾರಿ 
ರಾಯಚೂರು 
ಯಾದಗಿರಿ 


ಕಲಬುರಗಿ 


ಕೊಪ್ಪಳ 
ಬೀದರ್ 


ಒಟ್ಟು | 


12 


| 


10 


2 


AN 


9 . ವಾಹನ ಚಾಲಕರು : 


ಮಂಜೂರಾದ 
ಹುದ್ದೆಗಳ ಸಂಖ್ಯೆ 


ಶೇ .80ರಂತೆ ಮೀಸಲಾತಿ - ಸ್ಥಳೀಯೇತರರು 
ಸ್ಥಳೀಯರು 


ಬಳ್ಳಾರಿ 
ರಾಯಚೂರು 
ಯಾದಗಿರಿ 


ಕಲಬುರಗಿ 


ಕೊಪ್ಪಳ 
ಬೀದರ್ | 

ಒಟ್ಟು | 
ಗ್ರೂಪ್- ಡಿ ವೃಂದ: 
10 . ಜವಾನ: 


13 


| 


ಸ್ಥಳೀಯೇತರರು 


ಮಂಜೂರಾದ | ಶೇ . 85ರಂತೆ | 
ಹುದ್ದೆಗಳ ಸಂಖ್ಯೆ ಮೀಸಲಾತಿ- ಸ್ಥಳೀಯರು 


ಬಳ್ಳಾರಿ 


ರಾಯಚೂರು 


7 


. 


ಯಾದಗಿರಿ 


26 


ಕಲಬುರಗಿ 


ಕೊಪ್ಪಳ 


ಬೀದರ್‌ 


ಒಟ್ಟು | 


30 


26 


| 


ರಾಜ್ಯ ಮಟ್ಟದ ಕೇಂದ್ರ ಕಛೇರಿ: 

ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆಯ ರಾಜ್ಯ ಮಟ್ಟದ ಕೇಂದ್ರ ಕಛೇರಿಯು ರಾಜ್ಯ ಕಾರ್ಯ ವ್ಯಾಪ್ತಿ ಹೊಂದಿರುವ 
ಕಾರಣ ಸದರಿ ಕಛೇರಿಗೆ ಮಂಜೂರಾಗಿರುವ ಎಲ್ಲಾ ವೃಂದದ ಹುದ್ದೆಗಳಲ್ಲಿ ಶೇ .8ರಷ್ಟು ಹುದ್ದೆಗಳನ್ನು ಸ್ಥಳೀಯ ವೃಂದಕ್ಕೆ 
ಮೀಸಲಿರಿಸಲಾಗಿದೆ. ಸದರಿ ವಿವರಗಳನ್ನು ಅನುಬಂಧ - 10ರಲ್ಲಿ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸಿದ್ದೇಶ್ ಜೊತಲಕಟ್ಟಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. 


ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆ 

ಅನುಬಂಧ- 1 


ಸಹಾಯಕ ಇಂಜಿನಿಯರ್ 


ಸ್ಥಳೀಯೇತರ 


ವೇತನ ಶ್ರೇಣಿ ರೂ .22800 - 43200 -ಗ್ರೂಪ್ ಬಿ 
ಒಟ್ಟು ಮಂಜೂರಾದ ಹುದ್ದೆಗಳು 271 

100 % ಹುದ್ದೆಗಳು ನಿಯೋಜನೆ ಮೇರೆಗೆ 
ಕ್ರ. ಸಂ | ಹೈದರಾಬಾದ್ ಮಂಜೂರಾದ ಹುದ್ದೆಗಳು 

ಶೇ .75 % ರಂತೆ ಮೀಸಲಾತಿ 
ಪ್ರಾಂತ್ಯದ 
ಜಿಲ್ಲೆಗಳ ಹೆಸರು ನೇರ 

ಸ್ಥಳೀಯ 
ಮುಂಬಡ್ತಿ | ನಿಯೋಜನೆ | ಒಟ್ಟು 
ನೇಮಕಾತಿ 

ನೇರ ನೇಮಕಾತಿ ಮುಂಬಡ್ತಿ ನಿಯೋಜನೆ 

| ಒಟ್ಟು 
ಬಳ್ಳಾರಿ 
2 . ರಾಯಚೂರು 
3 ಕೊಪ್ಪಳ 

_ 39 39 
ಗುಲ್ಬರ್ಗಾ 
ಯಾದಗಿರಿ 


ನೇರ 
ನೇಮಕಾತಿ 


ಮುಂಬಡ್ತಿ ನಿಯೋಜನೆ ಒಟ್ಟು 


12 


| 12 


6 | ಬೀದರ್ 


ಒಟ್ಟು 


- 


- 


51 


51 


| 


39 


| 39 . 


| 


12 


| 12 | 


ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆ 

ಅನುಬಂಧ- 2 


ಕಿರಿಯ ಇಂಜಿನಿಯರ್ 
ವೇತನ ಶ್ರೇಣಿ ರೂ .17650 - 32000 -ಗ್ರೂಪ್ ಸಿ 
ಒಟ್ಟು ಮಂಜೂರಾದ ಹುದ್ದೆಗಳು 158 


ಹೈದರಾಬಾದ್ 

- ಪ್ರಾಂತ್ಯದ 
ಕ್ರಸಂ | ಜಿಲ್ಲೆಗಳ ಹೆಸರು | 


ಮಂಜೂರಾದ ಹುದ್ದೆಗಳು 


ಸ್ಥಳೀಯೇತರ 


ನೇರ 
ನೇಮಕಾತಿ 


ಮುಂಬಡ್ತಿ 


ಶೇ .80 ರಂತೆ ಮೀಸಲಾತಿ 
ಸ್ಥಳೀಯ 

ನೇರ| 
ನೇರ ನೇಮಕಾತಿ | ಮುಂಬಡ್ತಿ | ನಿಯೋಜನೆ | ಒಟ್ಟು | 

ನೇಮಕಾತಿ 


ಒಟ್ಟು 


ನಿಯೋಜನೆ 


ಮುಂಬಡ್ತಿ | ನಿಯೋಜನೆ 


ಆಸೆ ಒಟ್ಟು 


ಬಳ್ಳಾರಿ 


ರಾಯಚೂರು 


- 


| 24 | 


| 


5 


24 


| 


5 


- 


1 


. 


ಕೊಪ್ಪಳ 

ಗುಲ್ಬರ್ಗಾ 
5 | ಯಾದಗಿರಿ 
6 | ಬೀದರ್ 

ಒಟ್ಟು 


| 
| 
1 


- 
- 
, 


- 
- 
- 


| 
| 


| 


5 
29 


| 5 | 
| 29 | 


- 
- 


| 
| 


| 


24 


24 | 


| 


| 


5 


| 5 


ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆ 


ಅನುಬಂಧ - 3 


ಲೆಕ್ಕಾಧೀಕ್ಷಕರು 
ವೇತನ ಶ್ರೇಣಿ ರೂ .20000- 36300 -ಗ್ರೂಪ್ ಸಿ 
ಒಟ್ಟು ಮಂಜೂರಾದ ಹುದ್ದೆಗಳು 30 

- ಹೈದರಾಬಾದ್ 
ಪ್ರಾಂತ್ಯದ ಜಿಲ್ಲೆಗಳ 

ಮಂಜೂರಾದ ಹುದ್ದೆಗಳು 
ಹೆಸರು 

ನೇರ 

ಮುಂಬಡ್ತಿ | ನಿಯೋಜನೆ 
ನೇಮಕಾತಿ 


ಸ್ಥಳೀಯೇತರ 


ಕ . ಸಂ 


ಶೇ .80 ರಂತೆ ಮೀಸಲಾತಿ 

ಸ್ಥಳೀಯ 
ನೇರ | 
ಮುಂಬಡ್ತಿ 

ನಿಯೋಜನೆ 
ನೇಮಕಾತಿ 


ಒಟ್ಟು 


ನೇರ 
ನೇಮಕಾತಿ 


ಮುಂಬಡ್ತಿ ನಿಯೋಜನೆ 


ಒಟ್ಟು 


ಬಳ್ಳಾರಿ 
ರಾಯಚೂರು 
ಕೊಪ್ಪಳ 
ಗುಲ್ಬರ್ಗಾ 
( ಯಾದಗಿರಿ 
. | ಬೀದರ್ 


6 


ಒಟ್ಟು 


5 


| 5 


| 


1 


| 


1 


ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆ 


ಅನುಬಂಧ - 5 
ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು 
ವೇತನ ಶ್ರೇಣಿ ರೂ .14550 -26700 -ಗ್ರೂಪ್ ಸಿ 
ಒಟ್ಟು ಮಂಜೂರಾದ ಹುದ್ದೆಗಳು 26 
ಹೈದರಾಬಾದ್ 
ಮಂಜೂರಾ 

ಶೇ . 80 ರಂತೆ ಮೀಸಲಾತಿ 
ಪ್ರಾಂತ್ಯದ 

ಜಿಲ್ಲೆಗಳ ಹೆಸರು 
ಕ್ರಸಂ | 

ಸ್ಥಳೀಯ 
ನೇರ 

| ಮುಂಬಡ್ತಿ | ನಿಯೋಜನೆ | ಒಟ್ಟು | ನೇರ 
ನೇಮಕಾತಿ 

ನಿಯೋಜನೆ 
ನೇಮಕಾತಿ 


ಸ್ಥಳೀಯೇತರ 


ನೇರ 
ನೇಮಕಾತಿ 


ಮುಂಬಡ್ತಿ | ನಿಯೋಜನೆ 


ಬಳ್ಳಾರಿ 
ರಾಯಚೂರು 
ಕೊಪ್ಪಳ 
ಕಲಬುರಗಿ 


9 


| 


೨ | 


ಯಾದಗಿರಿ 


6 


| 


ಬೀದರ್‌ 


ఒట్టు 


| 


9 


| 9 


| 


2 


| 


ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆ 

ಅನುಬಂಧ - 5 


ಪ್ರಥಮ ದರ್ಜೆ ಸಹಾಯಕರು 


ವೇತನ ಶ್ರೇಣಿ ರೂ .14550 - 26700 -ಗೂಪ್ ಸಿ 


ಒಟ್ಟು ಮಂಜೂರಾದ ಹುದ್ದೆಗಳು 81 


ಶೇ . 80 ರಂತೆ ಮೀಸಲಾತಿ 


ಮಂಜೂರಾದ ಹುದ್ದೆಗಳು 


ಸ್ಥಳೀಯೇತರ 


ಸ್ಥಳೀಯ 


ಹೈದರಾಬಾದ್ 
ಕ್ರಸಂ ಪ್ರಾಂತ್ಯದ ಜಿಲ್ಲೆಗಳ 


ಹೆಸರು 


ನೇರ 


ನೇರ 

| ಮುಂಬಡ್ತಿ | ನಿಯೋಜನೆ | ಒಟ್ಟು | ನೇರನೇಮಕಾತಿ | ಮುಂಬಡ್ತಿ | ನಿಯೋಜನೆ | ಒಟ್ಟು | 
ನೇಮಕಾತಿ 


ಮುಂಬಡ್ತಿ ನಿಯೋಜನೆ ಒಟ್ಟು 


ಬಳ್ಳಾರಿ 
ರಾಯಚೂರು 
ಕೊಪ್ಪಳ 
ಕಲಬುರಗಿ 


2 
2 


| 2 | 
| 2 | 


- 
- 


- 


12 


| 12 | 


| 


2 


| 2 


ಯಾದಗಿರಿ 


6 


| 


ಬೀದರ್‌ 


| ಒಟ್ಟು | 


14 


| 14 || 


| 


| 


12 


| 12 | _o 


_ o | _ 2 


2 


10 


ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆ 

ಅನುಬಂಧ- 6 


ದ್ವಿತಿಯ ದರ್ಜೆ ಸಹಾಯಕರು 
ವೇತನ ಶ್ರೇಣಿ ರೂ .11600 - 21000 -ಗ್ರೂಪ್ ಸಿ 
ಒಟ್ಟು ಮಂಜೂರಾದ ಹುದ್ದೆಗಳು 41 


ಶೇ . 80 ರಂತೆ ಮೀಸಲಾತಿ 


ಮಂಜೂರಾದ ಹುದ್ದೆಗಳು 


ಸ್ಥಳೀಯೇತರ 


ಸ್ಥಳೀಯ 


ಹೈದರಾಬಾದ್ 
ಕ್ರ. ಸಂ ಪ್ರಾಂತ್ಯದ ಜಿಲ್ಲೆಗಳ 

ಹೆಸರು 


ನೇರ 
ನೇಮಕಾತಿ 


ಮುಂಬಡ್ತಿ | ನಿಯೋಜನೆ 


ನೇರ ನೇಮಕಾತಿ | ಮುಂಬ 


ನಿಯೋಜನೆ | 


ನೇರ 
ನೇಮಕಾತಿ 


ಮುಂಬಡ್ತಿ 


ನಿಯೋಜನೆ 


1 ಬಳ್ಳಾರಿ 

ರಾಯಚೂರು 
3 | ಕೊಪ್ಪಳ 

ಗುಲ್ಬರ್ಗಾ 
ಯಾದಗಿರಿ 


8 


| 


8 


2 


| 


2 


ಬೀದರ್ 


- 
- 


| 
| 


- 
- 


| 
| 


3 
10 


| 10 || 


ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆ 


ಅನುಬಂಧ - 7 


ಬೆರಳಚ್ಚುಗಾರರು 
ವೇತನ ಶ್ರೇಣಿ ರೂ .11600 - 21000-ಗ್ರೂಪ್ ಸಿ 


ಒಟ್ಟು ಮಂಜೂರಾದ ಹುದ್ದೆಗಳು 23 


ಶೇ . 80 ರಂತೆ ಮೀಸಲಾತಿ 


ಮಂಜೂರಾದ ಹುದ್ದೆಗಳು 


ಸ್ಥಳೀಯೇತರ 


ಸ್ಥಳೀಯ 


ಹೈದರಾಬಾದ್ 
ಕ್ರ.ಸಂ ಪ್ರಾಂತ್ಯದ ಜಿಲ್ಲೆಗಳ 

ಹೆಸರು 


ನೇರ 


ನೇರ 
ನೇಮಕಾತಿ 


ಮುಂಬಡ್ತಿ ನಿಯೋಜನೆ ಒಟ್ಟು ನೇರ ನೇಮಕಾತಿ ಮುಂಬಡ್ತಿ ನಿಯೋಜನೆ ಒಟ್ಟು ನಮ್ಮ 


ಮುಂಬಡ್ತಿ ನಿಯೋಜನೆ ಒಟ್ಟು 


ಬಳ್ಳಾರಿ 


5 


ರಾಯಚೂರು 


ಕೊಪ್ಪಳ 


- 10 


| 10 


| 


ಗುಲ್ಬರ್ಗಾ 
ಯಾದಗಿರಿ 


ಬೀದರ್‌ 


ಒಟ್ಟು 


| 12 | 


, 


- 


10 


| 10 | 


- 


| 


2 


| 2 | 


12 


ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆ 


ಅನುಬಂಧ - 8 


ಚಾಲಕರು 


ವೇತನ ಶ್ರೇಣಿ ರೂ .11600 - 21000 -ಗ್ರೂಪ್ ಸಿ 


ಒಟ್ಟು ಮಂಜೂರಾದ ಹುದ್ದೆಗಳು 68 


ಶೇ . 80 ರಂತೆ ಮೀಸಲಾತಿ 


ಮಂಜೂರಾದ ಹುದ್ದೆಗಳು 


ಸ್ಥಳೀಯೇತರ 


ಸ್ಥಳೀಯ 


ಹೈದರಾಬಾದ್ 
ಕ್ರ.ಸಂ ಪ್ರಾಂತ್ಯದ ಜಿಲ್ಲೆಗಳ 

ಹೆಸರು 


ನೇರ 
ನೇಮಕಾತಿ 


. .. 


. 
ನಿಯೋಜನೆ 


. 

. . 

ನೇರ 
ಒಟ್ಟು | ನೇರ ನೇಮಕಾತಿ 

| ಮುಂಬಡ್ತಿ | ನಿಯೋಜನೆ | ಒಟ್ಟು | ನೇಮಕಾತಿ 


ಮುಂಬಡ್ತಿ | ನಿಯೋಜನೆ | ಒಟ್ಟು 


ಬಳ್ಳಾರಿ 
ರಾಯಚೂರು 
ಕೊಪ್ಪಳ 
ಕಲಬುರಗಿ 


11 


| 11 


- - 


- 


2 


| 2 


- 


- 


ಯಾದಗಿರಿ 


ಬೀದರ್‌ 


- 


| 


- 


| 


- 


| 
| 


| 
| 


- 
- 


5 | 5 | 
13 | 13 || 


ಒಟ್ಟು 


| 


11 


| 


11 | 


- 


| 


2 


| 2 | 


13 


ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆ 

ಅನುಬಂಧ- 9 


ಗ್ರೂಪ್ ಡಿ 


ವೇತನ ಶ್ರೇಣಿ ರೂ . 
ಒಟ್ಟು ಮಂಜೂರಾದ ಹುದ್ದೆಗಳು 146 


ಶೇ .85 ರಂತೆ ಮೀಸಲಾತಿ 


ಮಂಜೂರಾದ ಹುದ್ದೆಗಳು 


ಸ್ಥಳೀಯೇತರ 


ಸ್ಥಳೀಯ 


ಹೈದರಾಬಾದ್ 
ಕ್ರ.ಸಂ ಪ್ರಾಂತ್ಯದ ಜಿಲ್ಲೆಗಳ 

ಹೆಸರು 


ನೇರ 


ನೇರ 

| ಮುಂಬಡ್ತಿ | ನಿಯೋಜನೆ | ಒಟ್ಟು | ನೇರ ನೇಮಕಾತಿ ಮುಂಬಡ್ತಿ | ನಿಯೋಜನೆ | ಒಟ್ಟು | 
ನೇಮಕಾತಿ 


ಮುಂಬಡ್ತಿ ನಿಯೋಜನೆ ಒಟ್ಟು 


1 


ಬಳ್ಳಾರಿ 


ರಾಯಚೂರು 


- 


26 


| 26 


9 


- 


- 


4 


4 


| 


| ಕೊಪ್ಪಳ 
ಗುಲ್ಬರ್ಗಾ 
ಯಾದಗಿರಿ 


| 9 | 


. 


6 


ಬೀದರ್‌ 


30 


. 


- 


26 


| 26 | 


- 


| 


- 


| 
| 


4 


| 


4 | 


14 


ಅನುಬಂಧ- 10 


ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆ 


ಮಂಜೂರಾದ ಹುದ್ದೆಗಳು 


ಶೇ .8ರ ಮೀಸಲಾತಿ 


ಸ್ಥಳೀಯೇತರ 


ಸ್ಥಳೀಯ 


೫ 
) 


ರಾಜ್ಯ ಮಟ್ಟದ 
ಕಛೇರಿ ಹೆಸರು 


ವೃಂದಗಳ ಹೆಸರು 


ವೇತನ ಶ್ರೇಣಿ 


ನೇರ 


ನೇರ 
ನೇಮ 
ಕಾತಿ 


ಮುಂಬಡ್ತಿ | ನಿಯೋಜನೆ 


ನೇಮ ಮುಂಬಡ್ತಿ | ನಿಯೋಜನೆ | ಒಟ್ಟು | ನೇರ 
ಕಾತಿ 

ನೇಮ 
ಕಾತಿ 


ಒಟ್ಟು 


ಮುಂಬಡ್ತಿ | ನಿಯೋಜನೆ | | ಒಟ್ಟು 


ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್ 
(ಗ್ರೂಪ್- ಎ ಕಿರಿಯದರ್ಜೆ ) 


ರೂ .28100 

50100 


- 


4 


ಸಹಾಯಕ ಇಂಜಿನಿಯರ್ 
(ಗ್ರೂಪ್‌- ಬಿ 


ರೂ . 22800 

43200 


ಕಿರಿಯ ಇಂಜಿನಿಯರ್ 
(ಗ್ರೂಪ್‌- ಸಿ ) 


ರೂ .17650 

32000 


ಮುಖ್ಯ 
ಕಾರ್ಯಚರಣ 

ಅಧಿಕಾರಿಗಳ 
ಕಛೇರಿ ಕರ್ನಾಟಕ 

ಗ್ರಾಮೀಣ 
ಅಭಿವೃದ್ಧಿ ಸಂಸ್ಥೆ 
ಬೆಂಗಳೂರು 


ಅಧೀಕ್ಷಕರು 
(ಗ್ರೂಪ್‌- ಸಿ) 


ರೂ .20000 

36300 


2 


. 


ಲೆಕ್ಕಾಧೀಕ್ಷಕರು 
(ಗ್ರೂಪ್‌- ಸಿ) 


ರೂ .20000 

36300 


6 . 


ಪ್ರಥಮ ದರ್ಜೆ 
ಸಹಾಯಕರು 
(ಗ್ರೂಪ್‌- ಸಿ) 


ರೂ .14550 

26700 


- 10 


| 


ಪ್ರಥಮ ದರ್ಜೆ 
ಲೆಕ್ಕ ಸಹಾಯಕರು 
(ಗ್ರೂಪ್‌- ಸಿ ) 


ರೂ .14550 
26700 


ಶೀಘ್ರಲಿಪಿಗಾರರು 
(ಗ್ರೂಪ್‌- ಸಿ) 


ರೂ .14550 
26700 


ದ್ವಿತಿಯ ದರ್ಜೆ 
ಸಹಾಯಕರು 
(ಗ್ರೂಪ್‌- ಸಿ) 


ರೂ .11600 

21000 


| 


6 | 


ಬೆರಳಚ್ಚುಗಾರರು 
(ಗ್ರೂಪ್‌- ಸಿ) 


ರೂ .11600 

21000 


ಚಾಲಕರು 
(ಗ್ರೂಪ್‌- ಸಿ ) 


ರೂ .11600 

21000 


12 | ಗೂಪ್ " ಡಿ " 


ಒಟ್ಟು | - 


36 


ಸಿದ್ದೇಶ್ ಜೊತಲಕಟ್ಟಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು:-200 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


Part- III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ - III ಬೆಂಗಳೂರು, ಶನಿವಾರ, ಡಿಸೆಂಬರ್ ೩ , ೨೦೧೬ ( ಮಾರ್ಗಶಿರ ೧೨, ಶಕ ವರ್ಷ ೧೯೩೮) ನಂ . ೧೩೨೫ 
Bengaluru , Saturday , December 3 , 2016 (Margashira 12 , Shaka Varsha 1938 ) No . 1325 

ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ದಾವಣಗೆರೆ ಜಿಲ್ಲೆ. 

ಅಧಿಸೂಚನೆ 
ನಂ .ರಾಚು/ ಸಿಆರ್ - 48 (1) /2016 - 17, ದಿನಾಂಕ : 3 - 12 - 2016 
ಸರ್ಕಾರದ ಪತ್ರ ಸಂಖ್ಯೆ ನಅಇ 12 ಎಂಎಲ್ಆರ್ 2016 ದಿನಾಂಕ 7 - 9 - 2016 ರಲ್ಲಿ ಜಿಲ್ಲೆಯ ನಗರ ಸ್ಥಳೀಯ 
ಸಂಸ್ಥೆಗಳಿಗೆ ಕ್ಷೇತ್ರ ಪುನರ್ ವಿಂಗಡಣೆ ಮಾಡಲು ನಿರ್ದೇಶಿಸಿರುತ್ತದೆ. 

ಸರ್ಕಾರದ ನಿರ್ದೇಶನ ಮತ್ತು ಸರ್ಕಾರದ ಆದೇಶ ಸಂಖ್ಯೆ ಯುಡಿಡಿ 4 ಎಂಎಲ್ಆರ್ 2014 ದಿನಾಂಕ 15 - 2 - 2014 
ರಲ್ಲಿನ ಮಾರ್ಗಸೂಚಿಯನ್ವಯ ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964 ರ ಪ್ರಕರಣ 13 ರಂತೆ ಡಿ.ಎಸ್.ರಮೇಶ್, ಭಾ.ಆ.ಸೇ 
ಜಿಲ್ಲಾಧಿಕಾರಿ , ದಾವಣಗೆರೆ ಜಿಲ್ಲೆ, ದಾವಣಗೆರೆ ಆದ ನಾನು ಹೊನ್ನಾಳಿ ಪಟ್ಟಣ ಪಂಚಾಯಿತಿ ಕ್ಷೇತ್ರ ಪುನರ್ ವಿಂಗಡಣೆ ಮಾಡಿ 
ಹೊನ್ನಾಳಿ ಪಟ್ಟಣ ಪಂಚಾಯಿತಿಗೆ 18 ವಾರ್ಡ್‌ಗಳನ್ನು ರಚಿಸಿ ಕರಡು ಅಧಿಸೂಚನೆಯನ್ನು ಪ್ರಕಟಿಸಿರುತ್ತೇನೆ. 

ಈ ಪ್ರಸ್ತಾಪಿತ ಕ್ಷೇತ್ರ ಪುನರ್ ವಿಂಗಡಣೆ ಬಗ್ಗೆ ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಯ ವ್ಯಾಪ್ತಿಯಲ್ಲಿರುವ ಸಾರ್ವಜನಿಕರು 
ಯಾವುದೇ ಆಕ್ಷೇಪಣೆ ಅಥವಾ ಸಲಹೆ ಸೂಚನೆಗಳಿದ್ದಲ್ಲಿ ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ 15 ದಿನದೊಳಗಾಗಿ ಅಂದರೆ 
ದಿನಾಂಕ 23 - 12 - 2016 ರೊಳಗೆ ಆಕ್ಷೇಪಣೆ ಅಥವಾ ಸಲಹೆ, ಸೂಚನೆಗಳನ್ನು ಲಿಖಿತವಾಗಿ ಸೂಕ್ತ ದಾಖಲೆಗಳೊಂದಿಗೆ ಈ 
ಪ್ರಾಧಿಕಾರಕ್ಕೆ ಸಲ್ಲಿಸಲು ಸೂಚಿಸಿದೆ. 

ಪ್ರಸ್ತಾಪಿತ ಕ್ಷೇತ್ರ ಪುನರ್ ವಿಂಗಡಣೆ ಬಗ್ಗೆ ನಿಗದಿಪಡಿಸಿದ ಅವಧಿಯ ನಂತರ ಸಲ್ಲಿಸಿದ ಯಾವುದೇ ಆಕ್ಷೇಪಣೆ ಅಥವಾ 
ಸಲಹೆ, ಸೂಚನೆಗಳನ್ನು ಪರಿಗಣಿಸಲಾಗುವುದಿಲ್ಲವೆಂದು ಈ ಮೂಲಕ ಸಾರ್ವಜನಿಕರ ಮಾಹಿತಿಗಾಗಿ ತರಲಾಗಿದೆ. 
ಪಟ್ಟಣ ಪಂಚಾಯಿತಿ : ಹೊನ್ನಾಳಿ 
| ಕ | ವಾರ್ಡ್ ಸಂಖ್ಯೆ ದಿಕುಗಳು 

ವಾರ್ಡಿನ ಚಕ್ ಬಂದಿ ವಿವರ 
ಸಂ . 1 ಮತ್ತು ಹೆಸರು 

ತುಂಗಾನಾಲೆಯ ಹತ್ತಿರದ ನೀರಿನ ಟ್ಯಾಂಕ್‌ನಿಂದ ಪ್ರಾರಂಭಗೊಂಡು, 

ಮಾರಿಕೊಪ್ಪ ರಸ್ತೆಯ ಎಡಭಾಗದ ಸರ್ವೆ ನಂ . 26 ರ ಮುಖಾಂತರ ಹಾದು 
ಉತ್ತರ ತಾಲ್ಲೂಕು ಕ್ರೀಡಾಂಗಣ , ಆಶ್ರಯ ಕಾಲೋನಿಯ ಮನೆಗಳನ್ನೊಳಗೊಂಡು, 

ಸರ್ವೆ ನಂ . 27 ರ ಪೂರ್ಣ ಭಾಗವನ್ನೊಳಗೊಂಡು ಮಾರಿಕೊಪ್ಪದ 

ಗಡಿಯವರೆಗೆ. 
ತುಂಗಭದ್ರ 

ಆರ್‌. ಎಂ . ಸಿ . ಯಾರ್ಡ್ ಕಾಂಪೌಂಡ್‌ನಿಂದ ಪ್ರಾರಂಭಗೊಂಡು ಸರ್ವೆ ನಂ . 
ಬಡಾವಣೆ 

27 ರ ಪೂರ್ಣ ಭಾಗವನ್ನೊಳಗೊಂಡು ಸಮಾಜ ಕಲ್ಯಾಣ ಇಲಾಖೆಯ 

ದಕ್ಷಿಣ 
ದಕ್ಷಿಣಭಾಗ 

ವಸತಿ ನಿಲಯದ ಮುಖಾಂತರ ಹಾದು ಜೆ. ಎಂ .ಎಫ್. ಸಿ . 
ನ್ಯಾಯಾಲಯವನ್ನೊಳಗೊಂಡು ತುಂಗಚಾನಲ್‌ವರೆಗೆ, 

ತುಂಗಚಾನಲ್‌ನ ಜೆ. ಎಂ .ಎಫ್. ಸಿ. ನ್ಯಾಯಾಲಯದಿಂದ ಪ್ರಾರಂಭಗೊಂಡು 
ಪೂರ್ವ ಸಾರ್ವಜನಿಕ ಆಸ್ಪತ್ರೆಯನ್ನೊಳಗೊಂಡು ತುಂಗಾಚಾನಲ್ ಹತ್ತಿರ ನೀರಿನ 

ಟ್ಯಾಂಕ್‌ವರೆಗೆ, 


ಕ್ರ | ವಾರ್ಡ್ ಸಂಖ್ಯೆ 
ಸಂ . | ಮತ್ತು ಹೆಸರು 


ದಿಕ್ಕುಗಳು 


ವಾರ್ಡಿನ ಚಕ್ ಬಂದಿ ವಿವರ 


ತುಂಗಭದ್ರ 
ಬಡಾವಣೆ 
ಉತ್ತರಭಾಗ 


3 ದುರ್ಗಿಗುಡಿ 
ಬಡಾವಣೆ 
ಉತ್ತರಭಾಗ 


ಮಾರಿಕೊಪ್ಪ ರಸ್ತೆಯ ಎಡಭಾಗದದಿಂದ ಪ್ರಾರಂಭಗೊಂಡು ಸರ್ವೆ ನಂ . 
ಪಶ್ಚಿಮ 27ರ ಪೂರ್ಣ ಭಾಗವನ್ನೊಳಗೊಂಡು ಆರ್‌. ಎಂ .ಸಿ. ಯಾರ್ಡ್ 

ಕಾಂಪೌಂಡ್‌ವರೆಗೆ. 

ತುಂಗಾನಾಲದಿಂದ ಪ್ರಾರಂಭಗೊಂಡು, ಸರ್ವೆ ನಂ . 9 ರ ನಾಲಾ 
ಉತ್ತರ ಕೊನೆಯನ್ನೊಳಗೊಂಡು ಸರ್ವೆ ನಂ . 10 ಮತ್ತು 12 ರ 

ಪೂರ್ಣಭಾಗವನ್ನೊಳಗೊಂಡು ಮಾರಿಕೊಪ್ಪದ ಗಡಿಯವರೆಗೆ , 

ಮಾರಿಕೊಪ್ಪ ರಸ್ತೆಯಿಂದ ಪ್ರಾರಂಭಗೊಂಡು ಸರ್ವೆ ನಂ . 13 ರ 
ದಕ್ಷಿಣ ಮುಖಾಂತರ ಹಾಗೂ ಆಶ್ರಯ ಕಾಲೋನಿಯ ಮನೆಗಳನ್ನೊಳಗೊಂಡು, 

ಸರ್ವೆ ನಂ 83 ರ ಮೂಲಕ ತುಂಗಾ ನಾಲೆಯ ಸೇತುವೆಯವರೆಗೆ. 

ಮಾರಿಕೊಪ್ಪ ರಸ್ತೆಯ ತುಂಗಾನಾಲೆಯ ಸೇತುವೆಯಿಂದ ಜಯಪ್ಪರ 
ಪೂರ್ವ 

ಲೇಔಟ್‌ನ ಕೊನೆಯ ಭಾಗದ ತುಂಗಾನಾಲೆಯವರೆಗೆ. 

ಮಾರಿಕೊಪ್ಪ ಗಡಿಯ ಸರ್ವೆ ನಂ 12 ರಿಂದ ಪ್ರಾರಂಭಗೊಂಡು, ಸರ್ವೆ ನಂ 
ಪಶ್ಚಿಮ 

13 ರ ಪೂರ್ಣಗೊಂಡ ಭಾಗವನ್ನೊಳಗೊಂಡು ಮಾರಿಕೊಪ್ಪ ರಸ್ತೆಯವರೆಗೆ . 
ಮರಳೋಣಿ ರಸ್ತೆಯ ಗೋಪಗೊಂಡನಹಳ್ಳಿ ಗಡಿಯಿಂದ ಪ್ರಾರಂಭಗೊಂಡು 

ಸರ್ವೆ ನಂ . 1, 2, ಮತ್ತು 3 ರ ಮುಖಾಂತರ ಹಾದು 
ಉತ್ತರ 

ಗೋಪಗೊಂಡನಹಳ್ಳಿಯ ಗಡಿಯ ಭಾಗದ ತುಂಗನಾಲೆಯವರೆಗೆ 

ಮಾರಿಕೊಪ್ಪ ರಸ್ತೆಯ ಬಸವೇಶ್ವರ ವೃತ್ತದಿಂದ ಪ್ರಾರಂಭಗೊಂಡು ಸರ್ವೆ ನಂ . 
ದಕ್ಷಿಣ 20 ರ ಪೂರ್ಣಭಾಗವನ್ನೊಳಗೊಂಡು ಮಾರಿಕೊಪ್ಪ ರಸ್ತೆಯ ದುರ್ಗಿಗುಡಿ 

ಸರ್ಕಲ್‌ವರೆಗೆ. 

ಮಾರಿಕೊಪ್ಪ ರಸ್ತೆಯ ದುರ್ಗಿಗುಡಿ ಸರ್ಕಲ್‌ನಿಂದ ಪ್ರಾರಂಭವಾಗಿ 
ಪೂರ್ವ 

ಮರಳೋಣಿ ರಸ್ತೆಯ ಮೂಲಕ ಗೋಪಗೊಂಡನಹಳ್ಳಿ ಗಡಿಯವರೆಗೆ. 

ಗೋಪಗೊಂಡನಹಳ್ಳಿಯ ಗಡಿಯ ಭಾಗದ ತುಂಗನಾಲೆಯಿಂದ 
ಪಶ್ಚಿಮ ಪ್ರಾರಂಭಗೊಂಡು ಸರ್ವೆ ನಂ . 15, 16, 18, 19 , ಮತ್ತು 20ರ ಮುಖಾಂತರ 

ಹಾದು ಮಾರಿಕೊಪ್ಪ ರಸ್ತೆಯ ಬಸವೇಶ್ವರ ವೃತ್ತದವರೆಗೆ, 
ದುರ್ಗಿಗುಡಿ ಸರ್ಕಲ್‌ನಿಂದ ಪ್ರಾರಂಭಗೊಂಡು ನೀರಿನ ಹಳೆ 

ಮೇಲ್ತೊಟ್ಟಿಯನ್ನು ಒಳಗೊಂಡು ಮಾರಿಕೊಪ್ಪ ರಸ್ತೆಯ ಎಡಭಾಗದ 
ಉತ್ತರ 

ಮೂಲಕ ತುಂಗಾನಾಲ ರಸ್ತೆಯವರೆಗೆ. 

4ನೇ ಕ್ರಾಸ್‌ನ ತುಂಗಾ ನಾಲ ರಸ್ತೆಯಿಂದ ಪ್ರಾರಂಭಗೊಂಡು 3 ಮತ್ತು 4ನೇ 
ದಕ್ಷಿಣ 

ಕ್ರಾಸ್ ಅಡ್ಡ ರಸ್ತೆಯನ್ನೊಳಗೊಂಡು ಮರಳೋಣಿರಸ್ತೆಯ 3ನೇ ಕ್ರಾಸ್‌ವರೆಗೆ, 
ಪೂರ್ವ ಮರಳೋಣಿ ರಸ್ತೆಯ 3ನೇ ಕ್ರಾಸ್‌ನಿಂದ ದುರ್ಗಿಗುಡಿ ಸರ್ಕಲ್‌ವರೆಗೆ , 
ಪಶ್ಚಿಮ 

ತುಂಗಾನಾಲೆ ರಸ್ತೆಯ ಮಾರಿಕೊಪ್ಪ ರಸ್ತೆಯಿಂದ ಪ್ರಾರಂಭಗೊಂಡು 4ನೇ 
ಕ್ರಾಸ್‌ವರೆಗೆ. 

ಮರಳೋಣಿ ರಸ್ತೆಯ 3ನೇ ಕ್ರಾಸ್‌ನಿಂದ ಪ್ರಾರಂಭಗೊಂಡು 3 ಮತ್ತು 4ನೇ 
ಉತ್ತರ ಕ್ರಾಸ್ ಅಡ್ಡರಸ್ತೆಯ ಎಡಭಾಗವನ್ನೊಳಗೊಂಡು ಮತ್ತು 4ನೇ ಕ್ರಾಸ್‌ ತುಂಗಾ 

ನಾಲಾ ರಸ್ತೆಯವರೆಗೆ, 
9ನೇ ಕ್ರಾಸ್‌ನ ತುಂಗಾನಾಲಾ ರಸ್ತೆಯಿಂದ ಪ್ರಾರಂಭಗೊಂಡು 9ನೇ ಕ್ರಾಸ್‌ನ 
ಮುಖಾಂತರ ಮರಳೊ 

ರೆಗೆ. 


ದುರ್ಗಿಗುಡಿ 
ಬಡಾವಣೆ 
ಮಧ್ಯಭಾಗ - 1 


5 


5 


ದುರ್ಗಿಗುಡಿ 
ಮಧ್ಯಭಾಗ -2 


ದಕ್ಷಿಣ 


ಕ್ಯ | ವಾರ್ಡ್ ಸಂಖ್ಯೆ 

ಮತ್ತು ಹೆಸರು 


ದಿಕ್ಕುಗಳು 


ವಾರ್ಡಿನ ಚಕ್ ಬಂದಿ ವಿವರ 


ಪೂರ್ವ 


ಪಶ್ಚಿಮ 


ಉತ್ತರ 


ಮರಳೋಣಿ ರಸ್ತೆಯ 9ನೇ ಕ್ರಾಸ್‌ನಿಂದ ಪ್ರಾರಂಭಗೊಂಡು 3ನೇ 
ಕ್ರಾಸ್‌ವರೆಗೆ. 
ತುಂಗಾ ನಾಲಾ ರಸ್ತೆಯ 4ನೇ ಕ್ರಾಸ್‌ನಿಂದ ಪ್ರಾರಂಭಗೊಂಡು 9ನೇ ಕ್ರಾಸ್‌ನ 
ರಸ್ತೆಯವರೆಗೆ . 
ಮರಳೋಣಿ ರಸ್ತೆಯ 10ನೇ ಕ್ರಾಸ್‌ನಿಂದ ಪ್ರಾರಂಭಗೊಂಡು ತುಂಗ ನಾಲೆಯ 
ರಸ್ತೆಯವರೆಗೆ. 
ಹಳೆ ಅಗ್ನಿಶಾಮಕ ಠಾಣೆಯ ಎದುರು ರಸ್ತೆಯಿಂದ ಪ್ರಾರಂಭಗೊಂಡು 13ನೇ 
ಕ್ರಾಸ್ ರಸ್ತೆಯನ್ನೊಳಗೊಂಡು ಮರಳೋಣಿರಸ್ತೆಯವರೆಗೆ. 
ಮರಳೋಣಿ ರಸ್ತೆಯ 13ನೇ ಕ್ರಾಸ್‌ನಿಂದ ಪ್ರಾರಂಭಗೊಂಡು 10ನೇ 
ಕ್ರಾಸ್‌ನವರೆಗೆ. 


ದಕ್ಷಿಣ 


ದುರ್ಗಿಗುಡಿ 
ದಕ್ಷಿಣಭಾಗ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


ತುಂಗ ನಾಲೆಯ ರಸ್ತೆಯ 10ನೇ ಕ್ರಾಸ್‌ನಿಂದ ಪ್ರಾರಂಭಗೊಂಡು ಹಳೆ 
ಅಗ್ನಿಶಾಮಕ ಠಾಣೆಯ ಎದುರು ರಸ್ತೆಯವರೆಗೆ. 
ಸರ್ವ‌್ರಕೇರಿಯ ಕಾಗಿನಲೆ ವಿದ್ಯಾ ಸಂಸ್ಥೆಯಿಂದ ಪ್ರಾರಂಭಗೊಂಡು 
ಕರಿಸಿದ್ದೇಶ್ವರ ದೇವಸ್ಥಾನವನ್ನೊಳಗೊಂಡು ಮರಳೋಣಿ ರಸ್ತೆವರೆಗೆ 
ಮರಳೋಣಿರಸ್ತೆಯಿಂದ ಪ್ರಾರಂಭಗೊಂಡು ಶ್ರೀ . ಹಳದಮ್ಮ ದೇವಿ ಶಾಲೆಯ 
ರಸ್ತೆಯ ಮುಖಾಂತರ ಕೆ.ಕೆ. ರಸ್ತೆವರೆಗೆ, 
ಕೆ.ಕೆ. ರಸ್ತೆಯಿಂದ ಪ್ರಾರಂಭಗೊಂಡು ರೇವಣಸಿದ್ದೇಶ್ವರ ಕಲ್ಯಾಣ 
ಮಂಟಪ್ಪವನ್ನೊಳಗೊಂಡು ಸರ್ವ‌್ರಕೇರಿಯ ಕಾಗಿನಲೆ ವಿದ್ಯಾಸಂಸ್ಥೆಯವರೆಗೆ. 
ಮರಳೋಣಿ ರಸ್ತೆಯ ಸಿದ್ದಪ್ಪನ ಕೇರಿ ರಸ್ತೆಯಿಂದ ಪ್ರಾರಂಭಗೊಂಡು 
ಮರಳೋಣಿ ರಸ್ತೆಯ ಮುಖಾಂತರ ಹಳದಮ್ಮ ದೇವಿ ಶಾಲೆಯ ಹಿಂಭಾಗದ 
ಅಡ್ಡರಸ್ತೆಯವರೆಗೆ. 


ಹೊಸಕೇರಿ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


8 


. 


ಹಳೆಪೇಟೆ ರಸ್ತೆಯಿಂದ ಪ್ರಾರಂಭಗೊಂಡು ದೊಡ್ಡಗಣ್ಣಾರ ಬೀದಿಯ ಮೂಲಕ 
ಸರ್ವ‌್ರ ಕೇರಿ ಕ್ರಾಸ್ ರಸ್ತೆಯವರೆಗೆ. 
ಸರ್ವ‌್ರಕೇರಿ ಗರಡಿ ಮನೆಯಿಂದ ಪ್ರಾರಂಭಗೊಂಡು ಕೆ.ಕೆ. ರಸ್ತೆ ಮುಖಾಂತರ 
ಹಳೆಪೇಟೆ ರಸ್ತೆವರೆಗೆ. 
ಕೆ.ಕೆ. ರಸ್ತೆಯಿಂದ ಪ್ರಾರಂಭಗೊಂಡು ಹಳೆಪೇಟೆ ರಸ್ತೆಯ ಮೂಲಕ 
ದೊಡ್ಡಗಣ್ಣಾರ ಬೀದಿಯವರೆಗೆ. 
ಸರ್ವ‌್ರಕೇರಿ ಕ್ರಾಸ್ ರಸ್ತೆಯಿಂದ ಪ್ರಾರಂಭಗೊಂಡು ಸರ್ವ‌್ರಕೇರಿ 
ಮುಖಾಂತರ ದೊಡ್ಡಗಣ್ಣಾರ ಬೀದಿಯನ್ನೊಳಗೊಂಡು ಸರ್ವ‌್ರಕೇರಿ ಗರಡಿ 
ಮನೆವರೆಗೆ. 


ಸರ್ವ‌್ರ 


ಕೇರಿ 


ಪೂರ್ವ 


ಪಶ್ಚಿಮ 


9 . 


ಕಡೆಮನೆ ಕೇರಿಯಿಂದ ಪ್ರಾರಂಭಗೊಂಡು ಮಾರಿಕೊಪ್ಪ ರಸ್ತೆ ಮೂಲಕ 
ಉತ್ತರ 

ಮರಳೋಣಿ ರಸ್ತೆಯ ಸರ್ಕಲ್‌ವರೆಗೆ, 

ಮರಳೋಣಿ ರಸ್ತೆಯ ಮುಖಾಂತರ ಸಿದ್ದಪ್ಪನಕೇರಿಯ ಮೂಲಕ 
ದಕ್ಷಿಣ 

ದೊಡ್ಡಕೇರಿಯವರೆಗೆ, 

ದೊಡ್ಡಕೇರಿಯಿಂದ ಪ್ರಾರಂಭವಾಗಿ ಕಡೆಮನೇರ ಕೇರಿಯನ್ನೊಳಗೊಂಡು 
ಪೂರ್ವ 

ಮಾರಿಕೊಪ್ಪದ ರಸ್ತೆವರೆಗೆ, 


ಸೊಪ್ಪಿನಕೇರಿ 


*) 


ವಾರ್ಡ್ ಸಂಖ್ಯೆ 
ಮತ್ತು ಹೆಸರು 


ದಿಕ್ಕುಗಳು 


ವಾರ್ಡಿನ ಚಕ್ ಬಂದಿ ವಿವರ 


2 


10 | 


10 ಕಕ್ಕೇರಿ, 


ಪಶ್ಚಿಮ 


11 ಆಗ್ರಹಾರ, 


ಮರಳೋಣಿ ರಸ್ತೆಯ ಸರ್ಕಲ್‌ನಿಂದ ಪ್ರಾರಂಭಗೊಂಡು ಮರಳೋಣಿ ರಸ್ತೆಯ | 
ಪಶ್ಚಿಮ 

ಮುಖಾಂತರ ಸಿದ್ದಪ್ಪನಕೇರಿಯವರೆಗೆ. 

ಟಿ. ಎಂ . ರಸ್ತೆಯ ಭಜನಾ ಮಂದಿರದಿಂದ ಪ್ರಾರಂಭಗೊಂಡು ಗೌರಿಹಳ್ಳದ 
ಉತ್ತರ ಧರಿಯಪ್ಪ ದೇವಸ್ಥಾನದವರೆಗೆ 

ಮಾರಿಕೊಪ್ಪ ರಸ್ತೆಯ ದುರ್ಗಿಗುಡಿ ಸರ್ಕಲ್‌ನಿಂದ ಕರಿಯ 
ದಕ್ಷಿಣ ರಸ್ತೆಯನ್ನೊಳಗೊಂಡು ಚನ್ನಮಲ್ಲಿಕಾರ್ಜುನ ಶಾಲೆಯ ಹಿಂಭಾಗದ 

ರಸ್ತೆಯವರೆಗೆ, 

ಚನ್ನಮಲ್ಲಿಕಾರ್ಜುನ ಶಾಲೆಯ ಹಿಂಭಾಗದ ರಸ್ತೆಯಿಂದ ಗೌಡಕೇರಿ, 
ಪೂರ್ವ ಕೊತ್ತಂಬರಿ ಕೇರಿ, ಸುಣಗಾರ್ ಕೇರಿ, ಆಲ್ಯರ ಕೇರಿಯನ್ನೊಳಗೊಂಡು ಟಿ. ಎಂ . 

ರಸ್ತೆಯ ಭಜನಾ ಮಂದಿರದವರೆಗೆ. 
ಗೌರಿಹಳ್ಳದ ಧರಿಯಪ್ಪ ದೇವಸ್ಥಾನದಿಂದ ಪ್ರಾರಂಭಗೊಂಡು, ಮರಳೋಣಿ 
ರಸ್ತೆಯ ಮೂಲಕ ಮಾರಿಕೊಪ್ಪ ರಸ್ತೆಯ ದುರ್ಗಿಗುಡಿ ಸರ್ಕಲ್‌ವರೆಗೆ, 

ತುಂಗಭದ್ರ ನದಿ ದಡದಿಂದ ಪ್ರಾರಂಭವಾಗಿ ಆಗ್ರಹಾರ ರುದ್ರಭೂಮಿ ರಸ್ತೆ , 
ಉತ್ತರ ಬಸವೇಶ್ವರ ದೇವಸ್ಥಾನದ ರಸ್ತೆಯನ್ನೊಳಗೊಂಡು ಟಿ. ಎಂ . ರಸ್ತೆಯ 

ಆಂಜನಾಪುರದ ಗಡಿಯ ಟಿ. ಎಂ . ರಸ್ತೆಯವರೆಗೆ. 

ದುರ್ಗಮ್ಮ ದೇವಸ್ಥಾನದ ಸರ್ಕಲ್‌ನಿಂದ ಪ್ರಾರಂಭಗೊಂಡು, ಟಿ. ಎಂ . ರಸ್ತೆಯ 
ದಕ್ಷಿಣ ಸ್ವಾಮಿವಿವೇಕನಾಂದ ಶಾಲೆಯ ಭಾಗಗಳನ್ನೊಳಗೊಂಡು ತುಂಬು ಹೊಳೆ 

ರಸ್ತೆಯ ಮೂಲಕ ತುಂಗಭದ್ರ ನದಿಯ ದಡದವರೆಗೆ. 

ತುಂಬು ಹೊಳೆ ರಸ್ತೆಯ ತುಂಗಭದ್ರ ನದಿಯ ದಡದಿಂದ ಶ್ರೀ . ರಾಘವೇಂದ್ರ 
ಪೂರ್ವ 

ಸ್ವಾಮಿ ಮಠವನ್ನೊಳಗೊಂಡು ಆಂಜನಾಪುರದ ಗಡಿಯವರೆಗೆ . 

ಆಂಜನಾಪುರದ ಗಡಿಯ ಟಿ. ಎಂ . ರಸ್ತೆಯಿಂದ ಪ್ರಾರಂಭಗೊಂಡು ದುರ್ಗಮ್ಮ 
ಪಶ್ಚಿಮ 

ದೇವಸ್ಥಾನದ ಸರ್ಕಲ್‌ವರೆಗೆ. 

ತುಂಗಭದ್ರ ನದಿ ದಡದಿಂದ ಪ್ರಾರಂಭಗೊಂಡು, ತುಂಬುಹೊಳೆ ರಸ್ತೆ ಹಾಗೂ 
ಉತ್ತರ 

ಟಿ. ಎಂ . ರಸ್ತೆಯ ಎಡಭಾಗವನ್ನೊಳಗೊಂಡು ದುರ್ಗಮ್ಮ ದೇವಸ್ಥಾನದವರೆಗೆ. 

ಹಳೆಪೇಟೆ ರಸ್ತೆಯಿಂದ ಪ್ರಾರಂಭವಾಗಿ ಅಡ್ಡಮನೆ ಬೀದಿಯ ರಸ್ತೆ ಮೂಲಕ 
ದಕ್ಷಿಣ 

ಟಿ. ಎಂ . ರಸ್ತೆಯನ್ನೊಳಗೊಂಡು ಯತೀಂಶ ಕಾಲೋನಿಯವರೆಗೆ. 

ಯತೀಂಶ ಕಾಲೋನಿಯಿಂದ ಪ್ರಾರಂಭಗೊಂಡು, ತುಂಗಭದ್ರ ನದಿ ದಡದ 
ಪೂರ್ವ 

ಮೂಲಕ ತುಂಬು ಹೊಳೆ ರಸ್ತೆವರೆಗೆ. 

ದುರ್ಗಮ್ಮ ದೇವಸ್ಥಾನದ ಸರ್ಕಲ್‌ನಿಂದ ಪ್ರಾರಂಭಗೊಂಡು, ಹಳೆಪೇಟೆ 
ಪಶ್ಚಿಮ 

ರಸ್ತೆಯ ಮೂಲಕ ಅಡ್ಡಮನೆ ಬೀದಿಯ ರಸ್ತೆಯವರೆಗೆ. 

ಟಿ. ಎಂ . ರಸ್ತೆಯಿಂದ ಪೆಟ್ರೋಲ್ ಬಂಕ್‌ನಿಂದ ಪ್ರಾರಂಭಗೊಂಡು ಅಡ್ಡಮನೆ 
ಉತ್ತರ ರಸ್ತೆಯ ಮೂಲಕ ಹಳೆಪೇಟೆಯ ಮುಖ್ಯ ರಸ್ತೆಯನ್ನು ಒಳಗೊಂಡು 

ಮಸೀದಿಯ ಪಕ್ಕದ ರಸ್ತೆಯವರೆಗೆ . 

ಮಾರಿಕೊಪ್ಪ ರಸ್ತೆಯ ಶ್ರೀ . ಚನ್ನಮಲ್ಲಿಕಾರ್ಜುನ ಶಾಲೆಯ ಹಿಂಭಾಗದ 
ದಕ್ಷಿಣ ರಸ್ತೆಯಿಂದ ಪ್ರಾರಂಭಗೊಂಡು ಮಾರಿಕೊಪ್ಪ ರಸ್ತೆಯ ಮೂಲಕ ಟಿ. ಎಂ . 

ರಸ್ತೆಯವರೆಗೆ, 

ಟಿ. ಎಂ . ರಸ್ತೆಯ ಮಾರಿಕೊಪ್ಪ ರಸ್ತೆಯಿಂದ ಪ್ರಾರಂಭಗೊಂಡು ಮಾಸುಂಪಾಷ 
ಪೂರ್ವ 

ಮಕ್ಕನ್ ಒಳಗೊಂಡು ಟಿ. ಎಂ . ರಸ್ತೆಯ ಪೆಟ್ರೋಲ್ ಬಂಕ್‌ವರೆಗೆ, 


12 


12 ಮಂಡಕ್ಕಿ ಕೇರಿ 


13 ಪೇಟೆ 


ಕ್ರ | ವಾರ್ಡ್ ಸಂಖ್ಯೆ 
ಸಂ . | ಮತ್ತು ಹೆಸರು 


ದಿಕ್ಕುಗಳು 


ವಾರ್ಡಿನ ಚಕ್ ಬಂದಿ ವಿವರ 


14 


14 


ಕುಂಬಾರಗುಂಡಿ 


ಕೇರಿ 


15 


15 


ಖಾಜಿಮೊಹಲ್ಲಾ 


ಮಸೀದಿಯ ಪಕ್ಕದ ರಸ್ತೆಯಿಂದ ಪಾಂಡು ರಂಗ ದೇವಸ್ಥಾನದ 
ಪಶ್ಚಿಮ ಹಿಂಭಾಗವನ್ನೊಳಗೊಂಡು ಮಾರಿಕೊಪ್ಪ ರಸ್ತೆಯ ಶ್ರೀ . ಚನ್ನಮಲ್ಲಿಕಾರ್ಜುನ 

ಶಾಲೆಯ ಹಿಂಭಾಗದ ರಸ್ತೆಯ ಮಾರಿಕೊಪ್ಪದ ರಸ್ತೆವರೆಗೆ , 

ಟಿ. ಎಂ . ರಸ್ತೆಯ ಕೆನರಾ ಬ್ಯಾಂಕಿನಿಂದ ಪ್ರಾರಂಭಗೊಂಡು ಶ್ರೀ . ಹಳದಮ್ಮ 
ಉತ್ತರ 

ದೇವಸ್ಥಾನದ ಮುಖಾಂತರ ಮಾರಿಗುಡಿ ಮುಂಭಾಗದ ರಸ್ತೆವರೆಗೆ, 

ಕುಂಬಾರಗುಂಡಿ ಕೇರಿಯ ಮಟ್ಟಕೆಂಚಣ್ಣಾರ ಕೇರಿ ರಸ್ತೆಯಿಂದ 
ದಕ್ಷಿಣ ಪ್ರಾರಂಭಗೊಂಡು ಮಸೀದಿ ಹಿಂಭಾಗದ ಮುಖಾಂತರ ಟಿ. ಎಂ . ರಸ್ತೆಯ ಶ್ರೀ . 

ನೀಲಕಂಠೇಶ್ವರ ದೇವಸ್ಥಾನದವರೆಗೆ, 

ಟಿ. ಎಂ . ರಸ್ತೆಯ ಶ್ರೀ . ನೀಲಕಂಠೇಶ್ವರ ದೇವಸ್ಥಾನದಿಂದ ಪ್ರಾರಂಭಗೊಂಡು 
ಪೂರ್ವ 

ಕೆನರಾ ಬ್ಯಾಂಕ್‌ವರೆಗೆ. 

ಮಾರಿಗುಡಿ ಮುಂಭಾಗದ ರಸ್ತೆಯಿಂದ ಪ್ರಾರಂಭಗೊಂಡು ಮಸೀದಿ 
ಪಶ್ಚಿಮ ಹಿಂಭಾಗದ ರಸ್ತೆಯನ್ನೊಳಗೊಂಡು ಕುಂಬಾರಗುಂಡಿ ಕೇರಿಯ 

ಪುಟ್ಟಕೆಂಚಣ್ಣಾರ ಕೇರಿ ರಸ್ತೆವರೆಗೆ. 

ಟಿ. ಎಂ . ರಸ್ತೆಯ ಪೇಟೆ ಶಾಲೆಯಿಂದ ಪ್ರಾರಂಭಗೊಂಡು ಖಾಜಿಮೊಹಲ್ಲಾದ 
ಉತ್ತರ 

ಮಸೀದಿ ಹಿಂಭಾಗದ ರಸ್ತೆವರೆಗೆ, 

ನ್ಯಾಮತಿ ರಸ್ತೆಯ ಪಟ್ಟಣ ಪಂಚಾಯಿತಿ ಕಾಂಪ್ಲೆಕ್ಸ್‌ನಿಂದ ಖಾಸಗಿ 
ದಕ್ಷಿಣ 

ಬಸ್‌ನಿಲ್ದಾಣದವರೆಗೆ , 

ಖಾಸಗಿ ಬಸ್‌ನಿಲ್ದಾಣದಿಂದ ಪ್ರಾರಂಭಗೊಂಡು ಹಳೆಸರ್ಕಾರಿ 
ಪೂರ್ವ 

ಆಸ್ಪತ್ರೆಯನ್ನೊಳಗೊಂಡು ಟಿ. ಎಂ . ರಸ್ತೆಯ ಪೇಟೆಶಾಲೆಯವರೆಗೆ 
ಖಾಜಿಮೊಹಲ್ಲಾದ ಹಿಂಭಾಗದ ರಸ್ತೆಯಿಂದ ಪ್ರಾರಂಭಗೊಂಡು 

ಮಸೀದಿಯನ್ನೊಳಗೊಂಡು ಖಾಜಿಮೊಹಲ್ಲಾದ 1, 2 , 3ನೇ 
ಪಶ್ಚಿಮ 

ಕ್ರಾಸ್‌ನೊಳಗೊಂಡು ಪೇಟೆ ರಸ್ತೆಯ ಮುಖಾಂತರ ನ್ಯಾಮತಿ ರಸ್ತೆಯ 
ಪಟ್ಟಣ ಪಂಚಾಯಿತಿ ಕಾಂಪ್ಲೆಕ್ಸ್‌ವರೆಗೆ, 

ಹಳೆಪೇಟೆ ರಸ್ತೆಯಿಂದ ಪ್ರಾರಂಭಗೊಂಡು ಅಜಾದ್ ನಗರ ಮುಖ್ಯ ರಸ್ತೆ 
ಉತ್ತರ 

ಮುಖಾಂತರ ಪಟ್ಟಕೆಂಚಣ್ಣಾರ ಕೇರಿಯವರೆಗೆ, 
ದಕ್ಷಿಣ ದೊಡ್ಡಕೇರಿಯಿಂದ ಪ್ರಾರಂಭವಾಗಿ ಹಳೆಪೇಟೆ ರಸ್ತೆಯವರೆಗೆ. 

ಹಳೆಪೇಟೆ ರಸ್ತೆಯ ದೊಡ್ಡಕೇರಿಯಿಂದ ಪ್ರಾರಂಭವಾಗಿ ಅಕ್ಕಸಾಲಿಗರ 
ಪೂರ್ವ 

ಬೀದಿಯನ್ನೊಳಗೊಂಡು ಅಜಾದ್ ನಗರದ ಮುಖ್ಯ ರಸ್ತೆವರೆಗೆ. 

ಪುಟ್ಟಕೆಂಚಣ್ಣಾರ ಕೇರಿಯಿಂದ ಪ್ರಾರಂಭಗೊಂಡು ದೊಡ್ಡಗಣ್ಣಾರ ಕೇರಿಯ 
ಪಶ್ಚಿಮ 

ಮೂಲಕ ದೊಡ್ಡಕೇರಿಯವರೆಗೆ. 

ಕೋಟೆಯ 2ನೇ ಮುಖ್ಯ ರಸ್ತೆಯಿಂದ ಪ್ರಾರಂಭಗೊಂಡು ಟಿ. ಎಂ . 
ಉತ್ತರ 

ರಸ್ತೆಯವರೆಗೆ. 

ನ್ಯಾಮತಿ ರಸ್ತೆಯ ಎಸ್. ಬಿ. ಎಂ ಬ್ಯಾಂಕಿನಿಂದ ಶಕುಂತಲಮ್ಮ ಸುಬ್ಬಮ್ಮರ 
ದಕ್ಷಿಣ 

ಲೇಔಟ್‌ನೊಳಗೊಂಡು ವಡ್ಡಿನಕೇರೆ ಹಳ್ಳ ಎಂ . ರಮೇಶ್ ಲೇಔಟ್‌ವರೆಗೆ . 

ವಡ್ಡಿನಕೇರಿ ಹಳ್ಳದ ಎಂ . ರಮೇಶ್ ಲೇಔಟ್‌ನಿಂದ , ಪೆಟ್ರೋಲ್ ಬಂಕ್ 
ಪೂರ್ವ ಒಳಗೊಂಡು ಬಂಬೂಬಜಾರ , ಶಾಂತ ಟಾಕೀಸ್ ಗಾಂಧಿನಗರ 

ರಸ್ತೆಯೊಳಗೊಂಡು ಸಂತೆ ಮೈದಾನ ಒಳಗೊಂಡು 2ನೇ ಮುಖ್ಯ ರಸ್ತೆವರೆಗೆ. 

ಟಿ. ಎಂ . ರಸ್ತೆಯಿಂದ ಪ್ರಾರಂಭಗೊಂಡು 1ನೇ ಅಡ್ಡ ರಸ್ತೆಯನ್ನೊಳಗೊಂಡು 
ಪಶ್ಚಿಮ 

ನ್ಯಾಮತಿ ರಸ್ತೆಯ ಎಸ್. ಬಿ. ಎಂ , ಬ್ಯಾಂಕ್‌ವರೆಗೆ, 


16 


16 


| 


ಪುಟ್ಟಕೆಂಚಣ್ಣಾರ 


ಕೇರಿ 


17 


17 


ಮಾರ್ಕೆಟ್ 
ಏರಿಯಾ 


ಕ್ರ | ವಾರ್ಡ್ ಸಂಖ್ಯೆ 
ಸಂ . | ಮತ್ತು ಹೆಸರು 


ದಿಕ್ಕುಗಳು 


ವಾರ್ಡಿನ ಚಕ್ ಬಂದಿ ವಿವರ 


18 ಕೋಟೆ 


ತುಂಗಭದ್ರ ನದಿಯಿಂದ ಪ್ರಾರಂಭಗೊಂಡು ಯತೀಂಶ ಕಾಲೋನಿ ರಸ್ತೆ 
ಉತ್ತರ 

ಮೂಲಕ ಟಿ. ಎಂ . ರಸ್ತೆವರೆಗೆ. 

ಕೋಟೆ ಅಡ್ಡರಸ್ತೆಯ ಪ್ರಾರಂಭದಿಂದ ತುಂಗಭದ್ರ ನದಿಯ ದಡದ 
ದಕ್ಷಿಣ 

ಮಲ್ಲಿಕಾರ್ಜುನ ದೇವಸ್ಥಾನದವರೆಗೆ, 

ತುಂಗಭದ್ರ ನದಿಯ ದಡದ ಮಲ್ಲಿಕಾರ್ಜುನ ದೇವಸ್ಥಾನದಿಂದ 
ಪೂರ್ವ ಅರಳಿಕಟ್ಟೆಯನ್ನೊಳಗೊಂಡು ತುಂಗಭದ್ರ ನದಿಯ ಯತಿಂಶ 

ಕಾಲೋನಿಯವರೆಗೆ. 

ಟಿ. ಎಂ . ರಸ್ತೆಯ ಯತೀಂಶ ಕಾಲೋನಿಯಿಂದ ಪ್ರಾರಂಭಗೊಂಡು 2ನೇ 
ಪಶ್ಚಿಮ 

ಮುಖ್ಯ ರಸ್ತೆಯ ಮೂಲಕ ಕೋಟೆಯ ಅಡ್ಡ ರಸ್ತೆಯವರೆಗೆ 


ಡಿ . ಎಸ್ . ರಮೇಶ್ 

ಜಿಲ್ಲಾಧಿಕಾರಿ , 
ದಾವಣಗೆರೆ ಜಿಲ್ಲೆ 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ದಾವಣಗೆರೆ ಜಿಲ್ಲೆ. 

ಅಧಿಸೂಚನೆ 


ನಂ .ರಾಚು/ ಸಿಆರ್ - 48 ( 2 ) / 2016 - 17 , ದಿನಾಂಕ : 3 - 12 - 2016 


ಸರ್ಕಾರದ ಪತ್ರ ಸಂಖ್ಯೆ ನಅಇ 12 ಎಂಎಲ್ಆರ್ 2016 ದಿನಾಂಕ 7 -9 - 2016 ರಲ್ಲಿ ಜಿಲ್ಲೆಯ ನಗರ ಸ್ಥಳೀಯ 
ಸಂಸ್ಥೆಗಳಿಗೆ ಕ್ಷೇತ್ರ ಪುನರ್ ವಿಂಗಡಣೆ ಮಾಡಲು ನಿರ್ದೇಶಿಸಿರುತ್ತದೆ. 

ಸರ್ಕಾರದ ನಿರ್ದೇಶನ ಮತ್ತು ಸರ್ಕಾರದ ಆದೇಶ ಸಂಖ್ಯೆ ಯುಡಿಡಿ 4 ಎಂಎಲ್ಆರ್ 2014 ದಿನಾಂಕ 15 -2 - 2014 
ರಲ್ಲಿನ ಮಾರ್ಗಸೂಚಿಯನ್ವಯ ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964 ರ ಪ್ರಕರಣ 13 ರಂತೆ ಡಿ.ಎಸ್.ರಮೇಶ್, ಭಾ.ಆ.ಸೇ , 
ಜಿಲ್ಲಾಧಿಕಾರಿ , ದಾವಣಗೆರೆ ಜಿಲ್ಲೆ , ದಾವಣಗೆರೆ ಆದ ನಾನು ಜಗಳೂರು ಪಟ್ಟಣ ಪಂಚಾಯತಿ ಕ್ಷೇತ್ರ ಪುನರ್ ವಿಂಗಡಣೆ ಮಾಡಿ 
ಜಗಳೂರು ಪಟ್ಟಣ ಪಂಚಾಯತಿಗೆ 18 ವಾರ್ಡ್‌ಗಳನ್ನು ರಚಿಸಿ ಕರಡು ಅಧಿಸೂಚನೆಯನ್ನು ಪ್ರಕಟಿಸಿರುತ್ತೇನೆ. 

ಈ ಪ್ರಸ್ತಾಪಿತ ಕ್ಷೇತ್ರ ಪುನರ್ ವಿಂಗಡಣೆ ಬಗ್ಗೆ ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಯ ವ್ಯಾಪ್ತಿಯಲ್ಲಿರುವ ಸಾರ್ವಜನಿಕರು 
ಯಾವುದೇ ಆಕ್ಷೇಪಣೆ ಅಥವಾ ಸಲಹೆ ಸೂಚನೆಗಳಿದ್ದಲ್ಲಿ ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ 15 ದಿನದೊಳಗಾಗಿ ಅಂದರೆ 
ದಿನಾಂಕ 23 -12 - 2016 ರೊಳಗೆ ಆಕ್ಷೇಪಣೆ ಅಥವಾ ಸಲಹೆ, ಸೂಚನೆಗಳನ್ನು ಲಿಖಿತವಾಗಿ ಸೂಕ್ತ ದಾಖಲೆಗಳೊಂದಿಗೆ ಈ 
ಪ್ರಾಧಿಕಾರಕ್ಕೆ ಸಲ್ಲಿಸಲು ಸೂಚಿಸಿದೆ. 

ಪ್ರಸ್ತಾಪಿತ ಕ್ಷೇತ್ರ ಪುನರ್ ವಿಂಗಡಣೆ ಬಗ್ಗೆ ನಿಗದಿಪಡಿಸಿದ ಅವಧಿಯ ನಂತರ ಸಲ್ಲಿಸಿದ ಯಾವುದೇ ಆಕ್ಷೇಪಣೆ ಅಥವಾ 
ಸಲಹೆ, ಸೂಚನೆಗಳನ್ನು ಪರಿಗಣಿಸಲಾಗುವುದಿಲ್ಲವೆಂದು ಈ ಮೂಲಕ ಸಾರ್ವಜನಿಕರ ಮಾಹಿತಿಗಾಗಿ ತರಲಾಗಿದೆ. 
ಪಟ್ಟಣ ಪಂಚಾಯತಿ : ಜಗಳೂರು 
ಕ್ರ . ವಾರ್ಡ್ ಸಂಖ್ಯೆ 
| ದಿಕ್ಕಗಳು 

ವಾರ್ಡಿನ ಚಕ್ಬಂದಿ ವಿವರ 
ಸಂ . | ಮತ್ತು ಹೆಸರು 

ಮನೆ ನಂ . 461 ಚಂದ್ರಶೇಖರಯ್ಯ ಮನೆಯಿಂದ ಉಜ್ಜಿನಿ ಕೊಟ್ಟೂರ್‌ ರಸ್ತೆ ಗೇಟಿನವರೆಗೆ 
ಉತ್ತರ ಮನೆ ನಂ . 442 ಕಲ್ಲನಗೌಡರ ಮನೆಯಿಂದ ಮನೆ ನಂ . 455 ಕರೇಕಲ್ಲಪ್ಪ 

ನಾಗರಾಜಪ್ಪನವರ ಮನೆಗೆ ಮುಕ್ತಾಯವಾಗುತ್ತದೆ 
| 1 | 01. ಜಿಡ್ಡಿಕೆರೆ 

ಹಳೇ ತಾಲ್ಲೂಕು ಆಫೀಸ್ ರಸ್ತೆಯ ಮನೆ ನಂ . 689 ಜೆ.ಕೆ. ಖಾಸಿಂ ಅಲಿ ಮನೆಯಿಂದ 
ದಕ್ಷಿಣ | ಮನೆ ನಂ . 682 ಅಂಗಡಿ ಸೋಮಣ್ಣನ ಮನೆಯಿಂದ ಬಿ. ತಿಮ್ಮಾರೆಡ್ಡಿ ಖಾಲಿ ಜಾಗಕ್ಕೆ 

ಮನೆ ನಂ . 713 ರಾಮಾಲಯ ರಸ್ತೆಯವರೆಗೆ ಮುಕ್ತಾಯವಾಗುತ್ತದೆ. 


ವಾರ್ಡ್ ಸಂಖ್ಯೆ | ದಿಕ್ಕಗಳು 


6 
. 


ವಾರ್ಡಿನ ಚಕ್ಬಂದಿ ವಿವರ 
ಸಂ . ಮತ್ತು ಹೆಸರು | 

ಉಜ್ಜಿನಿ - ಕೊಟ್ಟೂರು ರಸ್ತೆಯ ಮನೆ ನಂ . 461 ಹೆಚ್. ಎಂ . ಚಂದ್ರಶೇಖರಯ್ಯ 

ಮನೆಯಿಂದ ಆರಂಭವಾಗಿ ಹಳೇ ತಾಲ್ಲೂಕು ಆಫೀಸ್ ರಸ್ತೆಯ ಮನೆ ನಂ . 584 ಟಿ. 
ಪೂರ್ವ ಬಸವರಾಜಪ್ಪನವರ ಮನೆಯವರ ಮುಖಾಂತರ ಮನೆ ನಂ . 650 / ಎ ಹೊಟೇಲ್ 

ಈರಣ್ಣನ ಮುಖಾಂತರ ಮೊಹರಂ ಮಸೀದಿ ಮುಖಾಂತರ ಮನೆ ನಂ .688 ಜೆ.ಕೆ. 
ಖಾಸಿಂ ಅಲಿ ಮನೆಯವರೆಗೆ ಮುಕ್ತಾಯವಾಗುತ್ತದೆ 
ಉಜ್ಜಿನಿ - ಕೊಟೂರು ರಸ್ತೆ ಗೇಟಿನಿಂದ ಮನೆ ನಂ . 575 ಜೆ. ಪಿ. ನಿಂಗನಗೌಡ್ರು 

ಮನೆಯಿಂದ ಮನೆ ನಂ . 584 ಟಿ . ಬಸವರಾಜಪ್ಪ ನವರ ಮುಖಾಂತರ ಮನೆ ನಂ . 697 
ಪಶ್ಚಿಮ 

ಜೆ.ಎಸ್. ಸಿದ್ದವೀರಣ್ಣ ಮನೆ ಮುಖಾಂತರ ಮನೆ ನಂ . 713 ವಿ. ತಿಮ್ಮಾರೆಡ್ಡಿ ಖಾಲಿ 
ಜಾಗಕ್ಕೆ ರಾಮಾಲಯ ರಸ್ತೆಯವರೆಗೆ ಮುಕ್ತಾಯವಾಗುತ್ತದೆ. 

ಮನೆ ನಂ . 248 ಹನುಮಂತಾಪುರ ರಸ್ತೆಯಿಂದ ಹೊರಕೆರೆ ಪ್ರಾಥಮಿಕ ಪ್ರೌಢಶಾಲೆ 
ಉತ್ತರ ಸ. ನಂ . 379 ಪೆಟ್ರೋಲ್ ಬಂಕ್ ಮುಖಾಂತರ ಉಜ್ಜಿನಿ - ಕೊಟ್ಟೂರು ರಸ್ತೆಯ 

ಅಂಗನವಾಡಿ ಜನಶಿಕ್ಷಣ ನಿಲಯದವರೆಗೆ ಮನೆ ನಂ . 3 ಕ್ಕೆ ಮುಕ್ತಾಯವಾಗುತ್ತದೆ 

ಮನೆ ನಂ . 248 ಟಿ. ಇಮಾಂಸಾಬ್ ಮನೆಯಿಂದ ಮನೆ ನಂ . 244 ಟಿ. ಮಹೇಂದ್ರ 
ದಕ್ಷಿಣ ಮನೆ ಮುಖಾಂತರ ಚೌಡೇಶ್ವರಿ ಕೋಟೆ ಮನೆ ನಂ . 155 ಹಟ್ಟೇರ್ ಕಲ್ಯಾಣ ಮಂಟಪದ 

ಉಜ್ಜಿನಿ - ಕೊಟ್ಟೂರು ರಸ್ತೆಯ ಕೂಡು ರಸ್ತೆಗೆ ಮುಕ್ತಾಯವಾಗುತ್ತದೆ. 
| 2 | 02 . ಹೊರಕೆರೆ 

ಹನುಮಂತಾಪುರ ರಸ್ತೆಯಿಂದ ಹೊರಕೆರೆ ಪ್ರಾಥಮಿಕ ಪ್ರೌಢಶಾಲೆ ಮನೆ ನಂ . 93 

ಎಳಗೋಡು ಈಶ್ವರಪ್ಪನವರ ಮನೆಯವರ ಮುಖಾಂತರ ಹಟ್ಟೇರ ಕಾಂಪೌಂಡ್ 
ಪೂರ್ವ 

ಒಳಗೊಂಡು ಕೋಟೆ ಒಳಗೊಂಡು ಮನೆ ನಂ . 244 ಟಿ. ಮಹೇಂದ್ರ ಮನೆಯವರೆಗೆಗೆ 
ಮುಕ್ತಾಯವಾಗುತ್ತದೆ 
ಉಜ್ಜಿನಿ - ಕೊಟ್ಟೂರು ರಸ್ತೆಯ ಅಂಗನವಾಡಿ ಜನಶಿಕ್ಷಣ ನಿಲಯದಿಂದ ಹಳೇ ತಾಲ್ಲೂಕು 
ಆಫೀಸ್ ರಸ್ತೆಯ ಮನೆ ನಂ . 13 ಜವಳಿ ವೀರಭದ್ರನವರ ಮನೆಯ ಮುಖಾಂತರ 
ಕಲ್ಲೇಶ್ವರ ದೇವಸ್ಥಾನ ಹಾದು ಮನೆ ನಂ . 298 ವಾಜೀದ್ ಸಾಬ್ ಮನೆಯ ಮುಖಾಂತರ 
ಮನೆ ನಂ . 248 ಟಿ. ಇಮಾಂಸಾಬ್ ಮನೆಯವರೆಗೆ ಮುಕ್ತಾಯವಾಗುತ್ತದೆ 
ಮನೆ ನಂ . 663 ಜೆ. ಡಿ. ಮಂಜುನಾಥ ಹಳೇ ತಾಲ್ಲೂಕು ಆಫೀಸ್ ರಸ್ತೆಯಿಂದ 

ಪ್ರಾರಂಭಗೊಂಡು ನೆಹರು ರಸ್ತೆ ಉರ್ದುಶಾಲೆ ಒಳಗೊಂಡು ರಾಮಾಲಯ ರಸ್ತೆ ಮನೆ 
ಉತ್ತರ ನಂ . 766 ಬಿ . ತಿಮ್ಮಾರೆಡ್ಡಿ ಮನೆ ಮುಖಾಂತರ ಮನೆ ನಂ . 583 ಟಿ. ಹೆಚ್ . ಮಂಜುನಾಥ 

ಮನೆ ಒಳಗೊಂಡು ಮನೆ ನಂ . 781 ಶಿವಪೂಜೆ ನಾಗೇಂದ್ರಪ್ಪ ಖಾಲಿಜಾಗದವರೆಗೆ 
ಮುಕ್ತಾಯವಾಗುತ್ತದೆ 

ಮನೆ ನಂ . 889 ನಬೀಸಾಬ್ ಕುಲುಮೆಯಿಂದ ಮನೆ ನಂ . 745 ಪಿ . 
ಮಲ್ಲಿಕಾರ್ಜುನಯ್ಯ ಮನೆಯ ಒಳಗೊಂಡು ಮನೆ ನಂ . 750 ಗುಜರಿ ಮುಸ್ತಾಫ ಮನೆ 
| ದಕ್ಷಿಣ ಒಳಗೊಂಡು ಮನೆ ನಂ . 742 ಕೋದಂಡ ರಾಮ ದೇವಸ್ಥಾನದ ಜಾಗದ ನೆಹರು ರಸ್ತೆಯ 
03, ಪಟೇಲ್ 

ಮನೆ ನಂ . 643 ಚಾಯಪ್ಪ ಮನೆ ಮನೆ ನಂ . 628 ಅಬ್ದುಲ್ ರಹಿಂ ಮೇಷ್ಟು 
ಬೀದಿ 

ಮನೆಯವರೆಗೆ ಮುಕ್ತಾಯವಾಗುತ್ತದೆ. 

ಹಳೇ ತಾಲ್ಲೂಕು ಆಫೀಸ್ ರಸ್ತೆ ಮನೆ ನಂ . 628 ಅಬ್ದುಲ್ ರಹೀಂ ಮೇಷ್ಟು ಮನೆಯಿಂದ 
ಪೂರ್ವ 

ಮನೆ ನಂ . 745 ಜೆ. ಡಿ. ಮಂಜುನಾಥ ಮನೆಯವರೆಗೆ ಮುಕ್ತಾಯವಾಗುತ್ತದೆ. 
ಮನೆ ನಂ . 781 ಶಿವಪೂಜೆ ನಾಗೇಂದ್ರಪ್ಪನವರ ಕಲ್ಲು ಕಾಂಪೌಂಡ್ನಿಂದ ತಗ್ಗಿನ ಬಸವಣ್ಣ 

ದೇವಸ್ಥಾನ ಮುಖಾಂತರ ಕಲ್ಮಠ ಒಳಗೊಂಡು ಮನೆ ನಂ . 801 ಲೋಕೇಶ್ ರೆಡ್ಡಿ 
ಪಶ್ಚಿಮ ಮನೆಯ ಮುಖಾಂತರ ಮನೆ ನಂ . 816 ಕೆರೆತಳ ಶಿವಣ್ಣ ಮನೆಯ ಮುಖಾಂತರ ಮನೆ 

ನಂ . 822 ಅಜ್ಜಯ್ಯದೇವಸ್ಥಾನ ಒಳಗೊಂಡು ಬೈಪಾಸ್ ರಸ್ತೆಯ ಮನೆ ನಂ . 889 
ನಬೀಸಾಬ್ ಕುಲುಮೆಗೆ ಮುಕ್ತಾಯವಾಗುತ್ತದೆ. 


ಪಶ್ಚಿಮ 


| 3 


| 


6 
. 


| ದಕ್ಷಿಣ 


ವಾರ್ಡ್ ಸಂಖ್ಯೆ || ದಿಕ್ಕಗಳು 

ವಾರ್ಡಿನ ಚಕ್ಬಂದಿ ವಿವರ 
ಸಂ , ಮತ್ತು ಹೆಸರು | 

ಹಳೇ ಎ.ಕೆ. ಕಾಲೋನಿ ಮನೆ ನಂ . 390 ಜೆ. ಬಿ .ರಂಗಪ್ಪ ಇವರ ಮನೆ ನಂ . 462 ರಿಂದ 

ಪ್ರಾರಂಭಗೊಂಡ ಮನೆ ನಂ . 352 ಎನ್. ಬಿ . ಸೈರನಾಯಕ ಮನೆ. ನಂ . 479 ರ 
ಉತ್ತರ 

ಮುಖಾಂತರ ಹಾದು ಮನೆ ನಂ . 288 ಜೆ. ವಿ. ನಾರಾಯಣಸ್ವಾಮಿ ಮನೆ ನಂ . 400ಕ್ಕೆ 
ಅಂತ್ಯಗೊಳ್ಳತ್ತದೆ 
ಮನೆ ನಂ . 31 ಜುಮಾ ಮಸೀದಿ ಹಿಂಭಾಗದ ರಸ್ತೆಯಲ್ಲಿ ಮನೆ ನಂ . 1539 ಲಾಟ್ರಿದಸ್ತಗಿರಿ 
ಸಾಬ್ ಮನೆಯಿಂದ ಪ್ರಾರಂಭಗೊಂಡು ಮನೆ, ನಂ . 559 ರ ಗುಜರಿ ಮಹಾಬುಬ್ ಆಲಿ 

ಮನೆಯ ಮುಖಾಂತರ ಹಾದು ಚಳ್ಳಕೆರೆ ರಸ್ತೆ ಮನೆ ನಂ . 375 ಎ.ಕೆ. ಅಜ್ಜಪ್ಪನ ಮನೆ 
04 , ನಾಯಕರ 

ನಂ . 445 ಕ್ಕೆ ಅಂತ್ಯಗೊಳ್ಳುತ್ತದೆ 
ಕಾಲೋನಿ 

ಮನೆ ನಂ .375 ಎ .ಕೆ. ಅಜ್ಜಪ್ಪನ ಮನೆಯಿಂದ ಮನೆ ನಂ . 485 ರಿಂದ ಪ್ರಾರಂಭಗೊಂಡು 

ಮನೆ ನಂ . 355 ಆರ್. ಪಾಪಯ್ಯ ಮನೆ ನಂ . 451 ರ ಮುಖಾಂತರ ಮನೆ ನಂ . 403 
ಪೂರ್ವ 

ಜೆ. ಡಿ. ಅಡಿವೆಪ್ಪ ಮನೆ ನಂ . 460 ರ ಮುಖಾಂತರ ಮನೆ ನಂ . 408 ಜೆ. ಬಿ. ರಂಗಪ್ಪ 
ಇವರ ಮನೆ ನಂ . 462 ಕ್ಕೆ ಅಂತ್ಯಗೊಳ್ಳುತ್ತದೆ. 

ಮನೆ ನಂ . 400 ರ ಮನೆ ನಂ . 288 ನಾರಾಯಣ ಸ್ವಾಮಿ ಮನೆಯಿಂದ 
ಪಶ್ಚಿಮ ಪ್ರಾರಂಭಗೊಂಡು ಮನೆ ನಂ . 23 ಜೆ. ಪಿ. ಬಸೀರ್ ಸಾಬ್ ಮನೆ ನಂ . 494 ರ 

ಮುಖಾಂತರ ಮನೆ ನಂ . 31 ಲಾಟ್ರಿ ದಸ್ತಗಿರಿ ಮನೆಗೆ ಅಂತ್ಯಗೊಳ್ಳುತ್ತದೆ. 
ಡೋರ್ ನಂ . 890 ನೆಹರು ರಸ್ತೆಯ ಭುವನೇಶ್ವರಿ ವೃತ್ತ ಭೋವಿ ಹಾಸ್ಟೇಲ್ ಒಳಗೊಂಡು 
ಬೈಪಾಸ್ ರಸ್ತೆಯ ಮನೆ ನಂ . 985 ಅಂಜಿನಪ್ಪ ಮನೆ ಮುಖಾಂತರ ಮನೆ ನಂ . 879 
ಕೋಲುಮೆ ಖಲೀಂಉಲ್ಲಾ ಮನೆ ಮುಖಾಂತರ ಒಳಗೊಂಡು ಮನೆ ನಂ . 1179 
ಜೋಗಪ್ಪನಗುಡಿ ಒಳಗೊಂಡು ಮನೆ ನಂ . 1181 ಕಿಸಾನ್ ಇಂಡಸ್ಟ್ರೀಸ್ ವರೆಗೆ 
ಮುಕ್ತಾಯಗೊಳ್ಳುತ್ತದೆ 
ಡೋರ್ ನಂ . 1194 ಎಂ . ಜಿ . ಬಸ್‌ನಿಲ್ದಾಣದಿಂದ ಪ್ರಾರಂಭಗೊಂಡು ಮನೆ ನಂ . 1172 

ಬಸಪ್ಪ - ಉಜ್ಜಪ್ಪ ಮನೆ ಒಳಗೊಂಡು ದಾವಣಗೆರೆ ರಸ್ತೆ ಮುಖಾಂತರ ಡೋರ್ ನಂ . 
05 . ಶ್ರೀರಾಮ | ದಕ್ಷಿಣ 1144ಜೆ.ಕೆ. ಬಷೀರ್ ಅಹಮ್ಮದ್ ಮನೆಯ ಮುಖಾಂತರ ಮನೆ ನಂ . 1062 ಮಾದವರೆಡ್ಡಿ 
ಕಾಲೋನಿ 

ಇವರ ಮನೆ ಒಳಗೊಂಡು ಡೋರ್ ನಂ . 912 ಪಟ್ಟಣ ಪಂಚಾಯಿತಿಯ ತರಕಾರಿ 
ಮಾರುಕಟ್ಟೆಯ ನೆಹರು ರಸ್ತೆಯವರೆಗೆ ಮುಕ್ತಾಯಗೊಳ್ಳುತ್ತದೆ. 

ನೆಹರು ರಸ್ತೆ ಭುವನೇಶ್ವರಿ ವೃತ್ತದ ಭೋವಿ ಹಾಸ್ಟೇಲ್ ಕಾಂಪೌಂಡ್ ನಂ . 890 ರಿಂದ 
ಪೂರ್ವ | ಪಟ್ಟಣ ಪಂಚಾಯಿತಿ ತರಕಾರಿ ಮಾರುಕಟ್ಟೆಯ ಆಸ್ತಿ ಸಂಖ್ಯೆ 912 ವರೆಗೆ 

ಮುಕ್ತಾಯಗೊಳ್ಳುತ್ತದೆ . 

ಡೋರ್ ನಂ . 1199 ಕಿಸಾನ್ ಇಂಡಸ್ಟ್ರೀಸ್‌ನಿಂದ ಜೋಗಪ್ಪನಗುಡಿ ಒಳಗೊಂಡು ಮನೆ 
ಪಶ್ಚಿಮ ನಂ . 1161 ಬಡೇಸಾಬ್ ಸಾಮೀಲ್ ಒಳಗೊಂಡು ದಾವಣಗೆರೆ ರಸ್ತೆಯವರೆಗೆ 

ಮುಕ್ತಾಯಗೊಳ್ಳುತ್ತದೆ 
ಚಳ್ಳಕೆರೆ ರಸ್ತೆ ಮಂಜುನಾಥ್ ಬಡಾವಣೆ ಮನೆ. ನಂ . 690 ರಿಂದ ಪರಸಪ್ಪ ತಿಂಪಪ 
ಮನೆಯಿಂದ ಮನೆ ನಂ . 694 ಪ್ರಾರಂಭಗೊಂಡು ಮನೆ ನಂ . 665 ಟಾ 

ಶಿವಣ್ಣನ ಮನೆ ಮುಖಾಂತರ ಮನೆ ನಂ . 663 ಶ್ರೀ . ರಾಮರೆಡ್ಡಿ ಮನೆಯವರಿಗೆ ಹಳೇ 
06 . 

ತಾಲ್ಲೂಕು ಆಫೀಸ್ ರಸ್ತೆಗೆ ಅಂತ್ಯವಾಗುತ್ತದೆ 
ಮಂಜುನಾಥ 
ಬಡಾವಣೆ 

ಹಳೇ ತಾಲ್ಲೂಕು ಆಫೀಸ್ ರಸ್ತೆಯ ಎಂ . ಎಂ .ರಸ್ತೆ ಯೂಸೆಫ್ ಸಾಬ್ ಮನೆಯಿಂದ ಮನೆ 

ನಂ . 206 ಪ್ರಾರಂಭಗೊಂಡು ಮನೆ ನಂ 632 ಮಹಮದ್ ಯೂಸಫ್ ಮನೆಯಿಂದ 
ದಕ್ಷಿಣ 

ಮನೆ ನಂ . 200 ಅಬ್ದುಲ್ ವಹಾಬ್ಸಾಬ್ ಪತ್ರಿಕೆ ಏಜೆಂಟರ್‌ ಮನೆಯ ಮುಖಾಂತರ 
ಗಂಗಮಾಳಮ್ಮ ಮನೆಯವರಿಗೆ ಮನೆ. ನಂ . 661/ಎ ಗೆ ಚಳ್ಳಕೆರ ರಸ್ತೆಗೆ ಅಂತ್ಯಗೊಳ್ಳುತ್ತದೆ 


a 


ಉತ್ತರ 


6 
. 


ಪಶ್ಚಿಮ 


ವೃತ್ತ 


ವಾರ್ಡ್ ಸಂಖ್ಯೆ | ದಿಕ್ಕಗಳು 

ವಾರ್ಡಿನ ಚಕ್ಬಂದಿ ವಿವರ 
ಸಂ . ಮತ್ತು ಹೆಸರು | 

ಮನೆ ನಂ . 188 ಮಟನ್ ಮಾರ್ಕೆಟ್ ರಸ್ತೆ ಅಬ್ದುಲ್ ರೆಹಮಾನ್ ಮನೆ. ನಂ . 59 / ಎ 
ಪೂರ್ವ ರಿಂದ ಮನೆ ನಂ . 694 ಪರಸಪ್ಪ ತಿಂದಪ್ಪನ ಮೆನ ನಂ , 90 ಕ್ಕೆ ಚಳ್ಳಕೆರೆ ರಸ್ತೆಗೆ 

ಅಂತ್ಯಗೊಳ್ಳುತ್ತದೆ . 
ಮನೆ ನಂ . 92 ಹಳೇ ತಾಲ್ಲೂಕು ಆಫೀಸ್ ರಸ್ತೆ ರಾಮ ರೆಡ್ಡಿ ಮನೆ ನಂ . 663 ರಿಂದ 
ಪ್ರಾರಂಭಗೊಂಡ ಮನೆ ನಂ . 557 ಸುನಂದಮ್ಮ ಗೋಣೆಪ್ಪ ಇವರ ಮನೆ ಮುಖಾಂತರ 
ಮನೆ ನಂ . 206 ಮಟನ್ ಮಾರ್ಕೆಟ್ ವರ್ಗದ ರಸ್ತೆ ಯೂಸಫ್ ಮನೆ. ನಂ . 632 ಕ್ಕೆ 
ಮುಕ್ತಾಯಗೊಳ್ಳುತ್ತದೆ. 

ಚಳ್ಳಕೆರೆ ರಸ್ತೆ ಹೂ ಮಾರುವ ಷಫೀವುಲ್ಲಾ ಮನೆಯಿಂದ ಪ್ರಾರಂಭಗೊಂಡು ಖಾಸಿಂಸಾಬ್ 
ಉತ್ತರ ಮನೆಯ ಮುಖಾಂತರ ಹಳೇ ತಾಲ್ಲೂಕು ರಸ್ತೆ ಜಿಲಾಬಿ ಕೆಂಚಪ್ಪರ ಮನೆಯ ಮುಖಾಂತರ 

ನಾಗರಾಜ ಮನೆಯವರೆಗೆ ಅಂತ್ಯವಾಗುವುದು. 

ಮನೆ ನಂ . 524 ಕೇಶವರೆಡ್ಡಿ ಪ್ರಾರಂಭಗೊಂಡು ಪಟ್ಟಣ ಪಂಚಾಯಿತಿ ಮುಖಾಂತರ 

ದಕ್ಷಿಣ ಸರ್ಕಾರಿ ಆಸ್ಪತ್ರೆ ಹಿಂಭಾಗದ ಮನೆ ನಂ . 494 ಬಿ . ಮಲ್ಲಿಕಾರ್ಜುನ ಮನೆಗೆ 
07. ಭುವನೇಶ್ವರಿ | 

ಅಂತ್ಯಗೊಳ್ಳುತ್ತದೆ. 

ಮನೆ ನಂ . 494 ಬಿ . ಮಲ್ಲಿಕಾರ್ಜುನ ಮನೆ ಹೂವು ಮಾರುವ ಶಾಂತಪ್ಪ ಬಡಿಗೇರ್ 
ಪೂರ್ವ 

ಮನೆಯವರೆಗೆ ಅಂತ್ಯವಾಗುತ್ತದೆ. 

ನೆಹರು ರಸ್ತೆಯ ಮನೆ ನಂ . 621 ನಾಗರಾಜ ಬಿನ್ ಡಿ. ನಾರಾಯಣ ರಾವ್‌ಮನೆಯಿಂದ 
ಪಶ್ಚಿಮ 1 ರಿಂದ ಪ್ರಾರಂಭಗೊಂಡು ಮನೆ ನಂ . 329 ಭುವನೇಶ್ವರಿ ಸರ್ಕಲ್ ಒಳಗೊಂಡು ಕೇಶವ 

ರೆಡ್ಡಿ ಮನೆಯವರೆಗೆ ಅಂತ್ಯಗೊಳ್ಳುತ್ತದೆ. 

ಚಳ್ಳಕೆರೆ ರಸ್ತೆ ಖಲಂದರ್ ಇವರ ಮನೆಯಿಂದ ಪ್ರಾರಂಭಗೊಂಡ ಮಹಮದ್ ಅಮೀರ್ 
ಉತ್ತರ ಸಾಬ್ ಮನೆ ಇವರ ಮನೆ ಮುಖಾಂತರ ಬಂದು ಎಂ . ಎಂ . ರಸ್ತೆ ಮನೆ ನಂ . 223 

ಪೇಂಟರ್ ಅನ್ವರ್ ಭಾಷಾ ಮನೆಯವರೆಗೆ ಅಂತ್ಯಗೊಳ್ಳುತ್ತದೆ 
ಮನೆ ನಂ . 329 ಹಳೇ ತಾಲ್ಲೂಕು ಆಫೀಸ್ ರಸ್ತೆ ಮನೆ ಗಾರೆ ಚಮನ್ ಸಾಬ್ ಇವರ 

ಮನೆಯಿಂದ ಪ್ರಾರಂಭಗೊಂಡು ಮನೆ ನಂ . 238 ಮನಮದ್ ಅಮೀರ್ ಸಾಬ್ ಮನೆ 
ದಕ್ಷಿಣ 

ಮುಖಾಂತರ ಬಂದು ಎಂ . ಎಂ . ರಸ್ತೆ ಪೆಂಟೆರ್ ಅನ್ವರ್ ಭಾಷಾ ಮನೆಯವರೆಗೆ 
08. ಮುಸ್ಲಿಂ 

ಅಂತ್ಯಗೊಳ್ಳುತ್ತದೆ. 
ಕಾಲೋನಿ 

ಮನೆ ನಂ . 271 ಚಳ್ಳಕೆರೆ ರಸ್ತೆ ಎಸ್. ಹೆಚ್ . ಸನಾವುಲ್ಲಾ ಇವರ ಮನೆಯಿಂದ 
ಪೂರ್ವ ಪ್ರಾರಂಭಗೊಂಡು ಮನೆ ನಂ . 408 ಇಸ್ಮಾಯಿಲ್ ಮಹಮದ್ ಇವರ ಮನೆಯ 

ಮುಖಾಂತರ ಖಲಂದರ್ ಇವರ ಮನೆಗೆ ಅಂತ್ಯಗೊಳ್ಳುವುದು. 

ಮನೆ ನಂ . 223 ಎಂ . ಎಂ . ರಸ್ತೆ ಪೇಂಟರ್ ಅನ್ವರ್ ಭಾಷ ಇವರ ಮನೆಯಿಂದ 
ಪಶ್ಚಿಮ ಪ್ರಾರಂಭಗೊಂಡು ಮನೆ ನಂ . 238 ಹಳೇ ತಾಲ್ಲೂಕು ಕಛೇರಿ ರಸ್ತೆ ಗಾರೆ ಚಮನ್ ಸಾಬ್ 

ಮನೆಯವರೆಗೆ ಮುಕ್ತಾಯವಾಗುತ್ತದೆ. 

| ಚಳ್ಳಕೆರೆ ರಸ್ತೆ ಓ . ಚಿ. ಬೋರಯ್ಯ ಕಾಲೇಜ್ ಒಳಗೊಂಡು ಹಟ್ಟೇರ ಪೆಟ್ರೋಲ್ ಬಂಕ್ 
9. ಅಶ್ವತ್ 

ಒಳಗೊಂಡು ಉಜ್ಜಿನಿ - ಕೊಟ್ಟೂರ್‌ ರಸ್ತೆ ಪಾರ್ಕ್‌ವರೆಗೆ ಅಂತ್ಯವಾಗುತ್ತದೆ. 
ಬಡಾವಣೆ 

ಬೇಡರಕಣ್ಣಪ್ಪ ಶಾಲೆ ಮತ್ತು ಹಾಸ್ಟೆಲ್ ನಿಂದ ಮಟ್ಟಿ ಪ್ರದೇಶ ಒಳಗೊಂಡು ನೀರಿನ 
ಟ್ಯಾಂಕ್ ಒಳಗೊಂಡು ಉಜ್ಜಿನಿ ಬಾಲಕಿಯರ ಶಾಲೆಗೆ ಅಂತ್ಯವಾಗುತ್ತದೆ. 


ಉತ್ತರ 


| 


0 


| 


ದಕ್ಷಿಣ 


10 


6 
. 


ವಾರ್ಡ್ ಸಂಖ್ಯೆ | 

ದಿಕ್ಕಗಳು 
ಸಂ . ಮತ್ತು ಹೆಸರು | 


ವಾರ್ಡಿನ ಚಕ್ಬಂದಿ ವಿವರ 


ಚಳ್ಳಕೆರೆ ರಸ್ತೆ ಓ. ಚಿ. ಬೋರಯ್ಯ ಕಾಲೇಜ್‌ನಿಂದ ರಾಜರಾಜೇಶ್ವರಿ ಕಾಲೇಜ್ ಒಳಗೊಂಡು 
ಪೂರ್ವ 

ಬೇಡರಕಣ್ಣಪ್ಪ ಶಾಲೆ ಮತ್ತು ಹಾಸ್ಟೇಲ್‌ಗೆ ಅಂತ್ಯವಾಗುತ್ತದೆ. 
ಮನೆ ನಂ . 1886 ಉಜ್ಜಿನಿ - ಕೊಟ್ಟೂರ್‌ ರಸ್ತೆ ಪಾರ್ಕ್ ನಿಂದ ನಟರಾಜ ಚಿತ್ರಮಂದಿರ 

ಒಳಗೊಂಡು ಮನೆ ನಂ . 1905 ಡಿ ಗ್ರೂಪ್ ನೌಕರರ ಸಮುದಾಯಭವನ ಒಳಗೊಂಡು 
ಪಶ್ಚಿಮ 

ಚಳ್ಳಕೆರೆ ರಸ್ತೆಯ ಮುಖಾಂತರ ಮನೆ ನಂ . 1928 ಬಜಾಜ್ ಷೋರೂಂ ಒಳಗೊಂಡು 
ಮನೆ ನಂ . 1940 ಉಜ್ಜಿನಿ ಬಾಲಕಿಯರ ಶಾಲೆಗೆ ಅಂತ್ಯವಾಗುತ್ತದೆ. 
ಬೇಡರಕಣ್ಣಪ್ಪ ಶಾಲೆ ಮತ್ತು ಹಾಸ್ಟೆಲ್ ನಿಂದ ಜೆ.ಎನ್ . ವೆಂಕಟೇಶ್ ರಾಜು ಇವರ 
ನಿವೇಶನಗಳನ್ನು ಒಳಗೊಂಡು ಮನೆ ನಂ . 1937 ಸಿಮೆಎಣ್ಣೆ ಬಂಕ್ ಒಳಗೊಂಡು 

ಚಳ್ಳಕೆರೆ ರಸ್ತೆ ಮುಖಾಂತರ ಮನೆ ನಂ . 1950ಸರ್ಕಾರಿ ಪದವಿ ಪೂರ್ವ ಕಾಲೇಜ್ 
ಉತ್ತರ 

ಕಾಂಪೌಂಡ್ ಮುಖಾಂತರ ಹಳೇ ಪೆಟ್ರೋಲ್ ಬಂಕ್ ಮುಖಾಂತರ ಮನೆ ನಂ . 2494 
ನಟರಾಜ ಟೆಕ್ಸ್ಟೈಲ್ಸ್ ಒಳಗೊಂಡು ಮನೆ ನಂ . 2091 ಕೆ. ರಹಿಮಾನ್ ಸಾಬ್ 
ಮಳಿಗೆಗಳಿಗೆ ಅಂತ್ಯವಾಗುತ್ತದೆ. 

ಜೆ. ಡಿ. ಉಮಾ ಶಿವಪ್ರಕಾಶ್ ನಿವೇಶನ ಒಳಗೊಂಡು ಮುನ್ನೂರು ಸ್ವಾಮಿ ಜಮೀನು 74 
10 . ಓಂಕಾರೇಶ್ವರ | ದಕ್ಷಿಣ 
| 10 | 10. 

ಒಳಗೊಂಡು ಎನ್. ಜಿ.ಓ. ಬಡಾವಣೆ ಒಳಗೊಂಡು ಮರೇನಹಳ್ಳಿ ರಸ್ತೆಯವರೆಗೆ 
ಬಡಾವಣೆ 

ಅಂತ್ಯವಾಗುತ್ತದೆ. 
ಪೂರ್ವ 

ಗೊಲ್ಲರಹಟ್ಟಿ ಬೇಡರಕಣ್ಣಪ್ಪ ಶಾಲೆ ಮತ್ತು ಹಾಸ್ಟೆಲ್‌ನಿಂದ ಗೊಲ್ಲರಹಟ್ಟಿ ರಸ್ತೆ ಜೆ. ಡಿ. 
ಉಮಾ ಶಿವಪ್ರಕಾಶ್ ನಿವೇಶನ ಒಳಗೊಂಡು ರಿಂಗ್ ರಸ್ತೆಗೆ ಅಂತ್ಯವಾಗುತ್ತದೆ. 
ಮನೆ ನಂ . 2091 ಮಹಾತ್ಮಗಾಂಧಿ ವೃತ್ತದಿಂದ ಕೆ. ರಹಿಮಾನ್ ಸಾಬ್ ಮಳಿಗೆ 
ಮುಖಾಂತರ ಮರೇನಹಳ್ಳಿ ರಸ್ತೆ ಮನೆ ನಂ . 2075 ಪಿಡಬ್ಲ್ಯೂಡಿ ಕ್ವಾಟ್ರಸ್ ಒಳಗೊಂಡು 
ನಾಲಂದ ಕಾಲೇಜ್ ಒಳಗೊಂಡು ಎನ್. ಜಿ . ಓ ಬಡಾವಣೆ ಒಳಗೊಂಡು ಮರೇನಹಳ್ಳಿ 
ರಸ್ತೆಗೆ ಅಂತ್ಯವಾಗುತ್ತದೆ. 
ಮನೆ ನಂ . 2026 ಮಹಾತ್ಮ ಗಾಂಧಿಜೀ ವೃತ್ತದಿಂದ ಎನ್. ಎಂ . ಸಿ. ಹೊಟೇಲ್ 

ಒಳಗೊಂಡು ಶಿವಪ್ರಕಾಶ್ ಟೆಕ್ಸ್ಟೈಲ್ ಒಳಗೊಂಡು ದಾವಣಗೆರೆ ರಸ್ತೆ ಮುಖಾಂತರ ಮನೆ 
ಉತ್ತರ 

ನಂ . 2694 ಹನುಮಂತಶೆಟ್ಟಿ ಮನೆ ಒಳಗೊಂಡು ಮನೆ ನಂ . 2699 ಬಿ. ಹೆಚ್ . 
ತಿಮ್ಮಾರೆಡ್ಡಿ ತಿರುಮಲ ಮೆಡಿಕಲ್‌ ಸ್ಟೋರ್‌ಗೆ ಅಂತ್ಯವಾಗುತ್ತದೆ. 
ಮನೆ ನಂ . 2158 ಮರೇನಹಳ್ಳಿ ರಸ್ತೆಯ ಡಾ || ಶಿವಪ್ರಕಾಶ್ ಮನೆಯಿಂದ ಮನೆ ನಂ . 

ನವಚೇತನ ಶಾಲೆ ಒಳಗೊಂಡು ಮನೆ ನಂ . 2374 ಮಹಲಿಂಗಪ್ಪ ಮನೆ ಒಳಗೊಂಡು 
ದಕ್ಷಿಣ 

ಅಂಚೇರ ಮನೆ ಒಳಗೊಂಡು ಮನೆ ನಂ . 2195 ಅನಸೂಯಮ್ಮ ಮನೆ ಒಳಗೊಂಡು 
11. ಜೆ. ಸಿ. ಆರ್. 

ಮನೆ ನಂ . 2469 ಗಾರೆ ಓಬಣ್ಣನ ಮನೆಯವರೆಗೂ ಅಂತ್ಯವಾಗುತ್ತದೆ. 
ಬಡಾವಣೆ- 02 

ಮನೆ ನಂ . 2145 ಮಹಾತ್ಮ ಗಾಂಧಿಜೀ ವೃತ್ತದಿಂದ ಶ್ರೀನಿವಾಸ ಮನೆ ಒಳಗೊಂಡು ಮನೆ 
ಪೂರ್ವ | ನಂ . 2154 ಇಂಜಿನಿಯರಿಂಗ್ ಉಪವಿಭಾಗ ಒಳಗೊಂಡು ಮನೆ ನಂ . 2158 ಡಾ || 

ಶಿವಪ್ರಕಾಶ್ ಮನೆಯವರೆಗೆ 
ಮನೆ ನಂ . 2696 ಬಿ.ಹೆಚ್. ತಿಮ್ಮಾರೆಡ್ಡಿ ತಿರುಮಲ ಮೆಡಿಕಲ್ ಸ್ಟೋರ್‌ನಿಂದ ಮನೆ ನಂ . 

2407 ಜೆ. ಆರ್, ಶರಣಪ್ಪ ಮನೆ ಒಳಗೊಂಡು ಸಿಮೆಎಣ್ಣೆ ಗಂಗಾಧರ ಮನೆ ಒಳಗೊಂಡು 
ಪಶ್ಚಿಮ 

ಮನೆ ನಂ . 2454 ಮುದ್ದಯ್ಯ ಪಾಪಣ್ಣ ಮನೆ ಒಳಗೊಂಡು ಮನೆ ನಂ . 2443 ಗಾರೆ 
ಓಬಣ್ಣನವರ ಮನೆಗೆ ಅಂತ್ಯವಾಗುತ್ತದೆ. 


6 


) 


6 
. 


ದಕ್ಷಿಣ 


Wು 


೬ 


ವಾರ್ಡ್ ಸಂಖ್ಯೆ || ದಿಕ್ಕಗಳು 

ವಾರ್ಡಿನ ಚಕ್ಬಂದಿ ವಿವರ 
ಸಂ .| ಮತ್ತು ಹೆಸರು ಇಲ್ಲಿಗೆ 

ಮನೆ ನಂ . 2151 ಮರೇನಹಳ್ಳಿ ರಸ್ತೆಯ ರೇಷ್ಮೆ ಇಲಾಖೆಯಿಂದ ಸಿಂಡಿಕೇಟ್ ಬ್ಯಾಂಕ್ 

ಒಳಗೊಂಡು ಸಿಮೆಎಣ್ಣೆ ದಿನೇಶ್ ಮನೆ ಒಳಗೊಂಡು ಮಹಲಿಂಗಪ್ಪನವರ ಮನೆ 
ಉತ್ತರ 

ಹಿಂಭಾಗದ ರಸ್ತೆ ಮುಖಾಂತರ ಮನೆ ನಂ . 2342 ಕೆ. ಇ.ಬಿ. ಓಬಯ್ಯ ಮನೆಯವರೆಗೆ 
ಅಂತ್ಯವಾಗುತ್ತದೆ. 
ಮರೇನಹಳ್ಳಿ ಹರ್ಷಿತ್ ಕಾಲೇಜ್ ಪ್ರಾರಂಭಗೊಂಡು ಶ್ರೀರಾಮ ಬಡಾವಣೆ ಒಳಗೊಂಡು 
ಗಿರಣಿ ತಿಮ್ಮಾರೆಡ್ಡಿ ಬಡಾವಣೆ ಒಳಗೊಂಡು ಎನ್. ಎಂ .ಕೆ. ಶಾಲೆಗೆ ಅಂತ್ಯವಾಗುತ್ತದೆ. 

ಮನೆ ನಂ . 2151 ಮರೇನಹಳ್ಳಿ ರಸ್ತೆಯ ರೇಷ್ಮೆ ಇಲಾಖೆಯಿಂದ ಜೆ. ಬಿ . ಚಂದ್ರಶೇಖರ್ 
| 12 | 12. ವಿದ್ಯಾನಗರ 

ಶೆಟ್ಟಿ ಮನೆ ಒಳಗೊಂಡು ಮನೆ ನಂ . 2305 ಜೆ.ವಿ . ನಾಗರಾಜ ಶೆಟ್ಟಿ ಮನೆ ಒಳಗೊಂಡು 
ಪೂರ್ವ ಹೊಸ ಪೊಲೀಸ್ ಕ್ವಾಟ್ರಸ್ ಒಳಗೊಂಡು, ಜೆ. ಡಿ. ಬಡಾವಣೆ ಒಳಗೊಂಡು, ಗಂಗಾಂಬಿಕಾ 

ಬಡಾವಣೆ ಒಳಗೊಂಡು ಮೇಕಾ ಸೂರ್ಯನಾರಾಯಣ ಬಡಾವಣೆ ಒಳಗೊಂಡು 
ಹರ್ಷಿತ್‌ ಕಾಲೇಜ್ ವರೆ 
ಮನೆ ನಂ . 2342 ವಿದ್ಯಾನಗರ ಕೆ. ಇ.ಬಿ . ಓಬಯ್ಯ ಮನೆಯಿಂದ ಲಕ್ಷ್ಮಮ್ಮ ಶಾಲೆ 

ಒಳಗೊಂಡು ಜೆ. ಡಿ. ಬಡಾವಣೆ ಒಳಗೊಂಡು, ಗಂಗಾಂಭಿಕಾ ಬಡಾವಣೆ ಒಳಗೊಂಡು 
ಪಶ್ಚಿಮ 

ಅಚ್ಚುತ ಬಡಾವಣೆ ಗಡಿಭಾಗ ಒಳಗೊಂಡು ಗಿರಣಿ ತಿಮ್ಮಾರೆಡ್ಡಿ ಗಡಿಭಾಗ ಒಳಗೊಂಡು 
ಎನ್. ಎಂ .ಕೆ. ಶಾಲೆಗೆ ಅಂತ್ಯವಾಗುತ್ತದೆ. 
ಮನೆ ನಂ . 2701 ಜೆ. ಸಿ. ಆರ್ . ಬಡಾವಣೆ ಕಲ್ಲೇಶ್ವರ ಲಾಡ್ಸ್ ರಸ್ತೆ ಮನೆ ನಂ . 2582 ಮನೆ 
ಚಮನ್ ಸಾಬ್ ಮನೆಯಿಂದ ಪ್ರಾರಂಭಗೊಂಡು ಮನೆ ನಂ . 2585 ಪೈರ್‌ಮಿಲ್ 

ಖಾಸಿಂಸಾಬ್ ಮನೆ ಮುಖಾಂತರ ಕೆ.ಎಸ್. ಜಯರಾಮರೆಡ್ಡಿ ಮನೆ ನಿಂಗನಹಳ್ಳಿ ರಸ್ತೆ 
ಉತ್ತರ ಮುಖಾಂತರ ಚಿಕ್ಕಪ್ಪ ದೋಬಿ ಮನೆ ಮುಂಭಾಗ ಮನೆ ನಂ . 2616 ಮನೆ ರಿಂದ 

ಎ.ಎನ್ . ಎಂ . ಕ್ವಾಟ್ರಸ್ ಒಳಗೊಂಡು ಮನೆ ನಂ . 3054 ಮನೆ ರಹಿಮಾನ್ ( ಮುನ್ನ 
ಶಾಮಿಯಾನ) / ಮನೆ ನಂ . 3095 ಇಮಾಂಸಾಬ್ ಇವರ ಮನೆ ಪಾಂಡಣ್ಣ ಮನೆ 
ಮುಂಭಾಗಕ್ಕೆ ಅಂತ್ಯವಾಗುತ್ತದೆ. 

ಮನೆ ನಂ . 223 ಇಂದಿರಾ ಬಡಾವಣೆ ಪೋಲಿಸ್ ಕ್ವಾಟ್ರಸ್ ರಸ್ತೆಯಿಂದ ಮನೆ 
13. ಜೆ . ಸಿ . ಆರ್. 

ಪರಶುರಾಮಪ್ಪ ಇವರ ಮನೆಯಿಂದ ಮನೆ ನಂ . 3153 ಕೆ.ಎಸ್‌. ದಾನಪ್ಪ ಮುನಿಸಿಪಾಲ್ 

ದಕ್ಷಿಣ 
ಬಡಾವಣೆ - 01 

ಕ್ವಾಟ್ರಸ್ ಒಳಗೊಂಡು ಮನೆ ಟಿ. ಮಲ್ಲಪ್ಪ ತಿಮ್ಮಯ್ಯ ದುರುಗಮ್ಮನ ದೇವಸ್ಥಾನದ 
ಮುಖಾಂತರ ಮನೆ ರಂಗಮ್ಮ ಸೊಕ್ಕೆ ಚೌಡಪ್ಪ ಇವರ ಮನೆಗೆ ಅಂತ್ಯಗೊಳ್ಳುತ್ತದೆ. 
ಮನೆ ನಂ . 3172 ಇಂದಿರಾ ಬಡಾವಣೆ ಸೊಕ್ಕೆ ಚೌಡಪ್ಪ ಮನೆಯಿಂದ ಪ್ರಾರಂಭಗೊಂಡು 

ಮನೆ ಸಣ್ಣ ದುರುಗಪ್ಪ ಇವರ ಮನೆಯ ಮುಖಾಂತರ ಮನೆ ಬಸಪ್ಪ ಬೋರಯ್ಯ 
ಪೂರ್ವ 

ಮನೆಯಿಂದ ಕಲ್ಲೇಶ್ವರ ಲಾಡ್ಸ್ ರಸ್ತೆಯಿಂದ ಮನೆ ನಂ . 2701 ಮನೆ ಶ್ರೀನಿವಾಸ ರುದ್ರಪ್ಪ 
ಮನೆ ಮುಖಾಂತರ ಚಮನ್ ಸಾಬ್ ಮನೆಗೆ ಅಂತ್ಯವಾಗುತ್ತದೆ. 

ಪೋಲಿಸ್ ಕ್ವಾಟ್ರಸ್ ರಸ್ತೆಯ ರಹಿಮಾನ್ ಮನೆ ನಂ . 3095 ( ಮುನ್ನ ಶಾಮಿಯಾನ) / 
ಪಶ್ಚಿಮ ಇಮಾಂಸಾಬ್ ಇವರ ಮನೆಯಿಂದ ಪ್ರಾರಂಭಗೊಂಡ ಮನೆ ನಂ . 223 ಪರಶುರಾಮಪ್ಪ 

ಮನೆಗೆ ಅಂತ್ಯವಾಗುತ್ತದೆ. 

ಮನೆ ನಂ . 3171 ತಿರುಕಪ್ಪನವರ ಖಾಲಿ ಜಾಗ ಮತ್ತು ಪ್ಲೋರ್ ಮಿಲ್‌ನಿಂದ ಮನೆ ನಂ . 

ಉತ್ತರ 
14. ಇಂದಿರಾ 

3175 ಕಮಲಮ್ಮ ನಾಗರಾಜ್ ಮನೆಯವರೆಗೆ ಅಂತ್ಯವಾಗುತ್ತದೆ. 
ಬಡಾವಣೆ 

ಎನ್ . ಎಂ .ಕೆ. ಶಾಲೆಯಿಂದ ಮನೆ ನಂ . 1106 ಮಾಲತಿ ಕಾಲೇಜ್ ಒಳಗೊಂಡು 
ಪೂರ್ವ 

ದಕ್ಷಿಣ ಎಸ್. ಎಸ್ . ಬಡಾವಣೆ ಒಳಗೊಂಡು ನಾಗೇಂದ್ರಪ್ಪ ಕೋಳಿ ಫಾರಂ ಒಳಗೊಂಡು 

ಶಾಂತಪ್ಪನವರ , ಎಸ್.ಎಸ್. ಬಡಾವಣೆಗೆ ಅಂತ್ಯವಾಗುತ್ತದೆ. 


12 


6 
. 


ಉತ್ತರ 


ವಾರ್ಡ್ ಸಂಖ್ಯೆ | 

ವಾರ್ಡಿನ ಚಕ್ಬಂದಿ ವಿವರ 
ಸಂ , ಮತ್ತು ಹೆಸರು | 

ಮನೆ ನಂ . 3171 ವಿದ್ಯಾನಗರ ರಸ್ತೆ ತಿರುಕಪ್ಪನವರ ಖಾಲಿ ಜಾಗದಿಂದ 

ಹನುಮಂತಪ್ಪನವರ ಮನೆ ಒಳಗೊಂಡು ಮನೆ ನಂ . 2999 ನಾಗೇಶ್ ಟೀಚರ್ ಮನೆ 
ಪೂರ್ವ 

ಒಳಗೊಂಡು ಮಾರಮ್ಮದೇವಸ್ಥಾನ ಒಳಗೊಂಡು ಅಚ್ಚುತಬಡಾವಣೆ ಗಡಿ ಬಸವೇಶ್ವರ 
ಬಡಾವಣೆ ಒಳಗೊಂಡು ಎನ್. ಎಂ .ಕೆ. ಶಾಲೆಗೆ ಅಂತ್ಯವಾಗುತ್ತದೆ. 
ಮನೆ ನಂ . 3175 ಕಮಲಮ್ಮ ನಾಗರಾಜ್ ಮನೆಯಿಂದ ಸಿಮೆಎಣ್ಣೆ ಕಾಳಪ್ಪ ಮನೆ 

ಒಳಗೊಂಡು ಮಸೀದಿ ಮನೆ ಒಳಗೊಂಡು ಅಂಗನವಾಡಿ ಕೇಂದ್ರ ಒಳಗೊಂಡು ಮನೆ 
ಪಶ್ಚಿಮ ನಂ . 3280 ಬೆಲ್ಲದ ಕಲ್ಲಿಂಗಪ್ಪನವರ ಮನೆ ಮನೆ ನಂ . 3293 ಮಾಲತಿ ಕಾಲೇಜ್ ರಸ್ತೆ 

ಮುಖಾಂತರ ಮನೆ ನಂ . 1106 ಎಸ್.ಎಸ್. ಬಡಾವಣೆಯ ರಿಂಗ್ ರೋಡ್‌ವರೆಗೆ 
ಅಂತ್ಯವಾಗುತ್ತದೆ. 
ಮನೆ ನಂ . 2701 ದಾವಣಗೆರೆ ರಸ್ತೆಯ ಕಲ್ಲೇಶ್ವರ ಲಾಡ್ಸ್ ನಿಂದ ಜೆ. ಡಿ. ದೊಡ್ಡಣ್ಣನ ಮನೆ 
ಪ್ರಗತಿ ಕೃಷ್ಣಾ ಗ್ರಾಮೀಣ ಬ್ಯಾಂಕ್ ಬಿ. ಡಿ. ಹನುಮಂತರೆಡ್ಡಿ ಮಳಿಗೆ ಮನೆ ನಂ . 2725 
ಜೆ.ಎಫ್. ಬುಡೇನ್‌ಸಾಬ್ ಮನೆಯವರೆಗೆ ಮನೆ ನಂ . 2738 ಕಲ್ಲಜ್ಜರ ಖಾನಾವಳಿಯ 
ಮನೆ ನಂ . 2808 ರವರೆಗೆ ಅಂತ್ಯಗೊಳ್ಳುತ್ತದೆ. 
ಇಮಾಂ ನಗರ ಪೊಲೀಸ್ ಕ್ವಾಟ್ರಸ್ ರಸ್ತೆಯ ಮನೆ ನಂ . 208 ಬಿ. ಬಿ. ರೇವಣಪ್ಪ ಬಿನ್ 

ದೊಡ್ಡಬಸಪ್ಪ ಶಿಕ್ಷಕರು ಇವರ ಮನೆಯಿಂದ ಮನೆ 422 ಮಾಯಣ್ಣ ಒಳಗೊಂಡು ಮನೆ 
ದಕ್ಷಿಣ 

ನಂ . 462 ಮೆಟ್ರಿಕ್ ಬಾಲಕೀಯರ ಹಾಸ್ಟೇಲ್ ಒಳಗೊಂಡು ಬಿದರಕೆರೆ ರಸ್ತೆಗೆ 
ಅಂತ್ಯಗೊಳ್ಳುತ್ತದೆ. 

ದಾವಣಗೆರೆ ರಸ್ತೆಯ ಕಲ್ಲೇಶ್ವರ ಲಾಡ್ಸ್‌ನಿಂದ ಮೋಸ್ಟ್ ಆಫೀಸ್ ಒಳಗೊಂಡು ಮನೆ ನಂ . 
15 . ಇಮಾಂ 

701 ಬಿ. ತಿಮ್ಮಾರೆಡ್ಡಿ ಮನೆ ಒಳಗೊಂಡು ಬಿ. ರೇಖಾ ಮನೆ ಒಳಗೊಂಡು ಮನೆ ನಂ . 
| 15 | 
ಬಡಾವಣೆ 

2697 ಸೀಮೆಎಣ್ಣೆ ಗಂಗಾಂಧರ ಮನೆ ಒಳಗೊಂಡು ನಿವೃತ್ತ ಎ . ಇ. ಓ. ಬಷೀರ್‌ಸಾಬ್ 
ಪೂರ್ವ ಮನೆ ಒಳಗೊಂಡು ಮನೆ ನಂ . 2442 ಭೋವಿ ಹಾಸ್ಟೇಲ್ ಜಾಗ ಒಳಗೊಂಡು ಹೈಟೆಕ್ 

ಶೌಚಾಲಯ ಒಳಗೊಂಡು ಮನೆ ನಂ . 2990 ಜೆ. ಓ . ಬಲರಾಮ್ ನಾಯಕ್ ಮನೆ 
ಒಳಗೊಂಡು ಮನೆ ನಂ . 3005 ಪೊಲೀಸ್ ಕ್ವಾಟ್ರಸ್ ರಸ್ತೆ ಮುಖಾಂತರ ಬಿ.ಬಿ . ರೇವಣ್ಣ 
ಬಿನ್ ದೊಡ್ಡಬಸಪ್ಪ ಶಿಕ್ಷಕರು ಇವರ ಮನೆ ನಂ . 3029 ಮನೆಯವರೆಗೆ ಅಂತ್ಯಗೊಳ್ಳುತ್ತದೆ. 
ಕಲ್ಲಜ್ಜರ ಖಾನಾವಳಿಯ ಮನೆ ನಂ . 2808 ರಿಂದ ಸರ್ಕಾರಿ ಪದವಿಪೂರ್ವ ಕಾಲೇಜ್ 
ಒಳಗೊಂಡು ಖಬರಸ್ಥಾನ ಒಳಗೊಂಡು ಬಿದರಕೆರೆ ರಸ್ತೆ ಮುಖಾಂತರ ಮನೆ ನಂ . 2999 

ಮಿನಿವಿಧಾನಸೌಧ ಒಳಗೊಂಡು ಮನೆ ನಂ . 3003 ಹೌಸಿಂಗ್ ಬೋರ್ಡ್ ಕಾಲೋನಿ 
ಪಶ್ಚಿಮ 

ಒಳಗೊಂಡು ಮನೆ ನಂ . 3029 ಮೆಟ್ರಿಕ್ ಪೂರ್ವ ಬಾಲಕೀಯರ ಹಾಸ್ಟೇಲ್ 
ಒಳಗೊಂಡು ಮನೆ ನಂ . 3264 ರೇವಣ್ಣ ತಂದೆ ಪಾಪಯ್ಯ ಮನೆಯವರೆಗೆ 
ಅಂತ್ಯಗೊಳ್ಳುತ್ತದೆ. 
ಮನೆ ನಂ . 240 ಅನ್ನಪೂರ್ಣಮ್ಮ ಶಿಕ್ಷಕರ ಮನೆಯಿಂದ ಮನೆ ನಂ . 234 ಇಮಾಂ ಅಲಿ 
ಸಾಬ್ ಮನೆ ಒಳಗೊಂಡು ಮನೆ ನಂ . 222 ಪರಸಪ್ಪನವರ ಮನೆಗೆ ಅಂತ್ಯವಾಗುತ್ತದೆ. 

ಎಸ್.ಎಸ್. ಬಡಾವಣೆಯಿಂದ ಬಿದರಕೆರೆ ರಸ್ತೆ ಚರ್ಚ್ ಒಳಗೊಂಡು ಶರಣಬಸವಸ್ವಾಮಿ 
16 . ಇಂದಿರಾ 

ಬಡಾವಣೆ ಗಡಿ ಪ್ರದೇಶ ಮನೆ ನಂ . 465 ಬಡ್ಡಿ ಸಿದ್ದಪ್ಪನವರ ಜಮೀನು ಒಳಗೊಂಡು 
ಬಡಾವಣೆ 

ಬಿದರಕೆರೆ ರಸ್ತೆಗೆ ಅಂತ್ಯವಾಗುತ್ತದೆ. 
ಪಶ್ಚಿಮ 

ಮನೆ ನಂ . 240 ಅನ್ನಪೂರ್ಣಮ್ಮ ಶಿಕ್ಷಕರ ಮನೆಯಿಂದ ಡಿಶ್ ರಾಮಣ್ಣ ಮನೆ 

ಒಳಗೊಂಡು ಮಾಲತಿ ಕಾಲೇಜ್ ರಸ್ತೆ ಮುಖಾಂತರ ಮಾಲತಿ ನಾಯಕ್ ಮನೆ 
ಪೂರ್ವ 

ಒಳಗೊಂಡು ಸುಮಿತ್ರಮ್ಮ ಚಂದ್ರನಾಯ್ಕ ಮನೆ ನಂ . 1106 ತುಳಸಿ ಭವಾನಿ ಒಳಗೊಂಡು 
ಮನೆ ನಂ . 1181 ಎಸ್. ಎಸ್. ಬಡಾವಣೆಯವರೆಗೆ ಅಂತ್ಯವಾಗುತ್ತದೆ. 


ಉತ್ತರ | 


| 16 | 


6 
. 


ದಕ್ಷಿಣ 


ವಾರ್ಡ್ ಸಂಖ್ಯೆ | 
ವ್ಯ ದಿಕ್ಕಗಳು 

ವಾರ್ಡಿನ ಚಕ್ಬಂದಿ ವಿವರ 
ಸಂ .| ಮತ್ತು ಹೆಸರು | 

ಮನೆ ನಂ . 222 ಪರಸಪ್ಪನವರ ಮನೆಯಿಂದ ಪುಟ್ಟರಂಗಪ್ಪನವರ ಮನೆ ಒಳಗೊಂಡು 

ಲೋಲಮ್ಮನವರ ಮನೆ ಒಳಗೊಂಡು ಇಮಾಂ ನಗರದ ಮನೆ ನಂ . 175 ಬಿ .ಎಸ್. 
ಪಶ್ಚಿಮ ಹನುಮಂತಮ್ಮ ಮನೆ ಒಳಗೊಂಡು ಅಂಜಿನಮ್ಮ ಅಂಜಿನಪ್ಪ ಮನೆ ಒಳಗೊಂಡು ಮನೆ 

ನಂ . 1541 ರೇವಣ್ಣ ಬಿನ್ ಮುದ್ದಯ್ಯರ ಪಾಪಯ್ಯ ಮನೆ ಒಳಗೊಂಡು ಮನೆ ನಂ . 1552 

ಸ. ನಂ . 68 ಗೆ ಅಂತ್ಯವಾಗುತ್ತದೆ. 
ಉತ್ತರ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದಿಂದ ಬಿ.ಎಸ್.ಎನ್.ಎಲ್. ಆಫೀಸ್ 

ಮನೆ ನಂ . 462 ಒಳಗೊಂಡು ಕೆ.ಎಸ್.ಆರ್. ಟಿ.ಸಿ. ಬಸ್ ನಿಲ್ದಾಣದಿಂದ ಕೆರೆಯನ್ನು 
ಒಳಗೊಂಡು ಮನೆ ನಂ . 3064 ದಾವಣಗೆರೆ ರಸ್ತೆಯ ಅಗ್ನಿ ಶಾಮಕ ಠಾಣೆಯ ಸ. ನಂ . 
83 ರವರೆಗೆ ಅಂತ್ಯಗೊಳ್ಳುತ್ತದೆ. 
ಚಿತ್ರದುರ್ಗ ಬಿದರಕೆರೆ ರಸ್ತೆಯ ಅಬ್ದುಲ್ ಲತೀಫ್‌ಸಾಬ್ ಬಡಾವಣೆ ಮುಖಾಂತರ ಗ್ಯಾಸ್ 

ಗೋಡೌನ್ ಒಳಗೊಂಡು ಜೆ.ಕೆ. ಇಮಾಂ ಅಲಿ ಜಮೀನು ಒಳಗೊಂಡು ಜಾಜ್ ಹಳ್ಳ 
17. ತುಮಾಟ 

ಒಳಗೊಂಡು ಮುಂದುವರೆದಂತೆ ಕಡಬನಕಟ್ಟೆ ನಿಂಗಪ್ಪನ ನಿವೇಶನದವರೆಗೆ 
ಬಡಾವಣೆ 

ಅಂತ್ಯಗೊಳ್ಳುತ್ತದೆ. 
ಪೂರ್ವ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯದಿಂದ ಎಂಜಿ, ಬಸ್‌ನಿಲ್ದಾಣ ಒಳಗೊಂಡು 

ಕೆ. ಇ. ಬಿ. ಸರ್ಕಲ್ ಒಳಗೊಂಡು ಬಿದರಕೆರೆ ಚಿತ್ರದುರ್ಗ ಮನೆ ನಂ . 1194 ಮುಖಾಂತರ 

ಭಾರತ್ ಗ್ಯಾಸ್ ಗೋಡೌನ್‌ವರೆಗೆ ಮನೆ ನಂ . 1230 ಅಂತ್ಯಗೊಳ್ಳುತ್ತದೆ. 
ಪಶ್ಚಿಮ | ಅಗ್ನಿ ಶಾಮಕ ಠಾಣೆಯ ಸ. ನಂ . 83 ದಿಂದ ಒಳಗೊಂಡು ದಾವಣಗೆರೆ ರಸ್ತೆ ಒಳಗೊಂಡು 

ಕಡಬನಕಟ್ಟೆ ನಿಂಗಪ್ಪನ ನಿವೇಶನದವರೆಗೆ ಅಂತ್ಯಗೊಳ್ಳುತ್ತದೆ. 
ಉತ್ತರ ಬಿದರಕೆರೆ ರಸ್ತೆ 

| ದಕ್ಷಿಣ ಸ್ಟೇಡಿಯಂ ಮತ್ತು ರಿ, ಸ. ನಂ . 99 
ನಗರ ( ಆಶ್ರಯ 
ಕಾಲೋನಿ 

ಪೂರ್ವ ನಿಂಗಾನಹಳ್ಳಿ ರಸ್ತೆ ಸ್ಟೇಡಿಯಂ 
ಪಶ್ಚಿಮ ಜಾಜ್ ಹಳ್ಳ , ಬಿದರಕೆರೆ ರಸ್ತೆ 


11 . 


| 18 | 


ಡಿ .ಎಸ್ .ರಮೇಶ್ 
ಜಿಲ್ಲಾಧಿಕಾರಿ , 
ದಾವಣಗೆರೆ ಜಿಲ್ಲೆ 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ದಾವಣಗೆರೆ ಜಿಲ್ಲೆ. 

ಅಧಿಸೂಚನೆ 
ನಂ .ರಾಚು/ ಸಿಆರ್ - 48 (3)/ 2016 - 17 , ದಿನಾಂಕ 3 - 12 - 2016 
ಸರ್ಕಾರದ ಪತ್ರ ಸಂಖ್ಯೆ ನಅಇ 12 ಎಂಎಲ್ಆರ್ 2016 ದಿನಾಂಕ 7 -9 - 2016 ರಲ್ಲಿ ಜಿಲ್ಲೆಯ ನಗರ ಸ್ಥಳೀಯ 
ಸಂಸ್ಥೆಗಳಿಗೆ ಕ್ಷೇತ್ರ ಪುನರ್ ವಿಂಗಡಣೆ ಮಾಡಲು ನಿರ್ದೇಶಿಸಿರುತ್ತದೆ. 

ಸರ್ಕಾರದ ನಿರ್ದೇಶನ ಮತ್ತು ಸರ್ಕಾರದ ಆದೇಶ ಸಂಖ್ಯೆ ಯುಡಿಡಿ 4 ಎಂಎಲ್ಆರ್ 2014 ದಿನಾಂಕ 15 - 2 - 2014 
ರಲ್ಲಿನ ಮಾರ್ಗಸೂಚಿಯನ್ವಯ ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964 ರ ಪ್ರಕರಣ 13 ರಂತೆ ಡಿ.ಎಸ್.ರಮೇಶ್, ಭಾ.ಆ.ಸೇ 
ಜಿಲ್ಲಾಧಿಕಾರಿ, ದಾವಣಗೆರೆ ಜಿಲ್ಲೆ , ದಾವಣಗೆರೆ ಆದ ನಾನು ಹರಪನಹಳ್ಳಿ ಪುರಸಭೆ ಕ್ಷೇತ್ರ ಪುನರ್ ವಿಂಗಡಣೆ ಮಾಡಿ ಹರಪನಹಳ್ಳಿ 
ಪುರಸಭೆಗೆ 27 ವಾರ್ಡ್‌ಗಳನ್ನು ರಚಿಸಿ ಕರಡು ಅಧಿಸೂಚನೆಯನ್ನು ಪ್ರಕಟಿಸಿರುತ್ತೇನೆ. 


14 


ಈ ಪ್ರಸ್ತಾಪಿತ ಕ್ಷೇತ್ರ ಪುನರ್ ವಿಂಗಡಣೆ ಬಗ್ಗೆ ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಯ ವ್ಯಾಪ್ತಿಯಲ್ಲಿರುವ ಸಾರ್ವಜನಿಕರು 
ಯಾವುದೇ ಆಕ್ಷೇಪಣೆ ಅಥವಾ ಸಲಹೆ ಸೂಚನೆಗಳಿದ್ದಲ್ಲಿ ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ 15 ದಿನದೊಳಗಾಗಿ ಅಂದರೆ 
ದಿನಾಂಕ 23 -12 - 2016 ರೊಳಗೆ ಆಕ್ಷೇಪಣೆ ಅಥವಾ ಸಲಹೆ, ಸೂಚನೆಗಳನ್ನು ಲಿಖಿತವಾಗಿ ಸೂಕ್ತ ದಾಖಲೆಗಳೊಂದಿಗೆ ಈ 
ಪ್ರಾಧಿಕಾರಕ್ಕೆ ಸಲ್ಲಿಸಲು ಸೂಚಿಸಿದೆ. 

ಪ್ರಸ್ತಾಪಿತ ಕ್ಷೇತ್ರ ಪುನರ್ ವಿಂಗಡಣೆ ಬಗ್ಗೆ ನಿಗದಿಪಡಿಸಿದ ಅವಧಿಯ ನಂತರ ಸಲ್ಲಿಸಿದ ಯಾವುದೇ ಆಕ್ಷೇಪಣೆ ಅಥವಾ 
ಸಲಹೆ, ಸೂಚನೆಗಳನ್ನು ಪರಿಗಣಿಸಲಾಗುವುದಿಲ್ಲವೆಂದು ಈ ಮೂಲಕ ಸಾರ್ವಜನಿಕರ ಮಾಹಿತಿಗಾಗಿ ತರಲಾಗಿದೆ. 
ಪುರಸಭೆ ಹರಪನಹಳ್ಳಿ 
ಕ್ರ | ವಾರ್ಡ್ ಸಂಖ್ಯೆ ಮತ್ತು ದಿಕ್ಕುಗಳು 

ವಾರ್ಡಿನ ಚೆಕ್ಕುಬಂದಿ ವಿವರ 
ಹೆಸರು 


ಸಂ 


ದಕ್ಷಿಣ 


01 


ಗುಡೇಕೋಟೆಕೇರಿ 


02 


2 . 


ಕುರುಬರಗೇರಿ 


ಉತ್ತರ | ಪುರಸಭೆ ಸರಹದ್ದು ಗೌರಿಹಳ್ಳಿ ರಸ್ತೆಯಿಂದ ಸ್ಮಶಾನದ ರಸ್ತೆವರೆಗೆ 

ಹಡಗಲಿ ರಸ್ತೆ ಸುಣಗಾರಗೇರಿ ಸೇತುವೆ ಹಾದು ಲಂಡನ್ ಹಳ್ಳದ 
ಮುಖಾಂತರ ಕುರುಬಗೇರಿ ಸೇತುವೆ ವರೆಗೆ 

ಲಂಡನ್ ಹಳ್ಳ ಸೇತುವೆಯಿಂದ ಕುರುಬರಗೇರಿ ಆಂಜನೇಯ ಗುಡಿ ವೃತ್ತ 
ಪೂರ್ವ ಮುಖಾಂತರ ಬೈಪಾಸ್ ರಸ್ತೆ ಶಾಲೆ ಹಾದು ಸ್ಮಶಾನದ ದಾರಿ ಮುನ್ಸಿಪಲ್ 

ಬೌಂಡಿ 

ಗೌರಿಹಳ್ಳಿ ರಸ್ತೆಯಿಂದ ಹಡಗಲಿ ರಸ್ತೆ ಹಾದು ಸುಣಗಾರಗೇರಿ ಕೂಡು 
ಪಶ್ಚಿಮ 

ರಸ್ತೆವರೆಗೆ 
ಉತ್ತರ ಪುರಸಭೆ ಸರಹದ್ದು ಸ್ಮಶಾನದಾರಿಯಿಂದ ಗೋಸಯ್ಯ ಗುಡ್ಡದ ವರೆಗೆ 
ದಕ್ಷಿಣ ಲಂಡನ್ ಹಳ್ಳ ಕುರುಬರಗೇರಿ ಸೇತುವೆಯಿಂದ ಕೋಣನಕೇರಿ ದಾರಿವರೆಗೆ 

ಲಂಡನ್ ಹಳ್ಳದಿಂದ ಕುರುಬರಗೇರಿ (ಕೈಪಂಪ್) ಹಾದು ಕೋಣನಕೇರಿ 
ಪೂರ್ವ ಮುಖಾಂತರ ಗರಡಿ ಮನೆ ಹಾದು ದುರುಗಮ್ಮನಗುಡಿ , ಕೋಣನಕೇರಿ 

ಆಂಜನೇಯ ಗುಡಿ ಹಾದು ಬೈಪಾಸ್ ರಸ್ತೆವರೆಗೆ 

ಲಂಡನ್ ಹಳ್ಳದಿಂದ ಕುರುಬಗೇರಿ ಆಂಜನೇಯ ಗುಡಿಯ ವೃತ್ತ 
ಪಶ್ಚಿಮ ಮುಖಾಂತರ ಬೈಪಾಸ್ ರಸ್ತೆ ಶಾಲೆ ಹಾದು ಸ್ಮಶಾನದ ದಾರಿ ಮುನ್ಸಿಪಲ್ 

ಬೌಂಡ್ರಿವರೆಗೆ 
ಉತ್ತರ ಪುರಸಭೆ ಗಡಿ ಉಜ್ಜನಿ ಕಾಲೇಜಿನಿಂದ ಪೋಲೀಸ್ ಕಾಲೋನಿವರೆಗೆ | 
ದಕ್ಷಿಣ ಲಂಡನ್ ಹಳ್ಳ ಕಾಲೇಜು ರಸ್ತೆಯಿಂದ ಕೋಣನಕೇರಿ ದಾರಿವರೆಗೆ 

ಲಂಡನ್ ಹಳ್ಳ ಸೇತುವೆಯಿಂದ ಬೈಪಾಸ್ ರಸ್ತೆ ಹಾದು ಕಾಲೇಜು ರಸ್ತೆ 
ಪೂರ್ವ 

ಗೋಸಯ್ಯ ಗುಡ್ಡದ ವರೆಗೆ 

ಲಂಡನ್ ಹಳ್ಳದಿಂದ ಕುರುಬರಗೇರಿ (ಕೈಪಂಪ್) ಹಾದು ಕೋಣನಕೇರಿ 
ಪಶ್ಚಿಮ ಮುಖಾಂತರ ಗರಡಿ ಮನೆ ಹಾದು ದುರುಗಮ್ಮ ಗುಡಿ ಮುಖಾಂತರ 

ಕೋಣನಕೇರಿ ಬೈಪಾಸ್ ರಸ್ತೆ ವರೆಗೆ 
ಉತ್ತರ ಹೊಸಪೇಟೆ ರಸ್ತೆಯಿಂದ ಗೋಸಯ್ಯ ಗುಡ್ಡದ ವರೆಗೆ ಮುನ್ಸಿಪಲ್ ಸರಹದ್ದು 
ದಕ್ಷಿಣ ಎಸ್.ಬಿ. ಎಂ , ಬ್ಯಾಂಕ್ ಹೊಸಪೇಟೆ ರಸ್ತೆಯಿಂದ ಮಧ್ವಮಠದ ರಸ್ತೆವರೆಗೆ 

ಹೊಸಪೇಟೆ ರಸ್ತೆ ಎಸ್.ಬಿ. ಎಂ , 
ಪೂರ್ವ 

ಬ್ಯಾಂಕಿನಿಂದ ಮುನ್ಸಿಪಲ್ 
ಸರಹದ್ದು 

ಎಸ್. ಬಿ. ಎಂ . ಬ್ಯಾಂಕಿನಿಂದ ಮಧ್ವಮಠ ಹಾದು ಲಂಡನ್ ಹಳ್ಳದ 
ಪಶ್ಚಿಮ ಮುಖಾಂತರ ಬೈಪಾಸ್ ರಸ್ತೆಯಿಂದ ಕಾಲೇಜು ರಸ್ತೆ ಗೋಸಯ್ಯ ಗುಡ್ಡದ 


03 


ಅಗಸನಕಟ್ಟೆ 


04 


| 


4 


ಜೋಯಿಸರಕೇರಿ 


ವರೆಗೆ. 


15 


*)2 


ವಾರ್ಡ್ ಸಂಖ್ಯೆ ಮತ್ತು 


ದಿಕ್ಕುಗಳು 


ವಾರ್ಡಿನ ಚೆಕ್ಕುಬಂದಿ ವಿವರ 


ಹೆಸರು 


05 


| 


5 


ಬಾಪೂಜಿ ಬಡಾವಣೆ 


06 


ಬಾಣಗೇರಿ 


ಪಶ್ಚಿಮ 


ಉತ್ತರ ಮುನ್ಸಿಪಲ್ ಬೌಂಡ್ರಿ ಹೊಸಪೇಟೆ ರಸ್ತೆಯಿಂದ ಹೊಂಬಳಗಟ್ಟಿ ರಸ್ತೆವರೆಗೆ 

ಹೊಂಬಳಗಟ್ಟಿ ಕಚ್ಚಾರಸ್ತೆಯಿಂದ ಬಾಣಗೇರಿ, ಜೋಯಿಷರ ಓಣಿ 
ದಕ್ಷಿಣ 

ಮುಖಾಂತರ ಹೊಸಪೇಟೆ ರಸ್ತೆ ಬೇವಿನಕಟ್ಟೆವರೆಗೆ 
ಪೂರ್ವ ಮುನ್ಸಿಪಲ್ ಬೌಂಡ್ತಿ ಹೊಂಬಳಗಟ್ಟೆ ರಸ್ತೆಯಿಂದ ಹೊಸಪೇಟೆ ರಸ್ತೆವರೆಗೆ 

ಬಾಣಗೇರಿ ಗರಡಿಯಿಂದ ಬಾಣಗೇರಿ ಮುಖಾಂತರ ಜೋಯಿಷರ 
ಪಶ್ಚಿಮ ಓಣಿಹಾದು ಹೊಸಪೇಟೆ ರಸ್ತೆ ಬೇವಿನಕಟ್ಟೆವರೆಗೆ ಮುಂದುವರೆದು 

ಹೊಸಪೇಟೆ ರಸ್ತೆ ಗಡಿಯವರೆಗೆ. 

ಹೊಸಪೇಟೆ ರಸ್ತೆ ಬೇವಿನಕಟ್ಟೆಯಿಂದ ಜೋಯಿಷರ ಓಣಿ ಮುಖಾಂತರ 
ಉತ್ತರ 

ಬಾಣಗೇರಿ ಹಾಗೂ ಹೊಂಬಳಗಟ್ಟೆ ರಸ್ತೆ ಗಡಿಯವರೆಗೆ 

ಬಾಣಗೇರಿ ಮಸೀದಿ ರಸ್ತೆ ಮದರ್‌ಬಿ ಮನೆಯಿಂದ ಮ್ಯಾಸಗೇರಿ 
ದಕ್ಷಿಣ ದುರುಗವ್ವನ ಗುಡಿ ಹಾದು ಪಠಾಣಗೇರಿ ರಸ್ತೆ ಮುಖಾಂತರ ಸಮುದಾಯ 

ಭವನ ಹಾಗು ಬೈಪಾಸ್ ರಸ್ತೆ ತಳಪಾರಿ ಹಳ್ಳದ ವರೆಗೆ 
ಪೂರ್ವ ಮುನ್ಸಿಪಲ್ ಬೌಂಡ್ತಿ ಹೊಂಬಳಗಟ್ಟೆ ರಸ್ತೆಯಿಂದ ತಳಪಾರಿ ವರೆಗೆ 

ಮ್ಯಾಸಗೇರಿ ಓಣಿಯಿಂದ ಬಾಣಗೇರಿ ಮಸೀದಿ ರಸ್ತೆ ಮುಖಾಂತರ ಶಂಕರ 

ಮಠದ ಹಾದು ಹೊಸಪೇಟೆ ರಸ್ತೆ ಮುಖಾಂತರ ಬೇವಿನಕಟ್ಟೆವರೆಗೆ 
ಉತ್ತರ ಲಂಡನ್ ಹಳ್ಳ ಸುಣಗಾರಗೇರಿ ಸೇತುವೆಯಿಂದ ಅಗಸನಕಟ್ಟೆ ಸೇತುವೆವರೆಗೆ 

ಸುಣಗಾರಗೇರಿ ರಸ್ತೆಯಿಂದ ಹಡಪದ ಓಣಿ ಮುಖಾಂತರ 
ದಕ್ಷಿಣ ನಾರಾಯಣಸ್ವಾಮಿ ಮನೆಹಾದು ಸಿಲಾರಗೇರಿ ಹಾದು ಎಸ್ . ಬಿ. ಎಂ . 

ಬ್ಯಾಂಕ್ ವರೆಗೆ 

ಎಸ್. ಬಿ. ಎಂ ಬ್ಯಾಂಕ್‌ನಿಂದ ಮಧ್ವಚಾರಿ ಮಠ ಹಾದು ಲಂಡನ್ ಹಳ್ಳ 
ಪೂರ್ವ 

ಸೇತುವೆವರೆಗೆ 
ಪಶ್ಚಿಮ ಲಂಡನ್ ಹಳ್ಳ ಸುಣಗಾರಗೇರಿ ರಸ್ತೆ ಸೇತುವೆ 

ಹಡಗಲಿ ರಸ್ತೆಯಿಂದ ಸುಣಗಾರಗೇರಿ ರಸ್ತೆ ಮುಖಾಂತರ ಹಡಪದ ಓಣಿ 
ಉತ್ತರ 

ನಾರಾಯಣಸ್ವಾಮಿ ಮನೆವರೆಗೆ. 

ಹಡಗಲಿ ರಸ್ತೆಯಿಂದ ಬಸವಣ್ಣನ ಗುಡಿಯವರೆಗೆ ಜೂನಿಯರ್ ಕಾಲೇಜ್ 
ದಕ್ಷಿಣ 

ಕೌಂಪೌಂಡ್ . 

ಸಂಡೂರುಗೇರಿ ಬಸವಣ್ಣನ ದೇವಸ್ಥಾನದಿಂದ ನಾರಾಯಣಸ್ವಾಮಿ ಮನೆ 
ಪೂರ್ವ 

ಮುಖಾಂತರ ಹಡಪದ ಓಣಿ ಸುಣಗಾರಗೇರಿವರೆಗೆ. 
ಪಶ್ಚಿಮ 

ಹಡಗಲಿ ರಸ್ತೆ ಜೂನಿಯರ್ ಕಾಲೇಜು ಮೈದಾನದಿಂದ ಸುಣಗಾರಗೇರಿ 

ರಸ್ತೆವರೆಗೆ. 
ಉತ್ತರ ಹಡಗಲಿ ರಸ್ತೆಯಿಂದ ಗೌರಿಹಳ್ಳಿ ರಸ್ತೆ ಸರಹದ್ದು ವರೆಗೆ. 
ದಕ್ಷಿಣ ಅಯ್ಯನಕೆರೆ 
ಪೂರ್ವ ಹಡಗಲಿ ರಸ್ತೆ ಲಂಡನ್ ಹಳ್ಳ ಸೇತುವೆಯಿಂದ ಗೌರಿಹಳ್ಳಿ ರಸ್ತೆಗವರೆಗೆ. 
ಪಶ್ಚಿಮ ಮುನ್ಸಿಪಲ್ ಬೌಂಡ್ರಿ ಅಯ್ಯನಕೇರಿ ಯಿಂದ ಗೌರಿಹಳ್ಳಿ ರಸ್ತೆ ವರೆಗೆ, 


07 


ಸುಣಗಾರಗೇರಿ 


08 


ಸಂಡೂರುಗೇರಿ 


9 | 


09 
ಉಪ್ಪಾರಗೇರಿ 


೫) 


ವಾರ್ಡ್ ಸಂಖ್ಯೆ ಮತ್ತು 


ದಿಕ್ಕುಗಳು 


ವಾರ್ಡಿನ ಚೆಕ್ಕುಬಂದಿ ವಿವರ 


ಹೆಸರು 


10 


ಶಿಲಾರಗೇರಿ 


ಜೂನಿಯರ್ ಕಾಲೇಜ್ ಕೌಂಪೌಂಡ್ ನಿಂದ ವೀರಭದ್ರಯ್ಯ ವಕೀಲರ 
ಉತ್ತರ ಮನೆಯಿಂದ ಬಂದಮ್ಮನ ಮನೆ ಮುಖಾಂತರ ಹವಣಪ್ಪ ಮಸೀದಿ ಹಾದು 

ಸಿಲಾರಗೇರಿ ಹೊಸಪೇಟೆ ರಸ್ತೆ ಎಸ್. ಬಿ. ಎಂ , ಬ್ಯಾಂಕ್ ವರೆಗೆ, 
| ದಕ್ಷಿಣ ಹರಿಹರ ರಸ್ತೆ ಹಿರೆಕೆರೆ ವೃತ್ತದಿಂದ ಮುನ್ಸಿಪಲ್ ಗಡಿಯವರೆಗೆ. 
ಪೂರ್ವ ಹೊಸಪೇಟೆ ರಸ್ತೆ ಎಸ್.ಬಿ. ಎಂ , ಬ್ಯಾಂಕಿನಿಂದ ಹಿರೆಕೆರೆಯ ವರೆಗೆ. 
ಪಶ್ಚಿಮ | ಮುನ್ಸಿಪಲ್ ಫೌಂಡ್ರಿ ಹಡಗಲಿ ರಸ್ತೆಯಿಂದ ಹರಿಹರ ರಸ್ತೆ ವರೆಗೆ. 
ಉತ್ತರ | ಹೊಸಪೇಟೆ ರಸ್ತೆಯಿಂದ ಶಂಕರ ಮಠವರೆಗೆ 

ಮಠದಕೇರಿ ಜಾರುಗಲ್ಲುನಿಂದ ನಡುವಿನಕೇರಿ ಮುಖಾಂತರ 
ದಕ್ಷಿಣ ಸನಾವುಲ್ಲಾರವರ ಮನೆ ಹಾದು ಪಠಾಣಗೇರಿ ರಸ್ತೆ ಚಾರ್‌ಮಿನಾರ್ 

ಮಸೀದಿ ವರೆಗೆ 


ಚಿತ್ತಾರಗೇರಿ 


ಪೂರ್ವ 


ಶಂಕರಮಠ ವೃತ್ತದಿಂದ ಬಾಣಗೇರಿ ಮಧ್ಯರಸ್ತೆ ಹಾದು ಸಿ. ಡಿ. ಮುಖಾಂತರ 
ಬಾಣಗೇರಿ ಚಾರ್ ಮೀನಾರ್ ಮಸೀದಿ ಪಠಾಣಗೇರಿ ರಸ್ತೆ ಹಾದು 
ನಡುವಿಕೇರಿ ಸನಾವುಲ್ಲಾರ ಮನೆಯವರೆಗೆ. 


ದಕ್ಷಿಣ 


12 


ಪಠಾಣಗೇರಿ 


ಪಶ್ಚಿಮ 


ನಡುವಿನಕೇರಿ ಜಾರುಗಲ್ಲುನಿಂದ ಮಠದ ಕೇರಿ ರಸ್ತೆ ಕಾಮನಕಟ್ಟಿ ಹಾದು 
ಪಶ್ಚಿಮ 

ಹೊಸಪೇಟೆ ರಸ್ತೆ ಮುಖಾಂತರ ಶಂಕರಮಠ ಕೂಡು ರಸ್ತೆವರೆಗೆ 

ಮಸೀದಿ ರಸ್ತೆಯಿಂದ ಮ್ಯಾಸಗೇರಿ ದುರುಗವ್ವನ ಗುಡಿ ಹಾದು ಪಠಾಣಗೇರಿ 
ಉತ್ತರ 

ರಸ್ತೆ ವರೆಗೆ. 
ಚಿದಂಬರ ದೇವಸ್ಥಾನದ ರಸ್ತೆ ಎ. ಸುಭಾನ್ ಸಾಬ್ರ ಹಳೇ 
ಅಂಗಡಿಯಿಂದ ರಾಜಗೋಪಾಲ್ ರಾವ್‌ರ ಮನೆವರೆಗೆ. 

ಪಠಾಣಗೇರಿ ರಸ್ತೆ ಮಾಸಗೇರಿ ದುರುಗವ್ವನ ಗುಡಿ ದಾರಿ ಡಿ. ಅಬ್ದುಲ್ 
ಪೂರ್ವ 

ರೆಹಮಾನ್ ಸಾಬರ ಮನೆಯಿಂದ ರಾಜಗೋಪಾಲ್ ರಾವ್ ಮನೆವರೆಗೆ. 
ಸುಭಾನ್ ಸಾಬರ ಹಳೇ ಅಂಗಡಿಯಿಂದ ಬಳೆಗಾರ ಅಕ್ಟರ್‌ ಮನೆ ಹಾದು 
ಬಡ್ತಿ ಹಸೇನ್ ಸಾಬರ ಮನೆಯಿಂದ ಮಂಡಿ ಡಿ. ಖಲೀಲ್ ರಹಮಾನ್‌ರ 
ಮನೆ ಹಾದು ಮದರ್‌ಬೀ ಮನೆ ಮ್ಯಾಸಗೇರಿ ದುರುಗವ್ವನ ಗುಡಿ 

ದಾರಿಯವರೆಗೆ. 
ಉತ್ತರ ಬಾಣಗೇರಿ ಬೇವಿನಕಟೆಯಿಂದ ಸಮುದಾಯ ಭವನದವರೆಗೆ, 

ಬೈಪಾಸ್ ರಸ್ತೆ ಸೇತುವೆಯಿಂದ ಲಂಡನ್ ಹಳ್ಳದ ಮುಖಾಂತರ 
ದಕ್ಷಿಣ 

ಕಳ್ಳಿಬಾವಿಕೇರಿ ಸೇತುವೆ ಹಾದು ಪ್ರಹ್ಲಾದ್ ರಾವ್ ಮನೆಯವರೆಗೆ. 
ಪೂರ್ವ 

ಬೈಪಾಸ್ ರಸ್ತೆ ಸಮುದಾಯ ಭವನದಿಂದ ಹಕ್ ಮಸೀದಿ ಹಾದು 
ಲಂಡನ್ ಹಳ್ಳ ಸೇತುವೆ ವರೆಗೆ. 
ಪಠಾಣಗೇರಿ ರಸ್ತೆ ಬಾಣಗೇರಿ ಬೇವಿನಕಟ್ಟೆಯಿಂದ ಪ್ರಹ್ಲಾದ್ ರಾವ್ 
ಮನೆಯವರೆಗೆ. 

ಲಂಡನ್ ಹಳ್ಳ ಕಳ್ಳಿಬಾವಿಕೇರಿ ಸೇತುವೆಯಿಂದ ಲಂಡನ್ ಹಳ್ಳದ 
| ಉತ್ತರ | ಮುಖಾಂತರ ಬೈಪಾಸ್ ರಸ್ತೆ ಹಾದು ತಳಪಾರಿ ಹಳ್ಳ ಪುರಸಭೆ ಸರಹದ್ದಿನ 

ವರೆಗೆ 


13 


ಹಿಪ್ಪಿತೋಟ 


ಪಶ್ಚಿಮ 


14 


14 
ತೆಲುಗರಓಣಿ 


17 


*)2 


ವಾರ್ಡ್ ಸಂಖ್ಯೆ ಮತ್ತು 


ದಿಕ್ಕುಗಳು 


ವಾರ್ಡಿನ ಚೆಕ್ಕುಬಂದಿ ವಿವರ 


ಹೆಸರು 


ತೆಲುಗರ ಓಣಿಯಿಂದ ಕೊಟ್ಟೂರು ವೃತ್ತ ಹಾದು ಕೊಟ್ಟೂರು ರಸ್ತೆ 
ದಕ್ಷಿಣ 

ಸರಹದ್ದಿನ ವರೆಗೆ 
ಪೂರ್ವ ಮುನ್ಸಿಪಲ್ ಬೌಂಡ್ರಿ ಕೊಟ್ಟೂರು ರಸ್ತೆಯಿಂದ ತಳಪಾರಿ ಹಳ್ಳದ ವರೆಗೆ. 

ತೆಲುಗರ ಓಣಿಯಿಂದ ಕಳ್ಳಿ ಬಾವಿಕೇರಿ ಸೇತುವೆ ಮುಖಾಂತರ ಲಂಡನ್ 
ಪಶ್ಚಿಮ 


ಉತ್ತರ 


ಕಳ್ಳಿಬಾವಿ ಕೇರಿ ಸೇತುವೆ ಲಂಡನ್ ಹಳ್ಳದಿಂದ ತೆಲುಗರ ಓಣಿ 
ಮುಖಾಂತರ ಸಾಳೇರಗೇರಿ ರಸ್ತೆವರೆಗೆ. 
ಕೊಟ್ಟೂರು ರಸ್ತೆ ಫೋಟೋ ಚನ್ನವೀರಪ್ಪರ ಮನೆಯಿಂದ ಲಂಡನ್ ಹಳ್ಳದ 


ದಕ್ಷಿಣ 


15 | 


15 
ಸಾಳೇರಕೇರಿ 


ವರೆಗೆ. 


16 | 


16 
ಗುಡಿಕೇರಿ 


ಫೋಟೋ ಚನ್ನವೀರಪ್ಪರ ಮನೆಯಿಂದ ನೀಲಗುಂದ ವೀರಣ್ಣನವರ ಮನೆ 
ಪೂರ್ವ 

ಹಾದು ತೆಲುಗರ ಓಣಿವರೆಗೆ. 
ಪಶ್ಚಿಮ ಲಂಡನ್ ಹಳ್ಳ ಕಳ್ಳಿಬಾವಿಕೇರಿ ಸೇತುವೆಯಿಂದ ಕೊಟ್ಟುರು ರಸ್ತೆ ವರೆಗೆ. 

ಮಠದಕೇರಿ ರಸ್ತೆ ಜಾರುಗಲ್ಲಿನಿಂದ ನಡುವಿಕೇರಿ ಹಾದು ಪ್ರಹ್ಲಾದ್ ರಾವ್ 
ಉತ್ತರ 

ಮನೆ ಮುಖಾಂತರ ಕಳ್ಳಿಬಾವಿಕೇರಿ ಲಂಡನ್ ಹಳ್ಳ ಸೇತುವೆ ವರೆಗೆ 

ಬಣಗಾರಪೇಟೆಯಿಂದ ಜೈನರ ಬೀದಿ ಬಾವಿ ಮುಖಾಂತರ ಹಳ್ಳ, ಕಾಳಮ್ಮ 
ದಕ್ಷಿಣ 

ದೇವಸ್ಥಾನದ ವರೆಗೆ, 
ಪೂರ್ವ ಲಂಡನ್ ಹಳ್ಳ ಕಾಳಮ್ಮಗುಡಿ ಯಿಂದ ಕಳ್ಳಿಬಾವಿ ಸೇತುವೆ ವರೆಗೆ, 

ಜಾರುಗಲ್ಲಿನಿಂದ ತಾಯಮ್ಮನ ಹುಣಸೆಮರದ ಮುಖಾಂತರ 
ಪಶ್ಚಿಮ ನಾರಾಯಣಸ್ವಾಮಿ ಬಟ್ಟೆ ಅಂಗಡಿ ಹಾದು ಜೈನರ ಗುಡಿ ಮುಂಭಾಗ 

ಹಾದು ಕಾಲುವೆ ವರೆಗೆ . 
ಉತ್ತರ ಹಳೇ ಬಸ್ ನಿಲ್ದಾಣ ಹೊಸಪೇಟೆ ರಸ್ತೆ ಯಿಂದ ಮಠದಕೇರಿ ರಸ್ತೆವರೆಗೆ. 
ದಕ್ಷಿಣ 

ಬಣಗಾರಪೇಟೆ ಅಡ್ಡ ಕಾಲುವೆಯಿಂದ ತೆಗ್ಗಿನ ಮಠ ಹಾದು ಹೊಸಪೇಟೆ 
ರಸ್ತೆವರೆಗೆ. 

ಬಣಗಾರಪೇಟೆ ಅಡ್ಡ ಕಾಲುವೆಯಿಂದ ಜೈನ್ ಗುಡಿ ರಸ್ತೆ, ಮಠದಕೇರಿ ರಸ್ತೆ 
ಪೂರ್ವ 

ಚಿತ್ತಾರಗೇರಿ ಗರಡಿಮನೆ ವರೆಗೆ. 
ಪಶ್ಚಿಮ ಹೊಸಪೇಟೆ ರಸ್ತೆ ಹಳೇ ಬಸ್ ನಿಲ್ದಾಣದಿಂದ ಕೊಟ್ಟೂರು ರಸ್ತೆ ವರೆಗೆ 

ಹೆಚ್. ಎಂ . ರಸ್ತೆ ಹಿರೆಕೆರೆಯಿಂದ ತೆಗ್ಗಿನಮಠ, ಸಗನ್ ರಾಜ್ ಮನೆ ಹಾದು 
ಉತ್ತರ ಬಣಗಾರಪೇಟೆ ಹಾದು ಜೈನರ ಬೀದಿ ಬಾವಿ ಹಾದು ರೋಣದ 

ಕೊಟ್ರೇಶಪ್ಪ ಮನೆ ಹಿಂಬಾದ ವರೆಗೆ. (ಕಾಳಮ್ಮ ಗುಡಿ ವರೆಗೆ) 

ಅರಸಿಕೇರಿ ಬೈಪಾಸ್ ರಸ್ತೆ ಚಿಕ್ಕೇರಿಗುಂಡಿ ರಸ್ತೆಯಿಂದ ತೋಟಗಾರಿಕೆ 
ದಕ್ಷಿಣ 

ಇಲಾಖೆವರೆಗೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಹಿರೆಕೆರೆ ರಸ್ತೆವರೆಗೆ. 
ಪೂರ್ವ 

ಬೈಪಾಸ್ ರಸ್ತೆಯಿಂದ ಚಿಕ್ಕೇರಿಗುಂಡಿ ರಸ್ತೆ , ಕೊಟ್ಟೂರು ರಸ್ತೆ ಹಾದು 
ಕಾಳಮ್ಮನ ಗುಡಿವರೆಗೆ, 
ಹೊಸಪೇಟೆ ರಸ್ತೆ ಹಿರೆಕೆರೆಯಿಂದ ಕೊಟ್ಟೂರು ರಸ್ತೆ ಮುಖಾಂತರ ಕುಲುಮೆ 
ಕಾಲುವೆವರೆಗೆ. 


17 


ಗೌಳೇರಕೇರಿ 


18 
ಬ್ಯೂಸ್ ಪೇಟೆ 


ಪಶ್ಚಿಮ 


18 


*)2 


ವಾರ್ಡ್ ಸಂಖ್ಯೆ ಮತ್ತು 


ದಿಕ್ಕುಗಳು 


ವಾರ್ಡಿನ ಚೆಕ್ಕುಬಂದಿ ವಿವರ 


ಹೆಸರು 


19 


ಮೇಗಳಪೇಟೆ 


ಪಶ್ಚಿಮ 


20 


ಹಳೇಕುರುಬರಗೇರಿ 


ದಕ್ಷಿಣ 


ಕೊಟ್ಟೂರು ರಸ್ತೆ ಹಳ್ಳ, ಸಂಜೀವಪ್ಪರ ಹೋಟೆಲ್‌ನಿಂದ ವೀರಭದ್ರೇಶ್ವರ 

ಗುಡಿ ದಾರಿಯವರೆಗೆ ಹಾಗೂ ಮತ್ತಿಹಳ್ಳಿ ಹೊಳೆಬಸಪ್ಪನವರ ಮನೆಯಿಂದ 
ಉತ್ತರ 

ವೆಂಕಟೇಶಪ್ಪರ ಬಯಲು ಜಾಗದ ಮುಖಾಂತರ ತೆಲುಗರ ಓಣಿ ರಸ್ತೆ 
ಆಂಜನೇಯ ಗುಡಿವರೆಗೆ. 

ಅಂಭೇರ ಓಣಿ ಮಟೇರ ಕೊಟ್ರಪ್ಪರ ಮನೆಯಿಂದ ಮುಂಡಿ 
| ದಕ್ಷಿಣ ರಾಜಶೇಖರವರ ಮನೆ, ಕೊಟ್ರಮ್ಮರ ಮನೆ ಹಾದು ಕೊಟ್ಟೂರು ರಸ್ತೆ 

ಶಿವಣ್ಣನ ಮನೆವರೆಗೆ, 

ಹಳೇ ಕುರಬರಗೇರಿ ಬೀರದೇವರ ಗುಡಿಯಿಂದ ಕೊಟ್ಟುರು ರಸ್ತೆ 
ಪೂರ್ವ 

ಆಂಜನೇಯ ಗುಡಿ ಹಾದು ತೆಲುಗರ ಓಣಿ ವರೆಗೆ. 
ಕೊಟ್ಟೂರು ರಸ್ತೆ ಹಳ್ಳ ಸಂಜೀವಪ್ಪರ ಹೋಟೆಲ್ ನಿಂದ ಅಂಭೇರ 
ಓಣಿವರೆಗೆ. 

ಮಟ್ಟೇರ ಓಣಿ ಈಶ್ವರ ದೇವಸ್ಥಾನದಿಂದ ಅಂಭೇರ ಓಣಿ ಮುಖಾಂತರ 
ಉತ್ತರ ಕಲ್ಲುಬಾವಿ ಹಾದು ಹಳೇ ಕುರಬರಕೇರಿ ಮುಖಾಂತರ ಕೊಟ್ಟೂರು ರಸ್ತೆ 

ವೃತ್ತದ ವರೆಗೆ. 
ಬಂಗೇರಕೇರಿ ಮಸೀದಿಯಿಂದ ಕಲ್ಲುಬಾವಿ ಹಾದು ಕೊಟ್ಟೂರು ಬೈಪಾಸ್ 

ರಸ್ತೆ ವರೆಗೆ , 
ಪೂರ್ವ ಕೊಟ್ಟೂರು ಬೈಪಾಸ್ ರಸ್ತೆ ವೃತ್ತದಿಂದ ಶೌಚಾಲಯದವರೆಗೆ . 
ಪಶ್ಚಿಮ | ಮಟ್ಟೇರ ಓಣಿ ಈಶ್ವರ ದೇವಸ್ಥಾನದಿಂದ ಬಂಗೇರಕೇರಿ ರಸ್ತೆ ಮಸೀದಿವರೆಗೆ 

ಬಂಗೇರಕೇರಿ ಮಸೀದಿ, ಕಲ್ಲುಬಾವಿ ಮುಖಾಂತರ ಹಳೇ 
ಉತ್ತರ ಕುರಬರಗೇರಿಯಿಂದ ಬೈಪಾಸ್ ರಸ್ತೆ ಮುಖಾಂತರ ಕೊಟ್ಟೂರು ರಸ್ತೆ 

ಸರಹದ್ದಿನವರೆಗೆ, 

ಅಂಬೇಡ್ಕರ್ ಕಾಲೋನಿ ಶಿಶುವಿಹಾರ ಶಾಲೆಯಿಂದ ಬೈಪಾಸ್ ರಸ್ತೆ 
ದಕ್ಷಿಣ 

ಮುಖಾಂತರ ತಿಮ್ಮಲಾಪುರದ ಕಚ್ಚಾರಸ್ತೆವರೆಗೆ . 
ಪೂರ್ವ ತಿಮ್ಮಲಾಪುರ ಕಚ್ಚಾರಸ್ತೆ ದೇವಸ್ಥಾನದಿಂದ ಕೊಟ್ಟೂರು ರಸ್ತೆವರೆಗೆ, 

ಅಂಬೇಡ್ಕರ್ ಕಾಲೋನಿ ಹುಲ್ಲುಗರಡಿಕೇರಿ ರಸ್ತೆಯಿಂದ ಬೈಪಾಸ್ ರಸ್ತೆ 
ಪಶ್ಚಿಮ 

ಹಾಗೂ ಚಿಕ್ಕೇರಿಗುಂಡಿ ರಸ್ತೆ ಬಂಗೇರಕೇರಿ ಬುಕೀಟ್ ಮಸೀದಿ ವರೆಗೆ 
ಅಂಬೇಡ್ಕರ್ ಬೀದಿಯಿಂದ ಶಿಶುವಿಹಾರ ಶಾಲೆ ಹಾಗು ಬೈಪಾಸ್ ರಸ್ತೆ 
ಮುಖಾಂತರ ತಿಮ್ಮಲಾಪುರದ ಕಚ್ಚಾ ರಸ್ತೆ ವರೆಗೆ, 

ಅರಸಿಕೇರಿ ರಸ್ತೆ ಅಂಬೇಡ್ಕರ್ ಕಾಲೋನಿ ರಸ್ತೆಯಿಂದ ಮುನ್ಸಿಪಲ್ 
ದಕ್ಷಿಣ 

ಗಡಿಯವರೆಗೆ. 
ಪೂರ್ವ ಅರಸಿಕೇರಿ ರಸ್ತೆಯಿಂದ ತಿಮ್ಮಲಾಪುರದ ರಸ್ತೆ . 

ಅರಸಿಕೇರಿ ರಸ್ತೆಯಿಂದ ಅಂಬೇಡ್ಕರ್ ಬೀದಿ ಹುಲ್ಲುಗರಡಿಕೇರಿ ರಸ್ತೆವರೆಗೆ 
ಹಾಗು ಶಿಶುವಿಹಾರ ಶಾಲೆಯಿಂದ ಬೈಪಾಸ್ ರಸ್ತೆವರೆಗೆ . 

ಬೈಪಾಸ್ ರಸ್ತೆ ಕಾರ್ ಬಷೀರ್ ಸಾಬ್ ಮನೆಯಿಂದ ಅಂಬೇಡ್ಕರ್ 
ಉತ್ತರ 

ಕಾಲೋನಿ ರಸ್ತೆವರೆಗೆ , 


21. 


21 | 


ಅಂಬೇಡ್ಕರ್ ನಗರ 


ಉತ್ತರ 


22 


22 | 


ಹುಲ್ಲು ಗರಡಿಕೇರಿ 


ಪಶ್ಚಿಮ 


23 


ಕೊರವರಗೇರಿ 


19 


*)2 


ವಾರ್ಡ್ ಸಂಖ್ಯೆ ಮತ್ತು 


ದಿಕ್ಕುಗಳು 


ವಾರ್ಡಿನ ಚೆಕ್ಕುಬಂದಿ ವಿವರ 


ಹೆಸರು 


ದಕ್ಷಿಣ 


ಅರಸಿಕೇರಿ ರಸ್ತೆ ಕಾರ್ ಬಷೀರ್ ಸಾಬ್ ಮನೆಯಿಂದ ಅಂಬೇಡ್ಕರ್ 
ಕಾಲೋನಿ ರಸ್ತೆವರೆಗೆ. 
ಅರಸಿಕೇರಿ ರಸ್ತೆಯಿಂದ ಅರಸಿಕೇರಿ ಬೈಪಾಸ್ ರಸ್ತೆ - ಅಂಬೇಡ್ಕರ್ ಕಾಲೋನಿ 


ಪೂರ್ವ 


24 
ಗುಂಡಿನಕೇರಿ 


25 


ತೆಕ್ಕದಗರಡಿಕೇರಿ 


ಅರಸಿಕೇರಿ ರಸ್ತೆ ಮತ್ತು ಬೈಪಾಸ್ ರಸ್ತೆ ಮೂಲೆ - ಕಾರ್ ಬಷೀರ್ ಸಾಬ್ 
ಪಶ್ಚಿಮ 

ಮನೆವರೆಗೆ. 

ಅರಸಿಕೇರಿ ರಸ್ತೆ , ಶಿವನಾಗಪ್ಪ ಹೋಟೆಲ್ ನಿಂದ ತೋಟಗಾರಿಕೆ ಇಲಾಖೆ 
ಉತ್ತರ 

ಹಿರೆಕೆರೆ ದಾರಿಯವರೆಗೆ, 
ದಕ್ಷಿಣ ಹಿರೇಕೆರೆ. 

ಅರಸಿಕೇರಿ ರಸ್ತೆ ( ಈಶ್ವರಗುಡಿ ಮುಂಬಾಗ) ಶಿವನಾಗ ಹೋಟೆಲ್ ನಿಂದ 
ಪೂರ್ವ 

ದಾದಾಪುರಕೇರಿ ಹಾದು ಹಿರೇಕೆರೆ ದಾರಿಯವರೆಗೆ . 
ಪಶ್ಚಿಮ ಅರಸಿಕೇರಿ ರಸ್ತೆ ತೋಟಗಾರಿಕೆ ಇಲಾಖೆಯಿಂದ ಹಿರೇಕೆರೆವರೆಗೆ 

| ಅರಸಿಕೇರಿ ರಸ್ತೆ ದಾದಾಪುರಕೇರಿ ರಸ್ತೆಯಿಂದ ತೆಕ್ಕದಗರಡಿಕೇರಿ ರಸ್ತೆ 
ಉತ್ತರ 

ಬೇವಿನಕಟ್ಟೆ ವರೆಗೆ, 
ದಕ್ಷಿಣ ಮುನ್ಸಿಪಲ್ ಬೌಂಡ್ತಿ. 

ಅರಸಿಕೇರಿ ರಸ್ತೆ ಬೇವಿನಕಟ್ಟೆಯಿಂದ ತೆಕ್ಕದಗರಡಿಕೇರಿ ರಸ್ತೆ ಕೆರೆ ದಾರಿ 
ಪೂರ್ವ 

ಮುನ್ಸಿಪಲ್ ಗಡಿಯವರೆಗೆ. 

ಅರಸಿಕೇರಿ ರಸ್ತೆಯಿಂದ ದಾದಾಪುರಕೇರಿ ಮುಖಾಂತರ ಕೆರೆಯ ದಾರಿ 
ಪಶ್ಚಿಮ 

ಗಡಿಯವರೆಗೆ. 
ಉತ್ತರ ಅರಸಿಕೇರಿ ರಸ್ತೆ ತೆಕ್ಕದಗರಡಿಕೇರಿ ರಸ್ತೆ ಯಿಂದ ಜಿಟ್ಟನಕಟ್ಟೆ ರಸ್ತೆವರೆಗೆ 
ದಕ್ಷಿಣ ಜಿಟ್ಟನಕಟ್ಟಿ ರಸ್ತೆಯಿಂದ ಹಿರೇಕೆರೆ. 
ಪೂರ್ವ ಔಟ್ಟನಕಟ್ಟೆ ರಸ್ತೆ - ಅರಸಿಕೇರಿ ರಸ್ತೆಯಿಂದ ಮುನ್ಸಿಪಲ್ ಸರಹದ್ದುವರೆಗೆ 
ಪಶ್ಚಿಮ ತೆಕ್ಕದಗರಡಿಕೇರಿ ರಸ್ತೆ ಅರಸಿಕೇರಿ ರಸ್ತೆಯಿಂದ ಮುನ್ಸಿಪಲ್ ಸರಹದ್ದಿನವರೆಗೆ. 
ಉತ್ತರ | ಅರಸಿಕೇರಿ ರಸ್ತೆ ಜಿಪ್ಪಿನಕಟ್ಟೆ ರಸ್ತೆ ವರೆಗೆ. 
| ದಕ್ಷಿಣ ಜಿಟ್ಟಿನಕಟ್ಟೆ ರಸ್ತೆಯಿಂದ ಅರಸಿಕೇರಿ ರಸ್ತೆವರೆಗೆ. 
ಪೂರ್ವ ಅರಸಿಕೇರಿ ರಸ್ತೆಯಿಂದ ಜಿಟ್ಟನಕಟ್ಟೆ ರಸ್ತೆವರೆಗೆ. 
ಪಶ್ಚಿಮ ಜಿಟ್ಟಿನಕಟ್ಟೆ ರಸ್ತೆ ಅರಸಿಕೇರಿ ರಸ್ತೆಯಿಂದ ಗಡಿವರೆಗೆ. 


ತೆ 


26 
ವಾಲ್ಮೀಕಿ ನಗರ 


27 


ಗಾಜಿಕೇರಿ 


ಡಿ.ಎಸ್. ರಮೇಶ್ 
ಜಿಲ್ಲಾಧಿಕಾರಿ, 
ದಾವಣಗೆರೆ ಜಿಲ್ಲೆ 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು : 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - III 


Part- III 


ಬೆಂಗಳೂರು, ಸೋಮವಾರ, ಡಿಸೆಂಬರ್ ೧೨ , ೨೦೧೬ ( ಮಾರ್ಗಶಿರ ೨೧, ಶಕ ವರ್ಷ ೧೯೩೮) . ನಂ . ೧೩೪೯ 
Bengaluru, Monday , December 12, 2016 (Margashira 21 , Shaka Varsha 1938) || No . 1349 

ಪೊಲೀಸ್ ಇಲಾಖೆ 
ಪೊಲೀಸ್ ಆಯುಕ್ತರು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು , ಬೆಂಗಳೂರು ನಗರ ರವರ ನಡವಳಿಗಳು 
ಉಪಸ್ಥಿತರು : ಎನ್ .ಎಸ್.ಮೇಘರಿಖ್, ಭಾ. ಪೋ .ಸೇ . ಪೊಲೀಸ್ ಕಮೀಷನರ್, ಬೆಂಗಳೂರು ನಗರ. 
ವಿಷಯ : ದಿನಾಂಕ: 13.12 .2016 ರಂದು ಬೆಂಗಳೂರು ನಗರ ಪೊಲೀಸ್ 

ಕಮೀಷನರೇಟ್ ವ್ಯಾಪ್ತಿಯ , ಪೂರ್ವ ವಿಭಾಗದ ಕೆ. ಜಿ . ಹಳ್ಳಿ , 
ಹೆಣ್ಣೂರು, ಡಿ. ಜೆ. ಹಳ್ಳಿ, ಪುಲಿಕೇಶಿನಗರ, ಶಿವಾಜಿನಗರ, 
ಕಮರ್ಷಿಯಲ್ಸ್ಟ್ರೀಟ್ ಮತ್ತು ಭಾರತೀನಗರ ಪೊಲೀಸ್ ಠಾಣಾ 
ವ್ಯಾಪ್ತಿಗಳಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಮದ್ಯಮಾರಾಟ 

ನಿಷೇಧಿಸುವ ಬಗ್ಗೆ . 
ಉಲ್ಲೇಖ : ಉಪ ಪೊಲೀಸ್ ಆಯುಕ್ತರು, ಪೂರ್ವ ವಿಭಾಗ ರವರ ಪತ್ರ ಸಂಖ್ಯೆ: 

55 / ಬಿಬಿ/ ಡಿಸಿಪಿ / ಪೂ /2016, ದಿನಾಂಕ: 08 .12 .2016 . 


ಪ್ರಸ್ತಾವನೆ: 


ದಿನಾಂಕ : 13 - 12- 2016 ರಂದು ಬೆಂಗಳೂರು ನಗರ ಪೊಲೀಸ್ ಕಮೀಷನರೇಟ್ ವ್ಯಾಪ್ತಿಯಲ್ಲಿರುವ ಪೂರ್ವ ವಿಭಾಗದ ಕೆ. ಜಿ.ಹಳ್ಳಿ, 
ಹೆಣ್ಣೂರು, ಡಿ.ಜೆ.ಹಳ್ಳಿ, ಪುಲಿಕೇಶಿನಗರ, ಕಮರ್ಷಿಯಲ್ ಸ್ಟ್ರೀಟ್, ಶಿವಾಜಿನಗರ ಮತ್ತು ಭಾರತೀನಗರ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ 
ಈದ್‌ಮಿಲಾದ್ ಹಬ್ಬದ ಪ್ರಯುಕ್ತ ಮದ್ಯಾಹ್ನ 1-00 ಗಂಟೆಗೆ ಟ್ಯಾನರಿ ರಸ್ತೆಯಲ್ಲಿ ಮೆರವಣಿಗೆಯು ಪ್ರಾರಂಭವಾಗಿ ಸಂಜೆ ಸುಮಾರು 4-00 ಗಂಟೆಗೆ 
ಬಂಬೂಬಜಾರ್ ಬಳಿ ಇರುವ ಸುಲ್ತಾನ್‌ಜೀ ಗುಂಟಾ ಮೈದಾನದಲ್ಲಿ ಬಂದು ಸೇರಲಿದ್ದು, ಈ ಕಾರ್ಯಕ್ರಮಕ್ಕೆ ನಗರದ ನಾನಾ ಕಡೆಗಳಿಂದ ಮುಸ್ಲಿಂ 
ಬಾಂಧವರು ಬಂದು ಸೇರಿ ಈದ್ ಮಿಲಾದ್ ಹಬ್ಬದ ಪ್ರಾರ್ಥನೆ ನಡೆಸುವರು. ಈ ಸಂದರ್ಭದಲ್ಲಿ ಹಬ್ಬದ ಆಚರಣೆ ಹಾಗೂ ಮೆರವಣಿಗೆ ಸಮಯದಲ್ಲಿ 
ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ದೃಷ್ಟಿಯಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಮದ್ಯ ಮಾರಾಟವನ್ನು ನಿಷೇಧಿಸುವಂತೆ ಉಲ್ಲೇಖಿತ ಪತ್ರದಲ್ಲಿ 
ಉಪ ಪೊಲೀಸ್ ಆಯುಕ್ತರು, ಪೂರ್ವ ವಿಭಾಗ ರವರು ಕೋರಿರುತ್ತಾರೆ. 

ಮೇಲ್ಕಂಡ ಮಾಹಿತಿಯ ಬಗ್ಗೆ ನಾನು ಸ್ವತಃ ಪರಿಶೀಲಿಸಲಾಗಿ ಹಾಗೂ ಗುಪ್ತವಾರ್ತಾ ವಿಭಾಗದ ಮಾಹಿತಿಯಿಂದ ಸಾಕಷ್ಟು ಸತ್ಯಾಂಶವಿದೆ 
ಎಂದು ತಿಳಿದುಬಂದಿರುತ್ತದೆ. ಈದ್ಮಿಲಾದ್ ಮೆರವಣಿಗೆಯ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯುವ 
ಉದ್ದೇಶದಿಂದ ಹಾಗೂ ಕಾನೂನು ಮತ್ತು ಸುವ್ಯವಸ್ಥೆಗೆ ಭಂಗವುಂಟಾಗದಂತೆ ಅಹಿತಕರ ಘಟನೆಗಳನ್ನು ತಡೆಯುವ ಅವಶ್ಯಕತೆ ಇರುವುದರಿಂದ 
ಮೇಲಿನ ಮೆರವಣಿಗೆಯ ಮಾರ್ಗದಲ್ಲಿ ಮದ್ಯಪಾನ ಮಾರಾಟವನ್ನು ನಿಷೇದಿಸುವುದು ಸೂಕ್ತವೆಂದು ಮನಗಂಡಿರುತ್ತೇನೆ. ಆದ್ದರಿಂದ ಈ ಆದೇಶ 

ಆದೇಶ ಸಂಖ್ಯೆ ಗು . ವಾ / ಎಸ್ . ಬಿ./ ಮದ್ಯ ಮಾರಾಟ ನಿಷೇದಾಜ್ಞೆ/32 / 2016 ದಿನಾಂಕ : 12 -12 -2016 
ಈ ದೆಸೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಭಾರತೀಯ ದಂಡ ಪ್ರಕ್ರಿಯ ಸಂಹಿತೆಯ ಕಲಂ 144 ರ 
ಉಪ ಕಲಂ (1) ಮತ್ತು (3) ರ ಅನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಎನ್.ಎಸ್.ಮೇಘರಿಖ್, ಭಾ . ಹೊ .ಸೇ . ಪೊಲೀಸ್ 


ಕಮೀಷನರ್, ಬೆಂಗಳೂರು ನಗರ ಆದ ನಾನು ದಿನಾಂಕ : 13 -12 - 2016 ರಂದು ಬೆಳಿಗ್ಗೆ 6 - 00 ಗಂಟೆಯಿಂದ ರಾತ್ರಿ 11 - 00 
ಗಂಟೆಯವರೆಗೆ , ಬೆಂಗಳೂರು ನಗರ ಪೊಲೀಸ್ ಕಮೀಷನರೇಟ್ ವ್ಯಾಪ್ತಿಯಲ್ಲಿ ಬರುವ ಪೂರ್ವ ವಿಭಾಗದ ಕೆ. ಜಿ. ಹಳ್ಳಿ, ಹೆಣ್ಣೂರು, 
ಡಿ. ಜೆ. ಹಳ್ಳಿ, ಪುಲಿಕೇಶಿನಗರ, ಶಿವಾಜಿನಗರ, ಕಮರ್ಷಿಯಲ್ಸ್ಟ್ರೀಟ್ ಮತ್ತು ಭಾರತೀನಗರ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಬರುವ ಎಲ್ಲಾ 
ರೀತಿಯ ಬಾರ್‌ಗಳು, ವೈನ್ ಷಾಪ್‌ಗಳು, ಪಬ್‌ಗಳು ಹಾಗೂ ಎಲ್ಲಾ ರೀತಿಯ ಮದ್ಯ ಮಾರಾಟ ಮಾಡುವ ಅಂಗಡಿಗಳನ್ನು ಮುಚ್ಚಲು 
ಹಾಗೂ ಮದ್ಯ ಮಾರಾಟವನ್ನು ಮಾಡದಿರಲು ನಿಷೇದಾಜ್ಞೆಯನ್ನು ವಿಧಿಸಿರುತ್ತೇನೆ. ಈ ಕೆಳಗಿನವುಗಳನ್ನು ನಿಷೇದಾಜ್ಞೆಯಿಂದ 
ಹೊರತುಪಡಿಸಲಾಗಿದೆ. 

> CL -4- ಕ್ಲಬ್ಬುಗಳು, 
» CL-6A - ಸ್ಟಾರ್‌ ಹೋಟೆಲ್‌ಗಳು, 
> CL-8- ಮಿಲಿಟರಿ ಕ್ಯಾಂಟೀನ್‌ಗಳು 

ಮೇಲ್ಕಂಡ ಆಜ್ಞೆಯನ್ನು ನನ್ನ ಸಹಿ ಮತ್ತು ನನ್ನ ಕಛೇರಿಯ ಮೊಹರಿನಲ್ಲಿ 2016ರ ಡಿಸೆಂಬರ್ ಮಾಹೆಯ ದಿನಾಂಕ 12 
ರಂದು ಹೊರಡಿಸಿರುತ್ತೇನೆ. 


ಎನ್ . ಎಸ್ .ಮೇಘರಿಖ್ 
ಪೊಲೀಸ್ ಆಯುಕ್ತರು 
ಬೆಂಗಳೂರು ನಗರ. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು : 5 


RNI No . KARBIL / 2001 / 47147 


*ELI 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - IVA 
Part - IVA 


ನಂ . ೧೨೬೩ 
No. 1263 


ಬೆಂಗಳೂರು, ಶುಕ್ರವಾರ , ನವೆಂಬರ್ ೧೧, ೨೦೧೬ ( ಕಾರ್ತಿಕ ೨೦ , ಶಕ ವರ್ಷ ೧೯೩೮) . 
Bengaluru , Friday , November 11, 2016 (Karthika 20 , Shaka Varsha 1938 ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಗ್ರಾಅಪ 152 ಜಿಪಅ 2016 , ಬೆಂಗಳೂರು, ದಿನಾಂಕ: 11.11 .2016 


ಕರ್ನಾಟಕ ರಾಜ್ಯ ಸಿವಿಲ್ ಸೇವಾ ಅಧಿನಿಯಮ , 1978 (1990ರ ಕರ್ನಾಟಕ ಅಧಿನಿಯಮ ಸಂಖ್ಯೆ.14 ) ರ ಕಲಂ 
3ರ ಉಪ ಕಲಂ (1) ಸಹವಾಚನ ಕಲಂ 8 ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸದರಿ 
ಅಧಿನಿಯಮದ ಕಲಂ 3ರ ಅಡಿಯ ಉಪಕಲಂ ( 2 ) ಖಂಡ ( ಎ ) ರಲ್ಲಿ ಅಗತ್ಯಪಡಿಸಲಾಗಿರುವಂತೆ ಕರ್ನಾಟಕ 
ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ( ಸಹಾಯಕ ಇಂಜಿನಿಯರ್‌ಗಳು ಮತ್ತು ಕಿರಿಯ ಇಂಜಿಯರ್‌ಗಳ 
ವೃಂದಗಳಿಗೆ ನೇಮಕಾತಿ) ( ವಿಶೇಷ) (ತಿದ್ದುಪಡಿ) ನಿಯಮಗಳು , 2016 ರ ಕರಡನ್ನು ಅಧಿಸೂಚನೆ ಸಂಖ್ಯೆ : ಗ್ರಾಅಪ 152 
ಜಿಪಅ 2016 ದಿನಾಂಕ : 20.10.2016ರ ಮೂಲಕ ಹೊರಡಿಸಿ ದಿನಾಂಕ: 21. 10 .2016ರ ವಿಶೇಷ ಕರ್ನಾಟಕ ರಾಜ್ಯಪತ್ರದ 
ಭಾಗ - ಖಗಿ – ೦ರ ಸಂಖ್ಯೆ : 1187ರಲ್ಲಿ ಪ್ರಕಟಿಸಿ ಸದರಿ ನಿಯಮಗಳಿಂದ ಬಾಧಿತರಾಗಬಹುದಾದ ಎಲ್ಲಾ ವ್ಯಕ್ತಿಗಳಿಂದ 
ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಪ್ರಕಟಣೆಯ ದಿನಾಂಕದಿಂದ 15 ದಿನಗಳ ಒಳಗಾಗಿ ಸಲ್ಲಿಸಲು ಆಹ್ವಾನಿಸಲಾಗಿದ್ದರಿಂದ , 

ಸದರಿ ಕರಡನ್ನು ದಿನಾಂಕ: 21.10.2016 ರಂದು ಸಾರ್ವಜನಿಕರಿಗೆ ದೊರೆಯುವಂತೆ ಮಾಡಲಾಗಿದ್ದರಿಂದ. 
ಮತ್ತು ಈ ಸಂಬಂಧ ನಿಗದಿತ ಅವಧಿಯಲ್ಲಿ ಸ್ವೀಕೃತವಾದ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಪರಿಗಣಿಸಲಾಗಿದೆ. 

ಆದ್ದರಿಂದ ಈಗ ಕರ್ನಾಟಕ ರಾಜ್ಯ ಸಿವಿಲ್ ಸೇವಾ ಅಧಿನಿಯಮ, 1978 (1990ರ ಕರ್ನಾಟಕ ಅಧಿನಿಯಮ 
ಸಂಖ್ಯೆ: 14 ) ರ ಕಲಂ 3ರ ಉಪ ಕಲಂ (1) ಸಹವಾಚನ ಕಲಂ 8 ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಕರ್ನಾಟಕ ಸರ್ಕಾರವು ಈ ಕೆಳಕಂಡ ನಿಯಮಗಳನ್ನು ರಚಿಸುತ್ತದೆ , ಏನೆಂದರೆ: 

* ನಿಯಮಗಳು 
1. ಶೀರ್ಷಿಕೆ ಮತ್ತು ಪ್ರಾರಂಭ:- (1) ಈ ನಿಯಮಗಳನ್ನು ಕರ್ನಾಟಕ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ 
( ಸಹಾಯಕ ಇಂಜಿನಿಯರ್‌ಗಳು ಮತ್ತು ಕಿರಿಯ ಇಂಜಿನಿಯರ್‌ಗಳ ವೃಂದಗಳಿಗೆ ನೇಮಕಾತಿ) ( ವಿಶೇಷ) (ತಿದ್ದುಪಡಿ) 
ನಿಯಮಗಳು , 2016 ಎಂದು ಕರ 
( 2) ಈ ನಿಯಮಗಳು ದಿನಾಂಕ: 01.12 . 2014 ರಿಂದಲೇ ಪೂರ್ವಾನ್ವಯವಾಗುವಂತೆ ಜಾರಿಗೆ ಬರುತ್ತವೆ. 
2 . ನಿಯಮ 6 ಕ್ಕೆ ತಿದ್ದುಪಡಿ :- ಕರ್ನಾಟಕ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ( ಸಹಾಯಕ 
ಇಂಜಿನಿಯರ್‌ಗಳು ಮತ್ತು ಕಿರಿಯ ಇಂಜಿನಿಯರ್‌ಗಳ ವೃಂದಗಳಿಗೆ ನೇಮಕಾತಿ) ( ವಿಶೇಷ) ನಿಯಮಗಳು, 2014ರ 
ನಿಯಮ 6, ಉಪ ನಿಯಮ 6ರಲ್ಲಿ ಇರುವ “ ಆರು ತಿಂಗಳು ” ಎಂಬ ಶಬ್ದಗಳಿಗೆ ಬದಲಾಗಿ “ಇಪ್ಪತ್ತು ತಿಂಗಳು ” ಎಂಬ 
ಶಬ್ದಗಳನ್ನು ನಿಯಮಗಳು ಜಾರಿಗೆ ಬಂದ ದಿನಾಂಕದಿಂದ ಸೇರಿಸಲ್ಪಟ್ಟಿದೆ ಎಂದು ಭಾವಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಸಿದ್ದೇಶ್ ಪೋತಲಕಟ್ಟಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. 


RURAL DEVELOPMENT & PANCHAYAT RAJ SECRETARIT 

NOTIFICATION 
NO : RDP152 ZPA 2016 , Bengaluru , dated : 11 . 11. 2016 


Whereas the draft of the Karnataka Panchayat Raj Engineering Department (Recruitment to 
the Cadres of Assistant Engineers and Junior Engineers ) ( Special) (Amendment) Rules , 2016 , was 
published as required by clause (a ) of sub - section (2 ) of Section 3 read with Section 8 of the 
Karnataka State Civil Services Act, 1978 (Karnataka Act 14 of 1990 ) in Notification No. RDP 152 ZPA 
2016 dated 20 . 10 . 2016 in Part IV - A in the Karnataka Gazette Extra - ordinary No. 1187 dated 21st 
October 2016 inviting objections and suggestions from all persons likely to be affected thereby within 
fifteen days from the date of its publication in the Official Gazette. 


Whereas the said Gazette was made available to the public on 21st October 2016 . 


And whereas the objections and suggestions received have been considered . 


Now , therefore , in exercise of the powers conferred by sub - section (1) of Section 3 read with 
Section 8 of the Karnataka State Civil Services Act , 1978 (Karnataka Act 14 of 1990 ), the 
Government of Karnataka hereby makes the following rules , namely : 


RULES 


1. Title and commencement,- ( 1) These rules may be called the Karnataka Panchayat Raj 
Engineering Department (Recruitment to the Cadres of Assistant Engineers and Junior Engineers ) 
(Special) (Amendment) Rules, 2016 . 


( 2 ) They shall come into force with retrospective effect from 01. 12 . 2014 . 


2 . Amendment of Rule 6 , - In the Karnataka Panchayat Raj Engineering Department 
(Recruitment to the Cadres of Assistant Engineers and Junior Engineers ) (Special ) Rules , 2014 , in 
rule 6 , in sub -rule (6 ) for the words “ six months ” , the words “ twenty months” shall be and shall 
always be deemed to have been substituted . 


By order and in the name of the Governor of Karnataka , 


(SIDDESH POTALAKATTI) 

Under Secretary to Government, 
Rural Development & Panchayat Raj Department. 


1500 awduw , JEI JOD , 2onstad . (37) eness: 100 


RNINo. KARBIL /2001 /47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


20 - IVA 230080 , JEDO, JOOWO OO , 900e ( 

a3ex 90 , să se F20 ) Do. 0968 
Part- IVA Bengaluru , Friday , November 11 , 2016 (Karthika 20 , Shaka Varsha 1938 ) No . 1264 
FOOD , CIVIL SUPPLIES CONSUMER AFFAIRS AND LEGAL METROLOGY SECRETARIT 

NOTIFICATION 
No . FCS 37 RPR 2016 , Bengaluru , Dated 11. 11. 2016 


In exercise of powers conferred by Section 3 of The Essential Commodities Act, 1955 (Central 
Act 10 of 1955 ) read with order No . No . G . S . R . 929 ( E )) dated 29th September 2016 of Ministry of 
Consumer Affairs , Food and Public Distribution (Department of Consumer Affairs) Government of 
India , New Delhi, the Government of Karnataka hereby makes the following order further to amend 
The Karnataka Essential commodities Licensing Order 1986 namely : 


1 . Short title and commencement and duration : - 
I. This Order may be called The Karnataka Essential commodities Licensing ( Amendment) 

Order , 2016 . 
II. It shall come into force from the date of its publication in the official Gazette . 
III. This order substitutes the orders dated 13 .06 . 2016 . 


2 . Definitions:- in this order , unless the context otherwise requires : 
a ) Importer means a wholesaler or a bulk consumer who purchases and brings any stock of 

essential commodities specified in Schedule I from outside the State of Karnataka or 
purchases any stock of essential commodities directly from a factory . 
‘Miller means a person who engages himself in milling operations in a mill and / or the owner 
or other person in charge of a mill doing business in the purchase of the any of the essential 
commodity specified in Schedule I and convert the same into its other uses . 
All other words which are not specifically defined , shall have the samemeaning as defined in 
the the Karnataka Essential commodities Licensing Order 1986 . 


3 . 


Amendment of Schedule - II : In Schedule – II of The Karnataka Essential commodities 
Licensing Order , 1986 (hereinafter referred to as the said order : 
for serial number 1 and entries relating thereto , the following shall be inserted namely ; 
Pulses : for a period upto 30 . 9 . 2017 as prescribed in Notification No. G . S . R . 929 (E )) dated 
29th September 2016 or till the Ministry of Consumer Affairs , Food & Public Distribution , 
(Department of Consumer Affairs), Government of India , New Delhi extends it from time to 
time; 
Edible oil and edible oil seeds: for a period upto 30 . 9 . 2017 as prescribed in Notification No 
.G . S . R . 929 ( E )) dated 29th September 2016 or till the Ministry of Consumer Affairs , Food & 
Public Distribution , (Department of Consumer Affairs ), Government of India , New Delhi 
extends it from time to time. 


Substitution of Schedule II: For Schedule II The Karnataka Essential commodities 
Licensing Order 1986 (hereinafter referred to as the said order) the following shall be 
substituted namely : 


SCHEDULE - II 
( See first proviso to Clause 3) 


Sl.No 


Name of the Essential Commodites 


Quantity prescribed 


Retail 


Wholesale 
500 Quintals 


1 


Pulses 


5 Quintals 


2 


Edible Oil 


5 Quintals 


400 Quintals 
1000 Quintals 


3 


Edible Oil Seeds 


5 Quintals 


Substitution of Schedule IV : for Schedule IV The Karnataka Essential commodities 
Licensing Order 1986 (hereinafter referred to as the said order) the following shall be 
substituted namely : 


SCHEDULE - IV 
(See first proviso to Clause 3 ) 


si. 


Quantity Prescribed 


No . 


Name of the 

Essential 
Commodities 


Retail 


Wholesale 


Other Areas 


Bangalore and other City 
Corporations in the State 


Pulses 


2000 Quintals 


1000 Quintals 


50 Quintals 
50 Quintals 


Edible Oil 


1200 Quintals 


1000 Quintals 
1000 Quintals 


3 


Edible Oil Seeds 


50 Quintals 


2000 Quintals 


Importer and 
wholesalers 


45 days turnover limit from the date of receipt of stock for Pulses, 
Edible Oil, Edible Oil Seeds. 


5 


Dal Mills 


30 days Milling Capacity for stock of unmilled Dal and 15 days of 
milling capacity for stock of milled Dal, during Procurement / 
Harvesting Season (December to March ) 


15 days of milling capacity for stock of both milled and unmilled 
dal put together, during Non -harvesting season 


6 


| Edible Oil Mills 


30 days Milling Capacity for stock of unmilled Edible Oil Seeds and 
30 days of milling capacity for milled stock of edible oils, including 
refined oil, during Procurement Season (December to March ). 


30 days of milling capacity for stock of both milled edible oil and 
unmilled oilseeds put together , during Non -harvesting season 


Note : 


i) 


In respect of Edible oil & Edible Oil seeds, Licensing & Stock limits shall not apply for 
the purposes of calculation of stock limits under the Act in the following cases , namely ; 


(a ) An exporter , being a wholesaler or retailer or dealer , having Importer -Exporter Code 

Number issued by the Directorate General of Foreign Trade , if such exporter is able 
to demonstrate that the whole or part of his stock in respect of edible oils and edible 
oilseeds are meant for exports , to the extent of the stock meant for export ; 


(b ) A retailer having multiple outlets or large departmental retailers ; 


(c) Stock essential to be used as raw materials by licensed food processors for 

manufacture of food products ; 


(d ) An importer , being a wholesaler or retailer or dealer, if such importer is able to 

demonstrate that part of his stock in respect of edible oils and edible oilseeds are 
sourced from imports : 


Provided that the importers shall declare the receipts of stocks of edible oils and 
edible oil seeds and stocks retained by them on every fortnight . 


a ) Single retail outlet means : A retailer who runs only a single outlet. 
b ) Multiple retail outlet means : More than one retail outlet owned 

by a person & run under common trade name & style in the state . 


Wholesale includes godowns maintained by a owner running multiple retail 
outlets . 


The raw oils in process or in semi processed state and finished product shall be 
taken into consideration . 


NOC from the concerned APMC shall be required before issuing wholesaler 
license for commodities notified under APMCs . 


The capacity of Mills shall be calculated as installed capacity for newly 
established mills during the 1st year of operation and thereafter shall be calculated 
as the maximum actual production during any year out of the previous 3 years . 


By order and in the name of the Governor of Karnataka , 


Archana M . S 
Under Secretary to Government, 
Food , Civil Supplies Consumer Affairs 

and Legal Metrology Department. 


MEDEO JUDEJO , JIM JW 837 , onsdo . (87 ) 73089: 100 


RNINo. KARBIL /2001 /47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


20 - IVA 
Part - IVA 


ಬೆಂಗಳೂರು, ಸೋಮವಾರ, ನವೆಂಬರ್ ೧೪, ೨೦೧೬ ( ಕಾರ್ತಿಕ ೨೩ , ಶಕ ವರ್ಷ ೧೯೩೮) . 
Bengaluru , Monday , November 14 , 2016 (Karthika 23 , Shaka Varsha 1938 ) 


Do. 0922 
No. 1273 


PERSONNEL AND ADMINISTRATIVE REFORMS SECRETARIAT 

NOTIFICATION 
NO .DPAR 32 SeloSe 2014 (P1), Bengaluru , dated : 14 . 11 . 2016 . 


The draft of the following rules further to amend the Karnataka Recruitment of Gazetted 
Probationers (Appointment by Competitive Examinations) Rules, 1997 , in supersession of the 
notification No . DPAR 32 SeloSe 2014 (P1), dated : 13 . 06 . 2016 published in Part IV - A of the 
Karnataka Gazette (Extraordinary) No .815 dated : 13 . 06 . 2016 , which the Government of Karnataka 
proposes to make in exercise of the powers conferred by sub - section ( 1) of section 3 read with 
section 8 of the Karnataka State Civil Services Act, 1978 (Karnataka Act 14 of 1990 ) is hereby 
published as required by clause (a ) of sub - section (2 ) of section 3 of the said Act , for the information 
of all persons likely to be affected thereby and notice is hereby given that the said draft will be taken 
into consideration after fifteen days from the date of its publication in the Official Gazette . 

Any objection or suggestion which may be received by the State Government from any person 
with respect to the said draft before the expiry of the period specified above will be considered by the 
State Government. Objections and suggestions may be addressed to the Secretary to Government, 
Department of Personnel and Administrative Reforms, Vidhana Soudha , Bangalore - 560 001. 

DRAFT RULES 
1 . Title and commencement.- ( 1) These rules may be called the Karnataka Recruitment of 
Gazetted Probationers (Appointment by Competitive Examinations) (Amendment) Rules , 2016 . 

(2 ) They shall come into force from the date of their final publication in the Official Gazette . 

2 . Amendment to schedule II .- In the Karnataka Recruitment of Gazetted Probationers 
(Appointment by Competitive Examinations) Rules , 1997 , in Schedule II, under heading section I, 
for the sub -heading " Part - C . Personality Test" and the entries relating thereto , the following shall be 
substituted , namely: 

" C . Personality Test . - ( 1) The candidate selected for the Personality Test shall be Interviewed 
by a Interview Board Constituted by the Chairman , the Karnataka Public Service Commission , 
consisting of Four(04 ) Persons, of which two persons shall be Members of the Karnataka Public 
Service Commission and 02 persons shall be Advisors / Experts drawn from among the Retired 
Members of All India Services , Retired Members of the Central Services Group - A (equivalent to the 
Principal Secretary / Secretary to Government of Karnataka ), Retired Vice -Chancellors of Central or 
State Universities , Retired Professors of Indian Institutes of Technology and Retired Professors of 
Indian Institutes of Management, Retired Professors of Indian Institution of Public Administration 
and Training Institutes belonging to the Karnataka State and Retired Professors of State Universities 
of Karnataka . All Advisors / Experts shall have knowledge of Kannada Language . The Senior most 
member of the Karnataka Public Service Commission present in the Board shall preside over the 
interview Board . 


(2) The Commission shall call the candidates who had cleared the main examination , for a 
personality test , in the ratio of three candidates for one vacancy in the Group - A and Group - B 
services in the ascending order of their Register Numbers ensuring the reservations for candidates 
belonging to the Scheduled Castes , Scheduled Tribes and Other Backward Classes and other 
categories provided by law or by general or special order in the same ratio of vacancies reserved for 
them . The marks secured by the candidates in the Main Examination shall not be disclosed to 
members of the Interview Board . Personality Test shall carry a maximum of 200 marks. 

(3 ) With respect to the Personality Test to be conducted by the Karnataka Public Service 
Commission , the date of Personality Test shall be intimated to candidates well in advance , in writing. 
The random selection of Candidate for the Interview Board for Personality Test shall be made by 
draw of lots at 9 a . m . on the day of the scheduled Personality Test. Each member of Interview Board 
shall award marks separately and average of marks awarded by all 04 (four) members of the 
Interview Board shall be considered to be the final total marks awarded to the candidate in the 
Personality Test. 

(4 ) Each candidate shall undergo Personality Test ideally for duration of 25 to 30 minutes . 
Only a maximum of nine candidates shall be called per day, five in the forenoon and four in the 
afternoon . Every week the Members of the Karnataka Public Service Commission and 
Advisors / Experts of an interview Board shall be changed by the Chairman , the Karnataka Public 
Service Commission . 

(5 ) The Interview Board members shall only have before them a record of career of the 
candidate who is to be interviewed by the Interview Board . The candidate shall be asked questions 
on matters of general interest . The object of the interview is to assess the personal suitability of the 
candidate for a career in public services by the Interview Board . The members of the Interview Board 
shall be competent and unbiased observers. The test is intended to judge the mental calibre of a 
candidate . In broad terms, interview shall be really an assessment of not only their intellectual 
qualities but also social traits and their interest in current affairs . Some of the qualities to be judged 
are mental alertness , critical powers of assimilation , clear and logical exposition , balance of 
judgment, variety and depth of interest , ability for social cohesion and leadership , intellectual and 
moral integrity . The technique of the interview is not that of a strict cross examination but of a 
natural, though directed and purposive conversation which is intended to reveal the mental qualities 
of the candidate . The interview test is not intended to be a test either of the specialized or general 
knowledge of the candidate which has been already tested through written examination . The 
candidates are expected to have taken an intelligent interest not only in their special subjects of 
academic study but also in the events , which are happening around them , both within or outside 
their own state or country as well as in modern current of thoughts and in new discoveries which 
shall rouse the curiosity of well educated youth . 

(6 ) After a Candidate , who has been interviewed by the Interview Board leaves the venue of 
the Interview , the Presiding Member of the Interview Board and the three other members of the 
interview Board , shall separately award marks to the candidate and average ofmarks awarded by all 
04 (four) members of the Interview Board shall be considered to be the total marks awarded to the 
candidate in Personality Test." 


By order and in the name of the Governor of Karnataka 


N . N . BASAVARAJU 

Under Secretary to Government, 
Department of Personnel and Administrative Reforms 

(Services - 7 ) . 


JDEO TWdENvoto , 9500 JoQ 


E38 , 3odelado . (87) 


3080 : 200 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - VA ಬೆಂಗಳೂರು, ಬುಧವಾರ, ನವೆಂಬರ್ ೧೬ , ೨೦೧೬ ( ಕಾರ್ತಿಕ ೨೫ , ಶಕ ವರ್ಷ ೧೯೩೮) ನಂ . ೧೨೭೭ 
Part - IVA | Bengaluru , Wednesday , November 16 , 2016 (Karthika 25 , Shaka Varsha 1938 ) | No . 1277 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 38 ಹೆಚ್ ಹೆಚ್ಎಲ್ 2016 , ಬೆಂಗಳೂರು, ದಿನಾಂಕ: 16 - 11- 2016 


ಭಾರತ ಸರ್ಕಾರದ ಒಳಾಡಳಿತ ವ್ಯವಹಾರಗಳ ಇಲಾಖೆಯ ಕ್ರಮಾಂಕ : 20:25 :26 ಪಿಯುಬಿ 1, ದಿನಾಂಕ : 
15- 06- 1957ರ ಅಧಿಸೂಚನೆಯಲ್ಲಿ ಪ್ರಸ್ತಾಪಿಸಲಾಗಿರುವ ನೆಗೋಷಿಯೇಬಲ್ ಇನ್ಸ್ಟುಮೆಂಟ್ಸ್ ಆಕ್ಟ್ 1881ರ 
(1881ರ ಅಧಿನಿಯಮ ಸಂ .26 ) 25ನೇ ಸೆಕ್ಷನ್‌ನಲ್ಲಿರುವ ವಿವರಣೆಯಂತೆ 2016ನೇ ಸಾಲಿಗೆ ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರಿ 
ಆದೇಶ ಸಂಖ್ಯೆ : ಸಿಆಸುಇ 27 ಹೆಚ್ಹೆಚ್ಎಲ್ 2015ರ ದಿನಾಂಕ: 09.11.2015ರಂದು ಹೊರಡಿಸಿರುವ ಅಧಿಸೂಚನೆ- II ರ 
ಕ್ರ.ಸಂ . 22ರಲ್ಲಿ ದಿನಾಂಕ: 17.11. 2016ರ ಗುರುವಾರದಂದು ಕನಕದಾಸ ಜಯಂತಿಯ ಆಚರಣೆಗಾಗಿ ಘೋಷಿಸಲಾಗಿದ್ದ ಸಾರ್ವತ್ರಿಕ 
ರಜೆಯನ್ನು ಸಾರ್ವಜನಿಕ ಹಿತಾಸಕ್ತಿಯ ಹಿನ್ನೆಲೆಯಲ್ಲಿ ಹಿಂಪಡೆಯಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಡಾ|| ಬಿ .ಎಸ್ . ಮಂಜುನಾಥ ಸ್ವಾಮಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 

( ರಾಜ್ಯ ಶಿಷ್ಠಾಚಾರ) 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7 ) ಪ್ರತಿಗಳು: 200 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ - VA ಬೆಂಗಳೂರು, ಶುಕ್ರವಾರ, ನವೆಂಬರ್ ೧೮, ೨೦೧೬ ( ಕಾರ್ತಿಕ ೨೭, ಶಕ ವರ್ಷ ೧೯೩೮) || ನಂ . ೧೨೮೧ 
Part - IVA Bengaluru , Friday , November 18 , 2016 (Karthika 27 , Shaka Varsha 1938 ) | No . 1281 

ಸಂಸದೀಯ ವ್ಯವಹಾರಗಳ ಸಚಿವಾಲಯ 
ಸಂಖ್ಯೆ, ಸಂವ್ಯಶಾಇ 299 ಅಶಾರ 2016, ಬೆಂಗಳೂರು, ದಿನಾಂಕ 18.11.2016. 

ಅಧಿಸೂಚನೆ 
ಕರ್ನಾಟಕ ಸಂಸದೀಯ ಕಾರ್ಯದರ್ಶಿಗಳ ವೇತನ, ಭತ್ಯೆಗಳು ಮತ್ತು ಇನ್ನಿತರ ಏರ್ಪಾಡುಗಳ ಅಧಿನಿಯಮ , 
1963ರ ( 1963ರ ಕರ್ನಾಟಕ ಅಧಿನಿಯಮ 15) 8ನೇ ಪ್ರಕರಣದೊಂದಿಗೆ ಓದಿಕೊಂಡಂತೆ 5ನೇ ಪ್ರಕರಣದಲ್ಲಿ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಮುಂದಿನ ನಿಯಮಗಳನ್ನು ರಚಿಸುತ್ತಿದೆ, ಎಂದರೆ: 

ನಿಯಮಗಳು 
1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಸಂಸದೀಯ ಕಾರ್ಯದರ್ಶಿಗಳ 
( ಪ್ರಕಾರ್ಯಗಳು ಮತ್ತು ಕರ್ತವ್ಯಗಳು) ನಿಯಮಗಳು, 2016 ಎಂದು ಕರೆಯತಕ್ಕದ್ದು. 

( 2) ಇವು ಸರ್ಕಾರಿ ರಾಜ್ಯಪತ್ರದಲ್ಲಿ ಇವುಗಳನ್ನು ಪ್ರಕಟಿಸಿದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು . 
2. ಪರಿಭಾಷೆಗಳು.- (1) ಈ ನಿಯಮಗಳಲ್ಲಿ ಸಂದರ್ಭವು ಅನ್ಯಥಾ ಅಗತ್ಯಪಡಿಸಿದ ಹೊರತು, 

( ಎ) ಅಧಿನಿಯಮ ಎಂದರೆ, ಕರ್ನಾಟಕ ಸಂಸದೀಯ ಕಾರ್ಯದರ್ಶಿಗಳ ವೇತನ, ಭತ್ಯೆಗಳು ಮತ್ತು ಇನ್ನಿತರ 
ಏರ್ಪಾಡುಗಳ ಅಧಿನಿಯಮ, 1963ರ ( 1963ರ ಕರ್ನಾಟಕ ಅಧಿನಿಯಮ 15 ); 

( ಬಿ) ಸಂಬಂಧಪಟ್ಟ ಸಚಿವರು ಎಂದರೆ , ಮುಖ್ಯಮಂತ್ರಿ ಅಥವಾ ಯಾವ ಸಚಿವರಿಗೆ ಆತನು ಸಂಸದೀಯ 
ಕಾರ್ಯದರ್ಶಿಯಾಗಿರುವನೋ ಆ ಸಚಿವರು . 

(2) ಈ ನಿಯಮಗಳಲ್ಲಿ ಬಳಸಿದ ಆದರೆ, ಪರಿಭಾಷಿಸದಿರುವ ಪದಗಳು ಮತ್ತು ಪದಾವಳಿಗಳು ಅಧಿನಿಯಮದಲ್ಲಿ 
ಅವುಗಳಿಗೆ ನೀಡಲಾದ ಅದೇ ಅರ್ಥವನ್ನು ಹೊಂದಿರತಕ್ಕದ್ದು. 

3. ಸಂಸದೀಯ ಕಾರ್ಯದರ್ಶಿಯ ಪ್ರಕಾರ್ಯಗಳು ಮತ್ತು ಕರ್ತವ್ಯಗಳು.- ಮುಖ್ಯಮಂತ್ರಿ ಅಥವಾ ಆತನು 
ಸಂಸದೀಯ ಕಾರ್ಯದರ್ಶಿಯಾಗಿರುವ ಸಚಿವರು ಸಾಮಾನ್ಯವಾಗಿ ನಿರ್ದಿಷ್ಟಪಡಿಸಿರುವಂತೆ ಸಂಸದೀಯ ಕಾರ್ಯದರ್ಶಿಯ 
ಪ್ರಕಾರ್ಯಗಳು ಮತ್ತು ಕರ್ತವ್ಯಗಳು ಸಾಮಾನ್ಯವಾಗಿ ಇರತಕ್ಕದ್ದು ಮತ್ತು ಅವುಗಳಲ್ಲಿ ಈ ಮುಂದಿನವುಗಳು 
ಒಳಗೊಂಡಿರತಕ್ಕದ್ದು , ಎಂದರೆ: 

(1) ಆತನು ನೋಡಲ್ ವ್ಯಕ್ತಿಯಾಗಿದ್ದು ಮತ್ತು ಸಂಬಂಧಪಟ್ಟ ಸಚಿವನಿಗೆ ಶಾಸನಾತ್ಮಕ ಸಂಗತಿಗಳಲ್ಲಿ ನೆರವು 
ನೀಡತಕ್ಕದ್ದು . 

(2) ಆತನು ಶಾಸನಾತ್ಮಕ ಸಂಗತಿಗಳನ್ನು ಒಳಗೊಂಡಿರುವ ವಿಷಯಗಳ ಕುರಿತು ಸಂಬಂಧಪಟ್ಟ ಸಚಿವನಿಗೆ 
ವಿವರಿಸತಕ್ಕದ್ದು ಮತ್ತು ಸದರಿ ಸಚಿವನ ನಿರ್ದೇಶನಗಳಂತೆ ಕಾರ್ಯನಿರ್ವಹಿಸತಕ್ಕದ್ದು . 


(3) ಆತನು ಸದನದ ವ್ಯವಹಾರವು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸದನದಲ್ಲಿ ಸಂಬಂಧಪಟ್ಟ 
ಸಚಿವನ ಶಾಸನಾತ್ಮಕ ಕರ್ತವ್ಯಗಳನ್ನು ಕಾರ್ಯಗತಗೊಳಿಸುವುದಕ್ಕೆ ನೆರವಾಗತಕ್ಕದ್ದು ಮತ್ತು ಸಲಹೆ ನೀಡತಕ್ಕದ್ದು. 

( 4) ಆತನು ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಕರ್ತವ್ಯಗಳನ್ನು ನಿರ್ವಹಿಸುವಾಗ ಸದನದ 
ಸಭಾನಾಯಕ, ಮುಖ್ಯ ಸಚೇತಕ ಹಾಗೂ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರೊಂದಿಗೆ ಸಂವಹನ 
ನಡೆಸುವಾಗ ಸಂಬಂಧಪಟ್ಟ ಸಚಿವನಿಗೆ ನೆರವಾಗತಕ್ಕದ್ದು. 

(5) ಆತನು ಶಾಸನಾತ್ಮಕ ಸಂಗತಿಗಳಿಗೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಸಚಿವನು ಕಾಲಕಾಲಕ್ಕೆ ಪ್ರತ್ಯಾಯೋಜಿಸಿದ 
ಪ್ರಕಾರ್ಯಗಳು ಮತ್ತು ಕರ್ತವ್ಯಗಳನ್ನು ನಿರ್ವಹಿಸತಕ್ಕದ್ದು. 

(6) ಆತನು ತನ್ನ ಪ್ರಕಾರ್ಯಗಳು ಮತ್ತು ಕರ್ತವ್ಯಗಳನ್ನು ನಿರ್ವಹಿಸುವಾಗ ರಹಸ್ಯ ಮತ್ತು ಗೌಪ್ಯತೆಯನ್ನು 
ಕಾಪಾಡತಕ್ಕದ್ದು. 

(7) ಮುಖ್ಯಮಂತ್ರಿ ಅಥವಾ ಯಾರಿಗೆ ಸಂಸದೀಯ ಕಾರ್ಯದರ್ಶಿಯಾಗಿರುವನೋ ಆಯಾ ಸಚಿವರು 
ನಿರ್ದಿಷ್ಟಪಡಿಸಬಹುದಾದ ಅಂಥ ಇತರ ಕರ್ತವ್ಯಗಳನ್ನು ನೆರವೇರಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಕೆ. ದ್ವಾರಕನಾಥ್ ಬಾಬು 

ಸರ್ಕಾರದ ಕಾರ್ಯದರ್ಶಿ , 
ಸಂಸದೀಯ ವ್ಯವಹಾರಗಳ ಇಲಾಖೆ. 


PARLIAMENTARY AFFAIRS SECRETARIAT 
NO: DPAL 299 ASHARA 2016, BENGALURU DATED : 18.11 . 2016 , 

NOTIFICATION 


In exercise of the powers conferred by section 5 read with section 8 of the Karnataka 
Parliamentary Secretaries Allowances Act, 1963 (Karnataka Act 15 of 1963) the Government of 
Karnataka herby makes the following rules namely : 


RULES 


1 . Title and commencement.- ( 1 ) These rules may be called the Karnataka Parliamentary 
Secretaries (Functions and Duties ) Rules, 2016 . 

(2) They shall come into force from the date of their publication in the Official Gazette. 
2 . Definitions.- (1) In these rules, unless the context otherwise requires , 

(a ) Act means the Karnataka Parliamentary Secretaries Allowances Act, 1963 (Karnataka Act 
15 of 1963) ; 

(b ) Concerned Minister means the Chief Minister or a Minister to whom he is the 
Parliamentary Secretary ; 


( 2 ) The words and expressions used in these rules but not defined shall have the same 
meaning assigned to them in the Act. 


3 . Functions and Duties of Parliamentary Secretary.- The functions and duties of 
Parliamentary Secretary shall ordinarily be that as specified by the Chief Minister or a Minister to 
whom he is a Parliamentary Secretary which may be as follows, namely : 


( 1 ) He shall be nodal person and also to assist in the legislative matters to the concerned 

minister . 


(2 ) He shall brief the concerned minister the subjects which involves legislative matters and to 

act as per directions of the said Minister. 


( 3 ) He shall assist and advice to execute legislative duties of the concerned Minister on the 

floor of the House. So that the Business of the House could be effectively function . 


( 3 ) He shall assist the concerned Minister to co -ordinate with Leader of the House , ChiefWhip 

and Law and Parliamentary Affairs Minister while executing the duties of both the Houses 
of the State Legislature . 


(4 ) He shall execute functions and duties delegated by the concerned Minister in respect of 

legislative matters from time to time. 


(5 ) He shall maintain secrecy and confidentiality during the execution of his functions and 

duties . 


(6 ) Such other duties as may be specified by the Chief Minister or the Minister to whom he is a 

Parliamentary Secretary . 


By order and in the name of the Governor of Karnataka 


(K . Dwarakanath Babu ) 

Secretary to Government 
Department of Parliamentary Affairs . 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 


RNI No . KARBIL /2001 /47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


2000 - IVA ಬೆಂಗಳೂರು, ಶುಕ್ರವಾರ, ನವೆಂಬರ್ ೧೮, ೨೦೧೬ ( ಕಾರ್ತಿಕ ೨೭, ಶಕ ವರ್ಷ ೧೯೩೮) No . 0909 
Part- IVA Bengaluru , Friday , November 18 , 2016 (Karthika 27 , Shaka Varsha 1938 ) No. 1282 

URBAN DEVELOPMENT SECRETARIAT 
No.UDD 27 TTP 2016 , Bangalore , Date : 18 . 11 . 2016 

NOTIFICATION 
draft of the Karnataka Planning Authorities (Allotment of Civic amenity sites) Rules , 
2016 , which the Government of Karnataka proposes to make in exercise of the powers conferred by 
sub - section ( 1 ) and clause ( ff ) of sub - section ( 2 ) of section 74 of the Karnataka Town and Country 
Planning Act, 1961 (Karnataka Act 11 of 1963), is hereby published as required by sub -section ( 1) 
of section 74 of the said Act , for the information of the persons likely to be affected thereby and 
notice is hereby given that the said draft will be taken into consideration after thirty days from the 
date of its publication in the officialGazette . 

Any objection and suggestion , which may be received by the State Government from any 
person with respect to said draft before the expiry of the period specified above , will be considered by 
the State Government. Objections and suggestions may be addressed to the Secretary to 
Government, Urban Development Department, Vikasa Soudha, Bangalore - 560001. 

DRAFT RULES 
1 . Title , Commencement and application .- (1) These rules may be called the Karnataka 
Planning Authorities (Allotment of Civic Amenity sites) Rules , 2016 . 

( 2 ) They shall come into force from the date of their final publication in official Gazette . 

(3 ) These rules shall apply to all Planning Authorities in the State , excluding the Bangalore 
Development Authority constituted under the Bangalore Development Authority Act , 1976 
(Karnataka Act 12 of 1976 ) and the Urban Development Authorities constituted under the 
Karnataka Urban Development Authority Act, 1987 (Karnataka Act 34 of 1987) . 

2 . Definitions .- (1) In these rules, unless the context otherwise requires, 
(a ) “ Act ” means the Karnataka Town and Country Planning Act, 1961 (Karnataka Act 11 of 

1963); 
(b ) “ Authority ” means the planning Authority constituted under section 4C of the Act; 
(c ) " Civic Amenity " means, 

(1 ) The following Civic Amenities provided by the Central or State Government 
Department, Statutory body and Local Authority , namely : 
(a ) (i) Water supply installations including treatment plants , Storage 

reservoirs and intermediate pumping stations; 


(ii) 


( iii) 


(ii ) 


(iii ) 


Drainage and sanitary installations including Septic Tanks, Soak Pits 
and local Sewage Treatment Plants ; 

Sub - stations and Transformer yards ; 
(iv ) Garbage collection , segregation and recycling centres ; and 

(v) Public Toilets . 
(b ) (i) Health facilities and Educational institutions; 

Markets , Milk booth and fair price shop ; 

Bus stations; 
( iv ) Area office or a service station of the local authority or the Karnataka 

Urban Water Supply and Drainage Board or the Electricity Supply 
Companies (ESCOMs) and other utilities providing Government 

Departments and Statutory Bodies providing Public Utilities ; 
(v ) Post office and Bank ; 
(vi) Gymnasiums and Libraries ; and 

(vii ) Police station and Fire Station . 
(c) Central or State Government Offices , Recreation centers , Religious and 

Cultural activity centers ; and 
(d ) Anganavadi Centres and Hostels run by the State Government. 
(2 ) Convention centers built and run by the local authority ; 

(3 ) Amenity run by an Institution on non -profitable basis like Educational 
Institutions and Health facilities run on non - profitable nature , Religious and Cultural 
activity centers , Charitable or philanthropic services ; and 

(4 ) any such other amenities that the Government may by notification specify . 
“ Civic Amenity Site ” means a site earmarked for Civic amenity in a layout approved 
by the Planning Authority under section 17 ; 
“ Form ” means a form appended to these rules ; 
“ Institution ” means a society or an association registered under the Karnataka 
Societies Registration Act 1960 (Karnataka Act 17 of 1960) or the Karnataka Co 
operative Societies Act, 1959 (Karnataka Act 11 of 1959) or a trust created wholly for 
any Charitable purpose which may be a educational, religious or cultural 
organisation or an establishment of State Government or Central Government or a 
body established by the State Government or Central Government; 
“ Lease amount” means the rent as may be fixed by the Authority having regard to all 
relevant factors including the market value of the site ; 
“ Lessee ” means an institution or a local authority or a Statutory body or a 
Department of Central or State Government to which a civic amenity site is allotted 
and which has entered into an agreement with the Authority in that behalf; 
" Local Authority " means a City Municipal Council, Town Municipal Council, Town 
Panchayat or Gram panchayat constituted under the the Karnataka Municipalities 
Act , 1964 (Karnataka Act 22 of 1964) and the karntaka Grama Swaraj and Panchayath 
Raj Act, 1993 (Karnataka Act 14 of 1993); 
"Market value " means the value determined as per the guidance value of land in 
accordance with section 45B of the Karnataka Stamp Act, 1957 (Karnataka Act 34 of 

1957 ); and 
(k ) “ Section " means a section of the Act. 

(2 ) Words and expressions used herein but not defined shall have the same meaning 
respectively assigned to them in the Act. 


ea reser 


ver 


SS 


3 . Allotment of area reserved for Civic Amenities.- (1) The Authority, shall have the power 
to allot on lease the civic amenity site to the Central and State Government, Local Authorities , 
Statutory bodies and institutions as defined in these rules , which are accrued under section 17 . 
The Authority shall not sell or otherwise dispose of any area reserved for Civic Amenities for any 
purpose other than those mentioned in these rules and any disposition so made shall be null and 
void : 

Provided that where the allottee commits breach of the conditions of allotment, the Authority 
shall have the right to resume such site after according an opportunity of being heard to such 
allottee or lessee . 

(2 ) The authority , may , amalgamate two or more adjoining Civic Amenity sites in to one and 
sub -divide a Civic Amenity site into as many, based on the requirements strictly adhering to the 
space standards specified in the Zonal Regulations of the Master Plan approved under the Act . 

4 . Obtaining the Requirement of Civic Amenity Site for allotment in the Local Planning 
Area .- ( 1 ) The Authority shall seek the requirement list of Central or State Government 
Departments , Local Authorities and Statutory bodies providing public service delivery and the list 
of requirements received for allotment of Land or Civic Amenity site wherein the allotment is not 
done from the respective Deputy Commissioner of the District, annually . 

(2 ) The Authority shall seek and ascertain the requirement of Civic Amenity sites from the 
Central or State Government Departments , Local Authority and Statutory bodies in the list provided 
by the Deputy Commissioner under sub - rule (1) and also from the other Central and State 
Government Departments , Local Authority and other Statutory bodies in the Local Planning Area , 
annually and their requirements for the subsequent five years. 

( 3 ) Assessment of requirements, 

(a ) Whenever the authority seeks the requirements , under sub rule (2 ), the Central or State 
Government departments , Local Authority and Statutory bodies shall assess the need of the Civic 
Amenity sites, in case of utilities for the purposes specified under item (a ) and (b ) of sub - clause ( 1 ) of 
clause (c) of sub -rule (1) of rule 2 , considering the present and future requirements for a horizon 
period of fifteen years to thirty years for which it is mandated and intends to provide in the locality 
and shall comply with the service level bench marks as specified by the Government from time to 
time; 

(b ) Methodology for the assessment of requirements for the purposes specified under item (a ) 
and (b ) of sub - clause (1) of clause (c ) of sub -rule (1) of rule 2 , shall be as specified by the 
Government or the Department concerned from time to time: 

Provided that in clause (a ) above until the Government or the concerned Department 
specifies the methodology for such assessment, the competent officer of the concerned department 
shall not issue an endorsement saying that the department does not require any Civic Amenity site . 

(c ) Once the methodology is specified and made available to the Central or State Government 
Department, Local Authority and the Statutory Body , by the Government or the Department 
concerned , the requirements for the Civic Amenity site , sought by the authority , shall be forwarded 
with such necessary details as specified in these rules ; and 

(d ) If the Central or State Government Department, Local Authority and the Statutory Body 
do not forward its requirements under sub - rule (2 ) and clause (c ) of sub - rule (3 ), the Authority , shall 
send a request in this regard to the Deputy Commissioner of the District to ascertain such 
requirements of the agency concerned and decision of the Deputy Commissioner in this regard shall 
be final. 

5 . Offer of Civic Amenity site for allotment to Central or State Government 
Department, Local Authority and Statutory Body .- (1) The Authority , may , offer the Civic Amenity 
sites , on priority , following the sequence for the purposes as defined under clause(C ) of sub rule (1) 
of rule 2 . 


4 


es as 


( c ) 


ing Authority shall offer and allot Civic amenity sites , for the purposes as 
defined under clause (C ) of sub rule ( 1 ) of rule 2 , to the Central and State Government, Local 
Authorities and Statutory bodies established under the Central or State Government as under . 

(a ) The Authority , out of the Civic amenity sites available in the Planning Area , 

shall reserve such number of sites for the purpose of providing Civic Amenity 
referred to in item (a ) of sub -clause (1) of clause (C ) of sub rule (1) of rule 2 : 

Provided that the Authority has to ensure that sufficient Civic Amenity 
sites are made available for the purposes referred to in item (a ) of sub - clause 
(i) of clause (c ) of sub -rule ( 1) of rule 2 and the requirements obtained under 

rule 4 are met with ; 
(b ) after fulfilling the requirements for the purposes referred to in item (a ) of sub 

clause ( 1) of clause (c) of sub- rule (1 ) of rule 2 as mentioned in clause (a ) 
above, the Authority having regard to the particular type of Civic Amenity 
purposes, required to be provided in any locality under item (b ) of sub -clause 
( 1 ) of clause (c) of sub - rule ( 1 ) of rule 2 , offer such remaining Civic Amenity 
sites to the Central or State Government Department, Local Authority and 
Statutory body ; and 
after fulfilling the requirements for the purposes referred to in item (b ) of sub 
clause ( 1) of clause (c ) of sub - rule ( 1) of rule 2 as mentioned in the clause (b ) 
above , the Authority having regard to the particular type of Civic Amenity 
purposes, required to be provided in any locality under item (c) of sub -clause 
( 1) of clause (c ) of sub rule ( 1 ) of rule 2 , offer such remaining Civic Amenity 
sites to the Central or State Government Department, Local Authority and 
Statutory body and subsequently for the purpose under sub - clause (2 ) of 

clause (c ) of sub - rule ( 1 ) of rule 2 to the Local Authority only . 
(3 ) The terms and conditions for the payment of the lease amount to the Authority shall be as 
specified under rule 14 and 15 . 

6 . Offer of Civic Amenity site for Allotment to Institutions.- (1) After the exhaustion of 
the requirements and fulfilling the demand of Civic Amenity sites for the purposes under sub - clause 
( 1) and ( 2 ) of clause (c ) of sub - rule ( 1) of rule 2 , the Authority may , having regard to the particular 
type of Civic Amenity purposes under sub - clause ( 3 ) of clause (c) of sub rule ( 1) of rule 2 required to 
be provided in any layout, offer such remaining Civic Amenity sites for the purposes of allotment on 
lease basis to an Institution as specified in these rules : 

Provided that the authority shall offer such Civic Amenity sites to an institution not 
exceeding ten percent of the total Civic Amenity sites available within the Local Planning Area . 

Provided further that the authority shall while offering the remaining Civic Amenity sites 
reserve and allot eighteen percent of such sites for being allotted to an institution established 
exclusively for the benefit of persons belonging to the Scheduled Castes and where majority of 
members of the institution belong to Scheduled Castes and three percent of such sites to an 
institution established exclusively for the benefit of persons belonging to the Scheduled Tribes and 
where majority of members of the institution consists of persons belonging to Scheduled Tribes and 
among the sites reserved for persons belong to Scheduled Castes or Scheduled Tribes two percent of 
such sites to an institution established for benefit of physically and mentally disabled and if at the 
time of making allotment sufficient number of such institutions are not available and do not apply 
for , the remaining sites so reserved may be allotted to other institutions. 

(2 ) The terms and conditions for the payment of the lease amount to the Authority shall be as 
specified in rule 14 and 15 . 

(3 ) A copy for the information , with necessary details of any allotmentmade by the authority 
shall be sent to the jurisdictional Additional Director or Joint Director of Zonal or Divisional offices 
of the Department of Town and Country Planning: 


e 


& 


ece 


IS 


Provided that, the information so sent shall be reviewed by the designated officer as specified 
above and any discrepancies noticed may be intimated and necessary instructions or directions 
shall be issued to the Authority within thirty days of receipt of such information . The directions so 
issued shall be complied with by the Authority and intimated back to within sixty days , from the 
date of receipt of such directions. 

7 . Disposal of sites reserved .- ( 1) The sites offered under rule 5 and 6 shall be allotted to 
the categories specified therein on lease basis by the Authority for the purposes of providing Civic 
Amenity , subject to such terms and conditions as may be specified in rule 14 and such other 
conditions as may be specified by the Authority . 

(2 ) The Authority reserves the right to change the designated usage of the Civic amenity site in 
the layout as per the requirement and the situation arising at the time of allotment. 

(8 ) Registration .- (1) Every institution applying for Civic Amenity site shall register itself 
with the authority on payment of registration fee specified in the table below or at the rates revised 
and notified by the Government from time to time. 

TABLE 


Si. 


Dimension of Civic Amenity Site in Fee in 
No Sq .Mtr . 

Rupees 
1 . 1000 and below 

2 , 000 / 
Above 1000 but below 2000 

4 ,000 / 
3 . 2000 and above but below 4000 

8 , 000 / 
4 . 4000 and above 

15 ,000 / 
(2 ) The Registration shall be in Form - I. 

(3 ) The Central or State Government Department, Local Authority and Statutory bodies 
established under the Central or State Government are exempted from the payment of Registration 
fee for the allotment made under these rules. 

(4 ) Institution which desires for more than one civic amenity sites , shall register separately for 
each desired civic amenity site . 

(5 ) The Registration once made shall be valid for subsequent allotment unless the institution 
withdraws the registration . 

(6 ) The registration fee paid shall not be refundable or adjustable if a civic amenity site is 
allotted to an institution . 

(7 ) Twenty five percent of the registration fee shall be forfeited towards service charges and 
rest of the amount shall be refunded to unsuccessful applicants at the time of withdrawal of 
registration . 

9 . Application .- (1 ) Due publicity shall be given in respect of Civic Amenity sites so offered 
for leasing to the Institutions, specifying their location , number , dimension , purpose and last date 
for submission of application and such other particulars as the Authority may consider necessary , 
by affixing a notice on the notice board of the office of the authority and also by publishing in not 
less than two daily newspapers in English and Kannada having wide circulation in the Local 
Planning Area . 

(2 ) The Institutions as defined under clause (f) of sub rule (1) of rule 2 and registered under 
rule 9 shall apply in Form No. II for allotment of a civic amenity site, along with initial deposit as 
notified by the Authority which shall be not less than ten percent of the lease amount of the site . 

(3 ) The applications shall be submitted in person or sent by registered post so as to reach 
the office of the Chief Executive Officer of the Authority , before the last date and time fixed for the 
receipt of such applications. The applications received after the due date and time fixed , which are 
defective and incorrect are liable to be rejected . 


10 . Eligibility . - ( 1) The authority may allot civic amenity site on lease only to an institution 
as defined under clause (f) of sub - rule ( 1 ) of rule 2 which are registered under rule 9 . 

(2 ) Preference shall be given to those institutions which have been registered under the 
relevant Acts two or more years prior to the date of application . 

(3 ) Civic amenity site shall not be allotted to any institution unless the Authority is convinced 
that the institution has capacity to provide the type of civic amenity for providing which the site is 
offered . 

11 . Principles of selection of Institutions for leasing out Civic Amenity Sites .- The 
Authority shall consider the case of each institution on its merits and shall have special regard to 
the following principles in making the selection , namely : 
(a ) the period of existence of the institution within the state and its registration under relevant 

Acts ; 
(b ) the objectives and activities of the institution and public cause served by it since its 

establishment; 
(c ) the financial position of the institution ; 
(d ) the benefit likely to accrue to the general public of the locality by allotment of the civic 

amenity site to such institutions; 
(e ) the bonafide and genuineness of the institution as made out in the annual reports , audit 

report etc ; 
(f) the present location of the Institution ; 
(g ) the need of the civic amenity site by the institution for providing the civic amenity in the 

locality ; and 
(h ) institution shall not claim any exemption in the lease amount amount as specified under rule 

13 . An affidavit in this regard shall be filed along with the application by the institution . 

12 . Procedure for Allotment in case of similar requirements .- ( 1)Where the requests are 
more than one within their category for allotment of a civic amenity site , from among the 
Government Departments , Local Authority , Statutory Bodies or Institutions as defined in clause (f) 
of sub rule (1) of rule 2 , as the case may be, that fulfill all criteria for allotment, as specified in these 
rules , the Authority or any Officer of the Authority authorized in this behalf, shall allot by drawal of 
lots among the same category of applicants in the presence of all the applicants. The manner of 
drawal of lots shall be as decided by the Authority . 

(2 ) The Chief executive officer of the Authority shall make arrangements for drawal of lots 
among all the eligible applicants within the same category of applicants . Notice of not less than 
seven days specifying the date , time and venue of the drawal of lots shall be given to all the 
applicants fulfilling the criteria for the allotment. 

13 . Lease amount of the Site . - ( 1) The lease amount of the site to be allotted on lease basis 
shall be fixed by the authority , provided the value of the Civic Amenity site per Sq . Mtr. shall be 
fixed at not less than the Market value per Sq . Mtr. of the residential site in the layout. 

(2 ) The lease amount of Civic Amenity Site may be paid in one lump sum and in such cases 
five percent discount shall be given to the lessee by the authority . 

( 3 ) The lease amount may be paid in five annual instalments during the lease period , subject 
to collection of interest at the rate of the prime lending rate of State Bank of India with the prior 
approval of the Authority . 

(4 ) The lease amount of a Civic Amenity site notified while inviting applications may be 
altered by the Authority and the institutions may accept the site at the altered rate or decline 
allotment. 

(5 ) Allotment may be made at fifty percent of the least deposit fixed by the Authority in the 
following cases only, namely : 


(a ) Institutions established for the welfare of physically handicapped and mentally 

retarded , Scheduled Caste and Scheduled Tribes; 
(b ) Educational institution runs in only Kannada medium approved by the 

Government; and 
The Central or State Government departments, Local authority and Statutory body 
providing amenities for the purposes listed under item (a ) of sub clause ( 1) of clause 

( C ) of sub - rule ( 1) of rule 2 . 
14 . Conditions of allotment of Civic Amenity Sites.- (1 ) Allotment of Civic Amenity sites 
under these rules shall be on conditional lease basis for a period not exceeding thirty years . 

( 2 ) The Central or State Government, Local Authority , Statutory body or an Institution to 
which the civic amenity sites are allotted hereinafter referred to as " Allottee ” shall within a period of 
ninety days from the date of receipt of notice of allotment pay to the authority either the balance 
lease amount after deducting the initial deposit in one lumpsum or pay the first annual instalment 
of the lease amount in which case initial deposit paid along with the application shall be adjusted 
only towards last instalment. 

(3) If the lease amount or the annual instalment is not paid by the allottee within the period 
of ninety days , further extension of time not exceeding sixty days may be given and the institution 
shall pay in addition , interest at the rate of the prime lending rate of State Bank of India for the 
extended period . If the lease amount or the instalment is not paid within such extended period also , 
then registration fee and the initial deposit shall be liable to forfeiture and the allotment shall be 
cancelled without any prior intimation . 

(4 ) After payment under sub rule (2 ) or , as the case may be , under sub rule (3 ) is made, the 
Authority shall call upon the allottee to execute a lease agreement with such Terms and Conditions 
as specified in Form III and after the execution of such agreement by it and the authority , the same 
shall be registered by the allottee . If the agreement is not executed and registered within forty five 
days after the Authority has called upon the allottee to execute such agreement, the registration fee 
shall be forfeited and the allotment of the site shall stand cancelled . The amount paid by the allottee 
towards the lease amount shall be refunded after deducting such expenditure as might have been 
incurred by the Authority . 

(5 ) As soon as may be possible , but not later than thirty days , after registered agreement is 
ed to the Authority , the possession of the site shall be handed over to the lessee . 
(6 ) The lease period commences from the date of registration of lease agreement . 

( 7 ) The annual instalment shall be paid by the lessee as per the terms and conditions of the 
lease agreement executed under sub - rule ( 4 ). 

(8 ) The lessee shall complete the construction of the building within a period of three years 
from the date of registration of the lease agreement or such extended period provided the total period 
does not exceed ten years , as the authority may in any specified case by written order permit. If the 
building is not constructed within the said period or in accordance with such manner approved by 
the Authority , the allotment may , after giving reasonable notice to the lessee , be cancelled , the 
agreement revoked and the lessee evicted from the site by the authority and after forfeiting twenty 
five percent of the lease amount paid by the lessee, the authority shall refund the balance to the 
lessee . 

(9 ) The lessee shall obtain the approval for the construction of the building on a Civic 
Amenity site from the Authority , prior to obtaining license from the Local Authority concerned . 

( 10) With effect from the date of taking possession of the site , the lessee shall be liable to pay 
any tax , fee and cess payable in respect of the civic amenity site and any building erected thereon to 
the Local authority concerned . 

(11) The lessee shall not become the owner of, or derive any title to the site allotted during 
the period of lease. 


ee . 


( 12 ) The lessee shall not sub -divide or sub-lease or alienate , or create any charge on the civic 
amenity site . 

(13) The lessee shall exclusively use the site for providing the civic amenity for purpose which 
it is allotted , any decision in purpose of utilization of such site shall be liable for penalty specified in 
sub -rule (8 ) 

( 14 ) The lessee shall comply with the terms and conditions of the agreement executed and 
other rules , regulations, bye - laws of the Authority , City Municipal Council or the Town Municipal 
Council or Town Panchayat, as the case may be , for the time being in force . 

15 . Renewal of Lease Agreement.- (1) The lease may be renewed in favour of the lessee for 
a further period of thirty years by re -fixing the lease amount in accordance under rule 14 and 15 
and as specified in these rules : 
Provided that in case of renewal of lease , where in , the lessee has violated any of the 

these rules at any point of time during the preceding lease period , such a 
lease shall not be renewed and the lessee shall be evicted from the site by the authority and the 
Civic amenity site shall be resumed and vest with the Authority . 

(2 ) If the lease is not renewed , or has been determined or terminated before the expiry of the 
lease , the site allotted along with the buildings thereon shall, after the expiry of the lease or as the 
case may be, after the termination or determination of the lease vest with the authority free of cost 
and free from all encumbrance and the authority shall have right to enter premises and take 
possession thereon . 

16 . Maintenance of Register .- Every Authority shall maintain a register of Civic Amenity 
Sites . The register shall contain number of Civic Amenity sites , location , purpose for which leased 
and period of lease , the details of the Civic Amenity Site leased out to the Central or State 
Government Departments , the extent Civic Amenity leased , lease amount and such other 
particulars . The register shall be in Form IV . The information about the civic amenity sites and the 
allotment details and balance of sites available with the Authority , shall be published annually in 
the website of the Authority . 

17 . Voluntary Surrender .- An allottee or a lessee may at any time after the allotment, 
during the lease period , surrender the civic amenity site allotted or leased out by the Authority . On 
such surrender, the Authority shall refund the amount paid by the allottee without interest after 
deducting the initial deposit in respect of the said civic amenity site . The Authority shall notbe liable 
to pay compensation for any kind of structure that may exist as on the date of surrender of Civic 
Amenity Site . 

18 . Appeal.- An allottee or a lessee or any party aggrieved by any decision of the Authority 
within thirty days of such decision , may appeal to the Additional Director or Joint Director of the 
respective Zonal or Divisional offices of the Department of Town and Country Planning. The Appeals 
shall be disposed of after giving an opportunity of being heard to the applicant within ninety days of 
receiving such appeals . 

19 . Audit .- ( 1) The Additional Director or Joint Director of Town and Country Planning of the 
respective Zonal or Divisional offices of the Department of Town and Country Planning shall audit all 
transactions pertaining to allotment of Civic Amenity sites within six months of closure of every 
financial year . 
(2 ) The Authority shall send the Audit reports along with compliance to the Government. 

By order and in the name of the Governor of Karnataka 


Nagaraj 
Under Secretary to Government 
Urban Development Department 


FORM I 


1 . 
2 . 


( see sub - rule -( 2 ) of rule 8 ) 

Registration 
Registration No 
(a ) Name of the Institution 
(b ) Name of the Head of the Institution : 
(c) Designation of the Head of the institution : 
(d ) Name of the Authorised representative or 

person of contact of the Institution 
Address 
| Registration fee details 


3 . 


Amount paid : 


. 


. 


. 


. . 


. 


. 


. 


. 


. 


. 


. 


. . 


. 


. 


. 


. . 


. 


. 


. 


. 


. 


. 


. 


. . 


. 


. 


. 


. 


. 


. 


. 


. . 


. 


. 


. 


. 


. 


. 


. 


. . 


. 


. 


. 


D . D .No : 


. 


. 


. 


. 


. . 


. 


. 


. 


. . 


. 


. 


. 


. . 


. 


. 


. 


. 


. 


. 


. 


. . 


. 


. 


. 


. 


. 


. 


. 


. . 


. 


. 


. 


. 


. 


. 


. 


. . 


. 


. 


. 


. 


. 


. 


Date : 


Name of the Bank and the Branch : 


.. . .. . .. .. . .. .. .. . .. . .. .. . .. .. . .. .. . .. .. . .. . .. .. ... 


Signature of the registered person 


Signature of the registered person receiving the deposit 


Date : 


FORM II 


( see sub - rule -( 2 ) of rule 9 ) 
Application Form for Allotment of Civic Amenity Site 


vide , paper publication number 


: . . . . 


Name of the Layout : 
Purpose of Civic Amenity reserved for : 
1 (a ) The name of the Applicant (Institution ) 
(b ) Name of the Office bearers of the Institution 

Institution registration details and date of such 
registration (a copy of the certificate or registration 

to be enclosed by the institution ) 
2 The date of the Resolution passed for seeking allotment 

( a copy to be enclosed ) 
3 

Address for communication 
Number of Enrolment with .. 

.. Planning 
Authority 
Initial deposit Amount 
D . D .No . 


5 


Date 


10 


(a) Civic Amenity site number applied for : 
(b ) Purpose of Civic Amenity site : 
( c ) Location of Civic Amenity site 
How many times have you already applied to the 
authority for civic amenity site. Give details of 
application No with date and initial amount deposited . 
Details of the capacity of the institution to provide the 
type of Civic Amenity for which site is offered 
Whether your Institution is established exclusively for 
the benefit of Scheduled Castes or Scheduled Tribes 
and whether the majority of members belong to 
Scheduled Castes / Scheduled Tribes . 
The objectives and the activities of the institution and 
public cause served since its establishment (copy of 

annual report and audit report , if any to be enclosed ) 
11 The Financial position of your institution 
12 Present Location of the Institution 

I/ We Hereby declare that the above information is true to the best of my knowledge and 
nothing has been concealed . If the above information furnished by me is found to be wrong or false 
my application for allotment shall be rejected and the amount paid be forfeited to the Authority 


10 


Date : 


Signature of Applicant 


FORM III 


( see sub rule -(4 ) of rule 14) 

Registration 

Lease Agreement 
1 . That this agreement of lease entered into this .... ..... ....... day of ................. Two Thousand 

and ............... Lease on the one part and the Planning Authority , represented by its 
Member Secretary , hereinafter called the Lessor on the other part . The terms Lessee and 
‘ Lessor mentioned above in this agreement shall mean and include the successors in office 

or representatives or assigns with : witnessed as follows. 
2 . That the Lessee applied for the lease of Civic amenity site to the lessor for the benefit and use 

of the said site for the construction of......... ...... for the specific purpose mentioned here 
under the lessor having agreed to for lease of the scheduled land to the lessee subject to the 
terms and conditions mentioned hereafter . That the lease property which is more fully 
described in the schedule to this agreement has been leased for a period of Thirty years 

commencing from the date of issue of the Possession Certificate . 
3 . That the lessee having agreed to pay the Lessor principal of the lease amount of Rs. 

... (Rupees ....... ...........) Which is worked out in accordance with the 
policy decision of the authority ? 
4 . That the lease period of thirty years prescribed in this agreement in the first instance may be 

renewed subject to the renewal for a period to be determined by the ‘Lessor on payment of 
rent to be fixed under rule 15 of the Karnataka Planning Authorities ( Allotment of Civic 
amenity sites ) Rules 2016 or for any other amount then to be fixed by the Lessor by a 

separate deed . 
5 . That the lessee shall use the schedule property only for the purpose of construction of 

........ and for providing Civic Amenity and shall not use it for any other purpose. 


11 


6 . That the lessee shall not sub - divide or alienate by way of lease or otherwise or create any 

charge or otherwise deal with the schedule property either wholly or in part. 
7 . The lessee shall obtain the approval for the construction of the building on a Civic Amenity 

site from the Authority , prior to obtaining license from the Local Authority concerned . The 
lessee shall complete the construction of the building within three years from obtaining the 
license from the local Authority . 
With effect from the date of taking possession of the site , the lessee shall be liable to pay any 
tax , fee and cess payable in respect of the civic amenity site and any building erected thereon 

to the Local authority concerned . 
9 . That the lessee shall not put up any permanent structure on the land other than the above 

mentioned structures specially mentioned hereunder. 
10 . That the lessee shall not become the owner or derive any title to the property . 
11. The Civic Amenity sites shall not be mortgaged to any of the financial institution by the 

lessee. 
12 . That the lessee agrees that the lease amount fixed is tentative and is subject to enhancement 

and agrees to pay the enhanced lease amount in case the compensation for the land in which 
the schedule property is included is enhanced by the Court under the Right to Fair 
Compensation and Transparency in Land Acquisition , Rehabilitation and Resettlement 

Act , 2013 (Central Act 30 of 2013 ) 
13 . That the Lessee shall not violate or infringe any of the terms and conditions mentioned above 

and if Lessee were to violate any of the terms and conditions the Lessor is at liberty to 
resume the schedule property with thirty days notice to the Lessee and to reenter the 
property free of all objections from the lessee or any person claiming through him and the 

money , if any , paid shall also be liable to be forfeited by the Lessors . 
14 . That in consideration of the sum of Rs. ........................ (Rs. .....................) which the Lessor 

hereby acknowledge the parties to this agreement with free will and consent set their hands 
and seals on the day above mentioned in this schedule . 

SCHEDULE 
Civic Amenity site No.................. in ............ .......... Layout in . ........ 
Sy.No ....... ........ 

............ Village . .. ......... ............ Taluk . ..... ... ..... District 
m x ..............m bounded on the: 

East by : 
West by : 
North by : 
South by : 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


. 


Witnesses : 


Signature of the Lessor 


Witnesses : 


Signature of the Lessee 


12 


FORM - IV 
(See Rule 16 ) 


Allotment details 


Renewal 


Sy. 


Nol 


Name of 
the layout/ 

locality 


Date of 
approval 


Civic 
Amenity 
site No. 


Extent 
of CA 
site in 
Sq.m 


Name of the 
Department/ 

agency 


Purpose 

of 
allotment 


Date of 
resolution of 

the 
Authority 


Date of 
allotment 


Rate of 
Allotment 

in Sqm 


Lease 
amount 


Date of 
execution 
of lease 


Date of 
expiry of 

lease 


Date of 
renewal 
of lease 


Revised 

lease 
Amount 


Date of 
expiry of 

lease 


CTS 
No 


1 


2 


3 


4 


5 


6 


8 


L 


9 


10 


11 


12 


13 


14 


15 


16 


17 


By order and in the name of the Governor of Karnataka 


Nagaraj 
Under Secretary to Government 
Urban Development Department 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ - VA ಬೆಂಗಳೂರು, ಶನಿವಾರ, ನವೆಂಬರ್ ೧೯ , ೨೦೧೬ ( ಕಾರ್ತಿಕ ೨೮ , ಶಕ ವರ್ಷ ೧೯೩೮). | ನಂ . ೧೨೮೫ 
Part - IVA Bengaluru , Saturday , November 19 , 2016 (Karthika 28 , Shaka Varsha 1938 ) [ No. 1285 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 

ಅಧಿಸೂಚನೆ 

ಸಂಖ್ಯೆ :ಗ್ರಾಅಪ 75 ಜಿಪಸ 2016 , ದಿನಾಂಕ :19 - 11 - 2016 
ಕರ್ನಾಟಕ ಪಂಚಾಯತ್ ರಾಜ್ ( ಜಿಲ್ಲಾ ಪಂಚಾಯತಿಗಳ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸಂಬಳ ಮತ್ತು ಭತ್ಯೆಗಳು) 

(ತಿದ್ದುಪಡಿ ) ನಿಯಮಗಳು 2016 , 
ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ , 1993 ( 1993ರ ಕರ್ನಾಟಕ 
ಅಧಿನಿಯಮ ಸಂಖ್ಯೆ 14 )ರ, ಪ್ರಕರಣ 178 ರೊಡನೆ ಓದಿಕೊಂಡಂತೆ ಪ್ರಕರಣ 311 ರಲ್ಲಿ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು, ಕರ್ನಾಟಕ ಪಂಚಾಯತ್ ರಾಜ್ ( ಜಿಲ್ಲಾ ಪಂಚಾಯತಿಗಳ ಅಧ್ಯಕ್ಷ ಮತ್ತು 
ಉಪಾಧ್ಯಕ್ಷರ ಸಂಬಳ ಮತ್ತು ಭತ್ಯೆಗಳು) ನಿಯಮಗಳು , 1995 ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು, ಕರಡು ಅಧಿಸೂಚನೆ 
ಸಂಖ್ಯೆ: ಗ್ರಾಅಪ 75 ಜಿಪಸ 2016, ದಿನಾಂಕ: 30 - 07 - 2016ನ್ನು ಕರ್ನಾಟಕ ರಾಜ್ಯ ಪತ್ರದ ಭಾಗ IVAಯ ವಿಶೇಷ 
ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ್ದು, ಈ ಮೂಲಕ ಭಾದಿತರಾಗುವರಿಂದ ಸದರಿ ಅಧಿಸೂಚನೆಯು ರಾಜ್ಯ ಪತ್ರದಲ್ಲಿ ಪ್ರಕಟವಾದ 
15 ದಿನಗಳೊಳಗಾಗಿ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಆಹ್ವಾನಿಸಿ, ಪ್ರಕಟಿಸಿರುವುದರಿಂದ, 

ಮತ್ತು ದಿನಾಂಕ: 02 - 08 -2016 ರಂದು ವಿಶೇಷ ರಾಜ್ಯಪತ್ರದಲ್ಲಿ ಸದರಿ ಅಧಿಸೂಚನೆಯನ್ನು ಸಾರ್ವಜನಿಕರಿಗೆ 
ಲಭ್ಯವಾಗುವಂತೆ ಮಾಡಿರುವುದರಿಂದ, 

ಮತ್ತು ಸದರಿ ಕರಡು ನಿಯಮಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಆಕ್ಷೇಪಣೆ /ಸಲಹೆಗಳು ಸ್ವೀಕೃತವಾಗಿದ್ದು, ಸದರಿ 
ಆಕ್ಷೇಪಣೆ/ಸಲಹೆಗಳನ್ನು ಪರಿಗಣಿಸಲಾಗಿರುವುದರಿಂದ, 

ಆದ್ದರಿಂದ , ಈಗ ಕರ್ನಾಟಕ ಗ್ರಾಮ್ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ,1993 ( 1993ರ 
ಕರ್ನಾಟಕ ಅಧಿನಿಯಮ ಸಂಖ್ಯೆ:14 ) ರ ಪ್ರಕರಣ 178ರೊಡನೆ ಓದಿಕೊಂಡಂತೆ 311ನೇ ಪ್ರಕರಣದ ಮೂಲಕ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡಂತೆ ತಿದ್ದುಪಡಿ ನಿಯಮಗಳನ್ನು ರಚಿಸುತ್ತದೆ, 
ಅಂದರೆ, 


ನಿಯಮಗಳು 
1. ಹೆಸರು ಮತ್ತು ಪ್ರಾರಂಭ:- (1) ಈ ನಿಯಮಗಳನ್ನು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ 
( ಜಿಲ್ಲಾ ಪಂಚಾಯತಿಗಳ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸಂಬಳ ಮತ್ತು ಭತ್ಯೆಗಳು) (ತಿದ್ದುಪಡಿ) ನಿಯಮಗಳು, 2016 
ಎಂದು ಕರೆಯತಕ್ಕದ್ದು. 


(2) ಈ ನಿಯಮಗಳು ಮೇ 01 , 2016 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರತಕ್ಕದ್ದು. 

2. ನಿಯಮ 2 ರ ತಿದ್ದುಪಡಿ :- ಕರ್ನಾಟಕ ಪಂಚಾಯತ್ ರಾಜ್ ( ಜಿಲ್ಲಾ ಪಂಚಾಯತಿಗಳ ಅಧ್ಯಕ್ಷ ಹಾಗೂ 
ಉಪಾಧ್ಯಕ್ಷರ ಸಂಬಳ ಮತ್ತು ಭತ್ಯೆಗಳು) ನಿಯಮಗಳು 1995 ( ಇಲ್ಲಿ ಇನ್ನು ಮುಂದೆ ಮೂಲ ನಿಯಮಗಳು ಎಂದು 
ಉಲ್ಲೇಖಿತವಾಗಿದೆ) ನಿಯಮ 2 ರಲ್ಲಿ, ಖಂಡ ( ಎ) ಯ ಬದಲಾಗಿ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು, 
ಅಂದರೆ, 
“( ಎ) ” “ ಅಧಿನಿಯಮ ” ಎಂದರೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993, 
(1993 ರ ಕರ್ನಾಟಕ ಅಧಿನಿಯಮ 14 ). ” 

3 . ನಿಯಮ 3 ರ ತಿದ್ದುಪಡಿ:- ಮೂಲ ನಿಯಮಗಳ, ನಿಯಮ 3 ರ, ಉಪನಿಯಮ (1) ರಲ್ಲಿ ಎರಡು 
ಸಾವಿರದ ಎರಡು ನೂರಾ ಐವತ್ತು ರೂಪಾಯಿಗಳ ಸಂಚಿತ ” ಎಂಬ ಪದಗಳಿಗೆ “ಮೂವತ್ತೈದು ಸಾವಿರ ರೂಪಾಯಿಗಳು ” 
ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದು. 

4. ನಿಯಮ 4 ರ ತಿದ್ದುಪಡಿ:- ಮೂಲನಿಯಮಗಳ ನಿಯಮ 4 ರ ಕೋಷ್ಟಕದಲ್ಲಿ, 

( ಎ) ಕ್ರಮ ಸಂಖ್ಯೆ (1 ಕ್ಕೆ ಸಂಬಂಧಿಸಿದ ನಮೂದುಗಳಲ್ಲಿ ( 2) ನೇ ಕಾಲಂನಲ್ಲಿ “ 5000 .00 ” ಎಂಬ ಸಂಖ್ಯೆಗಳಿಗೆ 
“ ಮಾಸಿಕ 20 ,000 . 00 ಲೋಕೋಪಯೋಗಿ ಇಲಾಖೆಯ ಮೌಲ್ಯಮಾಪನಕ್ಕೆ ಒಳಪಟ್ಟು ಬೆಂಗಳೂರು ನಗರದಲ್ಲಿ ಮಾಸಿಕ 
ರೂ .40,000 /- ಹಾಗೂ ಇತರೆ ನಗರಗಳಲ್ಲಿ ಮಾಸಿಕ ರೂ . 20,000 /- ಗರಿಷ್ಠ ಬಾಡಿಗೆ ಮನೆಯನ್ನು ಪಡೆಯಬಹುದಾಗಿದೆ. " 
ಎಂಬ ಸಂಖ್ಯೆ ಮತ್ತು ಪದಗಳನ್ನು ಪ್ರತಿಯೋಜಿಸತಕ್ಕದ್ದು 

( ಬಿ) ಕ್ರಮ ಸಂಖ್ಯೆ ( ii) ಕ್ಕೆ ಸಂಬಂಧಿಸಿದ ನಮೂದುಗಳಲ್ಲಿ ( 2) ನೇ ಕಾಲಂನಲ್ಲಿ “4000.00 ”ಎಂಬ ಅಂಕಿಗಳಿಗೆ 
“ ಮಾಸಿಕ ರೂ . 20,000 .00 ” ಎಂಬ ಪದ ಮತ್ತು ಸಂಖ್ಯೆಗಳನ್ನು ಪ್ರತಿಯೋಜಿಸತಕ್ಕದ್ದು; ಮತ್ತು 

( ಸಿ) ಕ್ರಮ ಸಂಖ್ಯೆ ( iii)ಕ್ಕೆ ಸಂಬಂಧಿಸಿದ ನಮೂದುಗಳಲ್ಲಿ (2) ನೇ ಕಾಲಂನಲ್ಲಿ “3000.00 ”ಎಂಬ 
ಸಂಖ್ಯೆಗಳಿಗೆ “ ಮಾಸಿಕ ರೂ . 20,000.00” ಎಂಬ ಪದ ಮತ್ತು ಸಂಖ್ಯೆಗಳನ್ನು ಪ್ರತಿಯೋಜಿಸತಕ್ಕದ್ದು. 

5. ನಿಯಮ 5 ರ ತಿದ್ದುಪಡಿ:- ಮೂಲ ನಿಯಮಗಳ ನಿಯಮ 5ಕ್ಕೆ ಈ ಮುಂದಿನದನ್ನು 
ಪ್ರತಿಯೋಜಿಸತಕ್ಕದ್ದು, ಎಂದರೆ: 

"5. ವಾಹನ ಸೌಕರ್ಯ.- (1) ಅಧ್ಯಕ್ಷರಿಗೆ ಚಾಲಕ ಸಹಿತವಾದ ರೂ 16 .00 ಲಕ್ಷಕ್ಕೆ ಮೀರದಂತೆ ಸರ್ಕಾರಿ ಕಾರನ್ನು 
ಮತ್ತು 550 ಲೀಟರಿಗೆ ಸಮಾನವಾದ ಇಂಧನ ಭತ್ಯೆಯನ್ನು ಒದಗಿಸತಕ್ಕದ್ದು. 
( 2) ಉಪಾಧ್ಯಕ್ಷರಿಗೆ ಚಾಲಕ ಸಹಿತವಾದ ಸರ್ಕಾರಿ ಕಾರನ್ನು ಒದಗಿಸತಕ್ಕದ್ದು." 

6, ನಿಯಮ 6 ರ ತಿದ್ದುಪಡಿ: - ಮೂಲ ನಿಯಮಗಳ , ನಿಯಮ 6 ರ ಉಪನಿಯಮ (1) ರ ಬದಲಾಗಿ ಈ 
ಕೆಳಕಂಡ ಉಪನಿಯಮವನ್ನು ಪ್ರತಿಯೋಜಿಸತಕ್ಕದ್ದು. ಅಂದರೆ, 

“(1) ಅಧ್ಯಕ್ಷರು ಕರ್ನಾಟಕ ಸಚಿವರುಗಳ ವೇತನ ಮತ್ತು ಭತ್ಯೆಗಳ ಅಧಿನಿಯಮ ಮತ್ತು ಅದರಡಿಯಲ್ಲಿ 
ರಚಿಸಲಾದ ನಿಯಮಗಳನ್ವಯ ರಾಜ್ಯ ಸಚಿವರಿಗೆ ನೀಡಲಾಗುವ ಪ್ರಯಾಣ ಭತ್ಯೆ ಮತ್ತು ದಿನ ಭತ್ಯೆ ಪಡೆಯಲು 
ಅರ್ಹರಿರುತ್ತಾರೆ. 

(1ಎ) ಉಪಾಧ್ಯಕ್ಷರು ತಮ್ಮ ಕಾರ್ಯ ನಿರ್ವಹಿಸುವ ಸಲುವಾಗಿ “ ಎ ” ಗುಂಪಿಗೆ ಸೇರಿದ ಕರ್ನಾಟಕ ಸರ್ಕಾರದ 
ಅಧಿಕಾರಿಗಳಿಗೆ ಅನುಮತಿಸತಕ್ಕಂಥ ದರಗಳಲ್ಲಿ ಪ್ರಯಾಣ ಭತ್ಯೆ ಹಾಗೂ ದಿನಭತ್ಯೆಗಳನ್ನು ಕಾಲಕಾಲಕ್ಕೆ ಪಡೆಯಲು 
ಅರ್ಹವುಳ್ಳವರಿರುತ್ತಾರೆ ”. 

7. ನಿಯಮ 8 ರ ತಿದ್ದುಪಡಿ:- ಮೂಲ ನಿಯಮಗಳ, ನಿಯಮ 8ಕ್ಕೆ ಈ ಮುಂದಿನದನ್ನು 
ಪ್ರತಿಯೋಜಿಸತಕ್ಕದ್ದು , ಎಂದರೆ: 

"8. ಅತಿಥಿ ಭತ್ಯೆ - ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಅನುಕ್ರಮವಾಗಿ ವಾರ್ಷಿಕ ಎರಡು ಲಕ್ಷ ರೂಪಾಯಿಗಳು ಮತ್ತು 
ಒಂಭತ್ತು ಸಾವಿರದ ಆರುನೂರುರೂಪಾಯಿಗಳ ಅತಿಥಿ ಭತ್ಯೆ ಪಡೆಯಲು ಹಕ್ಕುಳ್ಳವರಾಗಿರುತ್ತಾರೆ." 


go 


8. ನಿಯಮ 9 , 10 ಮತ್ತು 11 ರ ಸೇರ್ಪಡೆ:- ಮೂಲನಿಯಮಗಳ ನಿಯಮ 8ರ ನಂತರ ಈ ಕೆಳಕಂಡ 
ನಿಯಮಗಳನ್ನು ಸೇರಿಸತಕ್ಕದ್ದು. ಅಂದರೆ, 

"9, ದೂರವಾಣಿ.- ಅಧ್ಯಕ್ಷರ ಅಧಿಕೃತ ಉಪಯೋಗಕ್ಕಾಗಿ ಒಂದು ನಿವಾಸ ದೂರವಾಣಿಯನ್ನು ಅಧ್ಯಕ್ಷರ 
ಸ್ವಂತ ನಿವಾಸದಲ್ಲಿ ಅಥವಾ ಬಾಡಿಗೆ ಪಡೆದ ನಿವಾಸದಲ್ಲಿ ಒದಗಿಸತಕ್ಕದ್ದು." 

10 . ವೈದ್ಯಕೀಯ ವೆಚ್ಚ.- ಅಧ್ಯಕ್ಷರು ವೈದ್ಯಕೀಯ ಸೌಲಭ್ಯಕ್ಕೆ ಅರ್ಹರಿರುವುದಿಲ್ಲ . 

11. ಆಪ್ತ ಸಿಬ್ಬಂಧಿ .- ಜಿಲ್ಲಾ ಪಂಚಾಯತ್‌ಗಳ ಅಧ್ಯಕ್ಷರುಗಳು ಈ ಕೆಳಕಂಡ ಆಪ್ತ ಸಿಬ್ಬಂದಿಯನ್ನು 
ಹೊಂದಬಹುದಾಗಿದೆ. ಅಂದರೆ, 

ಅ) ಆಪ್ತ ಕಾರ್ಯದರ್ಶಿ - 1 ಹುದ್ದೆ 
ಆ) ಸಿ ವೃಂದ - 2 ಹುದ್ದೆಗಳು 
ಇ) ಡಿ ವೃಂದ - 2 ಹುದ್ದೆಗಳು 
ಈ ) ವಾಹನ ಚಾಲಕ - 1 ಹುದ್ದೆ. 


ಈ ಹುದ್ದೆಗಳನ್ನು ನಿಯೋಜನೆ ಮೂಲಕ ತುಂಬತಕ್ಕದ್ದು . ಆಪ್ತ ಕಾರ್ಯದರ್ಶಿ , ಹುದ್ದೆಯನ್ನು ಗ್ರೂಪ್ ಎ / ಗ್ರೂಪ್ 
ಬಿ ಶ್ರೇಣಿಯ ಅಧಿಕಾರಿಗಳನ್ನು ನಿಯೋಜನೆಯ ಮೂಲಕ ಭರ್ತಿ ಮಾಡತಕ್ಕದ್ದು, ಉಳಿದ ಸಿಬ್ಬಂದಿಗಳನ್ನು ಅಂದರೆ ಗ್ರೂಪ್ 
ಸಿ ಮತ್ತು ಗ್ರೂಪ್ ಡಿ ನೌಕರರನ್ನು ಆಡಳಿತ ಹಾಗೂ ಇನ್ನಿತರೆ ಇಲಾಖೆಗಳಲ್ಲಿ ಸೂಕ್ತ ಸಿಬ್ಬಂದಿ ಇಲ್ಲದಿದ್ದ ಪಕ್ಷದಲ್ಲಿ 
ಹೊರಗುತ್ತಿಗೆ ಆಧಾರದ ಮೇಲೆ ನಿಯಮಾನುಸಾರ ಅಧ್ಯಕ್ಷರ ಕಾರ್ಯಾವಧಿಗೆ ಮಾತ್ರ ನೇಮಿಸಿಕೊಳ್ಳತಕ್ಕದ್ದು. 

ಅಧ್ಯಕ್ಷರುಗಳು ಇಚ್ಚಿಸುವ ವ್ಯಕ್ತಿಗಳನ್ನು ರಾಜ್ಯ ಸರ್ಕಾರ/ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಉದ್ದಿಮೆಗಳು 
ಅಥವಾ ಕೇಂದ್ರ ಸರ್ಕಾರ ಉದ್ದಿಮೆಗಳು ಅಥವಾ ಸ್ವಾಯತ್ತ ಸಂಸ್ಥೆಗಳು, ನಿಗಮ ಅಥವಾ ಸ್ಥಳೀಯ ಸಂಸ್ಥೆಗಳು 
ಇತ್ಯಾದಿಗಳಿಂದ ನಿಯೋಜನೆ ಮೂಲಕ ಪಡೆಯಬಹುದು. ಈ ನಿಯೋಜನೆಯು ಅಧ್ಯಕ್ಷರ ಅವಧಿಯೊಂದಿಗೆ 
ಮುಕ್ತಾಯಗೊಳ್ಳುವುದು. 

ಆಪ್ತ ಕಾರ್ಯದರ್ಶಿ ಹುದ್ದೆಯನ್ನು ಗ್ರೂಪ್ ಎ/ ಗ್ರೂಪ್ ಬಿ ಶ್ರೇಣಿಯ ಅಧಿಕಾರಿಗಳನ್ನು ನಿಯೋಜನೆಯ 
ಮೂಲಕ ಭರ್ತಿ ಮಾಡತಕ್ಕದ್ದು, ಉಳಿದ ಸಿಬ್ಬಂದಿಗಳನ್ನು ಅಂದರೆ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ನೌಕರರನ್ನು ಆಡಳಿತ 
ಹಾಗೂ ಇನ್ನಿತರೆ ಇಲಾಖೆಗಳಲ್ಲಿ ಸೂಕ್ತ ಸಿಬ್ಬಂದಿ ಇಲ್ಲದಿದ್ದ ಪಕ್ಷದಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ನಿಯಮಾನುಸಾರ 
ಅಧ್ಯಕ್ಷರ ಕಾರ್ಯಾವಧಿಗೆ ಮಾತ್ರ ನೇಮಿಸಿಕೊಳ್ಳತಕ್ಕದ್ದು . 

ಕರ್ನಾಟಕ ರಾಜ್ಯ ಉದ್ದಿಮೆಗಳ ಮಹೋದ್ಯಮದ ಮಾರ್ಗಸೂಚಿಗಳು ( ಅಧ್ಯಕ್ಷರಿಗೆ ಆಪ್ತ ಸಿಬ್ಬಂದಿಯನ್ನು 
ನೀಡುವ ಬಗ್ಗೆ) ಅನ್ವಯಿಸುವುದಿಲ್ಲ ಹಾಗೂ ಮೇಲೆ ನಿಗಧಿಪಡಿಸುವ ಸಿಬ್ಬಂದಿ ಮಾದರಿಯು ಮಾತ್ರ ಅನ್ವಯಿಸುತ್ತದೆ. 


ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


( ಪಿ.ದೇವಸಹಾಯಂ) 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಜಿ. ಪಂ ) ( ಪ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂ .ರಾಜ್ ಇಲಾಖೆ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. (ಪಿ7) ಪ್ರತಿಗಳು : 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - VA 
Part - IVA 


|| ನಂ . ೧೨೮೬ 

No. 1286 


ಬೆಂಗಳೂರು, ಶನಿವಾರ, ನವೆಂಬರ್ ೧೯ , ೨೦೧೬ ( ಕಾರ್ತಿಕ ೨೮ , ಶಕ ವರ್ಷ ೧೯೩೮). 
Bengaluru , Saturday , November 19 , 2016 (Karthika 28 , Shaka Varsha 1938 ) 

COMMERCE AND INDUSTRIES SECRETARIAT 
NO . CI 319 MMN 2016 (1) BENGALURU DATED : 18 - 11 -2016 

NOTIFICATION 


In exercise of the powers conferred by Rule-(4 ) of Karnataka Minor Mineral Concession Rule - 1994 , 
The Government of Karnataka hereby specify the following authority and officers of the Department of Mines 
and Geology specified in column(2 ) of the table below to be the Competent Authority for the purposes of the 
provisions of the rules specified in column (3 ) and within the area specified in column(4 ) there of: 
Si. Designation of the 
Officers Provision of rules 

Area 

4 


No. 


Government of 
Karnataka 


Whole of the 
State 


Commissioner / 
Director 


Sub Rule ( 3B) of Rule -3E, 
Rule- 8A , 
Sub Rule (7 ) of Rule - 9A , 
Sub Rule - (5 ) & (8 ) of Rule- 9D , 
Rule-16, 
Rule -31I 
and Rule- 31J 
in respect of specified minor minerals. 
Sub Rule -( 1) ( 2 ) & (3 ) of Rule -6 , 
Sub -Rule (6 ) of Rule- 8 
Rule - 18 , 
Rule - 19 - A , 
Rule-19 - B , 
Sub Rule - (4 ) of Rule - 31F , 
Rule - 31L , 
Rule-31M , 
Rule -31N, 
Rule31 -ZD ( in respect of execution ), 
in respect of specified minor minerals . 


Whole of the 
State 


respect of non - specified minor 


Rule -311, In 
minerals. 


3. 


District Taskforce 
Committee (Mines ) 


In their 
respective 
Jurisdiction 


Deputy Director 
| /Senior Geologist 


In their 
respective 
Jurisdiction 


Sub Rule-(9 ) of Rule -31C . 
Sub Rule (2 ) of Rule - 31K , 
Sub -Rule (5 ) of Rule - 31B , 
Rule - 31H , 
Rule- 311, 
Sub Rule (3 ) and (4 ) of Rule 31K 
Sub Rule (2 ) & ( 3 ) of Rule - 3B , 
Sub Rule 3 (a ) of Rule - 3E , 
Sub Rule - ( 1 ), ( 2 ) & ( 3 ) of Rule -6 , 
Sub Rule (6 ) of Rule- 8 
Rule -8A , 
Sub Rule (2 ) & ( 7) of Rule -9A 
Rule - 16 , 
Rule - 18 , 
Rule - 19 - A , 
Rule - 19B , 
Sub Rule- 1) (3 ) & (4 ) of Rule - 31F , 
Rule -31J, 
Rule- 31L , 
Rule -31M , 
Rule -31N , 
in respect of non -specified minor minerals . 


Sub Rule -( 2 ), Sub Rule - (3 ) , Sub Rule -( 4 ), Sub 
Rule-(5 ) of Rule -81, 
Sub Rule - (5 ) of Rule - 8J, 
Rule - 9 , 
Sub Rule -( 2 ) of Rule - 9A , 
Sub Rule- ( 1) of Rule - 9C , 
Sub Rule - (2 ) of Rule- 9D , 
Sub Rule ( 1 ) of Rule - 31A , 
Sub Rule - ( 11) of Rule -31C , 
Rule -31F , 
Sub Rule - 13 of Rule -31-ZC , 
Sub Rule ( 13 ) of Rule - 32 
Rule - 44 . 


By order and in the name of the Governor of Karnataka 


K . VENKATESH 
Under Secretary to Govt.(Mines) -2 
Commerce and Industries Department. 


COMMERCE AND INDUSTRIES SECRETARIAT 
NO .CI 319 MMN 2016 (2 ) BENGALURU DATED : 18 - 11-2016 

NOTIFICATION 
In exercise of the powers conferred by Rule -(5 ) of Karnataka Minor Mineral Concession Rule - 1994 , 
The Government of Karnataka hereby specify the following officers of the Department of Mines and Geology 
specified in column( 2 ) of the table below to be the Controlling Authority for the purposes of the provisions of 
the rules specified in column ( 3) and within the area specified in column (4 ) there of: 


SI. 


Designation of 
the Officers 


Provision of rules 


Area 


3 


Joint Directors 
North Zone / 
South zone 


Sub Rule ( 1) , Sub Rule ( 4 ), Sub Rule (6 ) of Rule 53 in 
respect of non -specified minor minerals . 


In their 
respective 
jurisdiction 


By order and in the name of the Governor of Karnataka 

K . VENKATESH 
Under Secretary to Govt.(Mines )- 2 
Commerce and Industries Department. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು : 


RNINo. KARBIL /2001 /47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


20 - IVA 
Part - IVA | 


ಬೆಂಗಳೂರು, ಸೋಮವಾರ, ನವೆಂಬರ್ ೨೧ , ೨೦೧೬ ( ಕಾರ್ತಿಕ ೩೦, ಶಕ ವರ್ಷ ೧೯೩೮) . 
Bengaluru , Monday , November 21, 2016 (Karthika 30 , Shaka Varsha 1938 ) 

FINANCE SECRETARIAT 


Do. 0950 
| No . 1290 


No . FD 104 CSL 2016 , Bengaluru , dated 19 /11/2016 . 

NOTIFICATION 


Government of India have withdrawn circulation of old high denomination Bank Notes of 
Rs.500 and Rs. 1000 issued by the Reserve Bank of India with effect from the expiry of 8th November 
2016 . This would require all registered dealers to deposit the old high denomination Notes in their 
possession in the Banks. Due to the rush for deposit, withdrawal and exchange in the banks , many 
dealers have expressed difficulty in depositing the cash in hand with the Banks. 


Trade bodies have represented to the Government to extend the due date for payment of 
taxes payable by them so as to enable the small dealers to deposit the cash to the Banks and 
Financial Institutions to effect cash flow to their credit for making e -Payment of taxes . 


The Government have considered the representations of the trade bodies and in order to 

e difficulty being faced by the Trade and Industry in depositing the tax before 20thof 
November 2016 , the Government is of the opinion that due date of payment of taxes for the tax 
period of October 2016 is required to be extended upto 24th of November 2016 for payment of taxes 
along with the return for the dealers whose tax liability does not exceed Fifty Thousand Rupees as 
per the return relating to the tax period of October 2016 . 

In exercise of the powers conferred by sub -section (2 ) of Section 90 of the Karnataka Value 
Added Tax Act, 2003 (Karnataka Act 32 of 2004 ), the Government of Karnataka , being satisfied that, 
it is necessary so to do in the public interest, hereby extends the time till 24th of November 2016 , for 
payment of taxes along with the return for the dealers whose liability does not exceed Fifty Thousand 
Rupees as per the return relating to the tax period of October 2016 . 

By order and in the Name of the Governor of Karnataka , 


verno 


K . S . Padmavathi 
Under Secretary to Government, 

Finance Department [C . T - 1). 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು ( 57) ಪ್ರತಿಗಳು: 


RNINo. KARBIL /2001 /47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


20 - IVA 
Part - IVA 


ಬೆಂಗಳೂರು, ಮಂಗಳವಾರ, ನವೆಂಬರ್ ೨೨ , ೨೦೧೬ ( ಮಾರ್ಗಶಿರ ೧ , ಶಕ ವರ್ಷ ೧೯೩೮) | No. 0950 
Bengaluru , Tuesday , November 22 , 2016 (Margashira 1 , Shaka Varsha 1938 ) No . 1291 
PERSONNEL AND ADMINISTRATIVE REFORMS SECRETARIAT 

NOTIFICATION 
NO . DPAR 63 SRC 2015 , BENGALURU , DATED : 22 . 11. 2016 


The draft of the following rules further to amend the Karnataka Civil Services (Conduct) 
Rules , 1966 , which the Government of Karnataka proposes to make in exercise of the powers 
conferred by sub - section (1 ) of section 3 read with section 8 of the Karnataka State Civil Services Act 
1978 (Karnataka Act 14 of 1990 ) is hereby published as required by clause (a) of sub - section (2) of 
section 3 of the said Act , for the information of all persons likely to be affected thereby and notice is 
hereby given that the said draft will be taken into consideration after fifteen days from the date of its 
publication in the Official Gazette . 


Any objection or suggestion , which may be received by the State Government from any 
person with respect to the said draft before the expiry of the period specified above will be 
considered by the State Government . Objections and suggestions may be addressed to the Secretary 
to Government, Department of Personnel and Administrative Reforms, Vidhana Soudha, 
Bengaluru - 560 001. 


DRAFT RULES 


1. Title and Commencement:- (1 ) These rules may be called the Karnataka Civil Services 
(Conduct) (Amendment) Rules , 2016 . 


(2 ) They shall come into force from the date of their publication in the OfficialGazette . 


2 .Amendment of Rule 21 :- _ In the Karnataka Civil Services ( Conduct) Rules , 1966 , in rule 
21, in sub - rule (4 ) in clause ( 1 ), in sub - clause (b ) , in proviso , for the words “ an amount 
not exceeding his three months emoluments ” the words “ an amount not exceeding his six 
months emoluments ” shall be substituted . 


By Order and in the name of the Governor of Karnataka 


Gayathri M . R 

Under Secretary to Government 
Department of Personnel and Administrative Reforms 

(Service Rules - 1) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಸಂಖ್ಯೆ: ಸಿಆಸುಇ 63 ಸೇನಿಸಿ 2015 , ಬೆಂಗಳೂರು, ದಿನಾಂಕ:22.11.2016 

ಅಧಿಸೂಚನೆ 
ಕರ್ನಾಟಕ ರಾಜ್ಯ ನಾಗರಿಕ ಸೇವೆಗಳ ಅಧಿನಿಯಮ , 1978 ( 1990ರ ಕರ್ನಾಟಕ ಅಧಿನಿಯಮ 14) ರ ನಿಯಮ 8ರೊಂದಿಗೆ 
ಓದಲಾದ ನಿಯಮ 3ರ ಉಪನಿಯಮ (1) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಕರ್ನಾಟಕ ನಾಗರಿಕ ಸೇವಾ 
( ನಡತೆ ) ನಿಯಮಗಳು , 1966ಕ್ಕೆ ತಿದ್ದುಪಡಿ ಮಾಡಲು ಉದ್ದೇಶಿಸಿ ಮೇಲೆ ಹೇಳಿದ ಅಧಿನಿಯಮ 3ರ ಉಪನಿಯಮ 2ರ ಕಲಂ( ಎ ) 
ನಲ್ಲಿ ಅಗತ್ಯಪಡಿಸಲಾದಂತೆ ಅದರಿಂದ ಬಾಧಿತರಾಗಬಹುದಾದ ಎಲ್ಲಾ ವ್ಯಕ್ತಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ ಮತ್ತು ಸದರಿ ಕರಡನ್ನು 
ಅದು ಅಧಿಕೃತ ರಾಜ್ಯ ಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಹದಿನೈದು ದಿನಗಳ ತರುವಾಯ ಪರಿಗಣನೆಗೆ 
ತೆಗೆದುಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಸಲಾಗಿದೆ. 

ಈ ಕರಡು ಅಧಿಸೂಚನೆಗೆ ಸಂಬಂಧಿಸಿದಂತೆ, ಮೇಲೆ ನಿಗದಿಪಡಿಸಿದ ಅವಧಿಯು ಮುಕ್ತಾಯವಾಗುವುದಕ್ಕೆ ಮೊದಲು 
ಯಾರೇ ವ್ಯಕ್ತಿಯಿಂದ ಸ್ವೀಕರಿಸಬಹುದಾದ ಯಾವುದೇ ಆಕ್ಷೇಪಣೆ ಮತ್ತು ಸಲಹೆಯನ್ನು ರಾಜ್ಯ ಸರ್ಕಾರವು ಪರಿಗಣಿಸುವುದು. 
ಆಕ್ಷೇಪಣೆಗಳು ಹಾಗೂ ಸಲಹೆಗಳನ್ನು ಸರ್ಕಾರದ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ , ವಿಧಾನಸೌಧ, 
ಬೆಂಗಳೂರು – 560001 ಇವರಿಗೆ ಸಲ್ಲಿಸಬಹುದು. 


ಕರಡು ನಿಯಮಗಳು 


1. ಹೆಸರು ಮತ್ತು ಪ್ರಾರಂಭ:- (1) ಈ ನಿಯಮಗಳನ್ನು ಕರ್ನಾಟಕ ನಾಗರಿಕ ಸೇವಾ ( ನಡತೆ) (ತಿದ್ದುಪಡಿ) ನಿಯಮಗಳು, 2016 
ಎಂದು ಕರೆಯತಕ್ಕದ್ದು. 
(2) ಈ ನಿಯಮವು ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 
2.ನಿಯಮ 21ಕ್ಕೆ ತಿದ್ದುಪಡಿ:- ಕರ್ನಾಟಕ ನಾಗರಿಕ ಸೇವಾ ( ನಡತೆ) ನಿಯಮಗಳು, 1966ರ ನಿಯಮ 21ರ ಉಪನಿಯಮ (4) ರ 
ಖಂಡ (1) ರ ಉಪಖಂಡ ( ಬಿ) ರ ಪರಂತುಕದಲ್ಲಿನ “ ತನ್ನ ಮೂರು ತಿಂಗಳ ಒಟ್ಟು ಉಪಲಬ್ದಗಳನ್ನು ಮೀರದಷ್ಟು ಮೊತ್ತವನ್ನು ” ಎಂಬ 
ಪದಗಳಿಗೆ ಬದಲಾಗಿ “ತನ್ನ ಆರು ತಿಂಗಳ ಉಪಲಬ್ದಗಳನ್ನು ಮೀರದಷ್ಟು ಮೊತ್ತವನ್ನು ” ಎಂಬ ಪದಗಳನ್ನು ಪ್ರತಿಸ್ಥಾಪಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಗಾಯತ್ರಿ ಎಂ .ಆರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು - 1) 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು-100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - VA 
Part - IVA 


ಬೆಂಗಳೂರು, ಬುಧವಾರ, ನವೆಂಬರ್ ೨೩ , ೨೦೧೬ ( ಮಾರ್ಗಶಿರ ೨ , ಶಕ ವರ್ಷ ೧೯೩೮) | 
Bengaluru , Wednesday , November 23 , 2016 (Margasira 2 , Shaka Varsha 1938 ) 


ನಂ . ೧೨೯೬ 
No . 1296 


KARNATAKA LEGISLATIVE ASSEMBLY SECRETARIAT 

NOTIFICATION 
No. KLA / LGA / 30/ Bili / 2016 , Bengaluru , Dated: 23 . 11 . 2016 


This following Bill was introduced in Legislative Assembly on 23 . 11 . 2016 


ಕರ್ನಾಟಕ ವಿಧಾನಸಭೆ 
ಹದಿನಾಲ್ಕನೇ ವಿಧಾನಸಭೆ 

ಹನ್ನೆರಡನೇ ಅಧಿವೇಶನ 
ಕರ್ನಾಟಕ ಆಯುರ್ವೇದ, ಪ್ರಕೃತಿ ಚಿಕಿತ್ಸೆ , ಸಿದ್ದ, ಯುನಾನಿ ಮತ್ತು ಯೋಗ ವೈದ್ಯ ವೃತ್ತಿನಿರತರ ನೋಂದಣಿ ಮತ್ತು 
ವೈದ್ಯಕೀಯ ವೃತ್ತಿನಿರತರ ಸಂಕೀರ್ಣ ಉಪಬಂಧಗಳ (ತಿದ್ದುಪಡಿ) ವಿಧೇಯಕ, 2016 

(2016ರ ವಿಧಾನಸಭೆಯ ವಿಧೇಯಕ ಸಂಖ್ಯೆ -30) 
ಕರ್ನಾಟಕ ಆಯುರ್ವೇದ, ಪ್ರಕೃತಿ ಚಿಕಿತ್ಸೆ , ಸಿದ್ದ, ಯುನಾನಿ ಮತ್ತು ಯೋಗ ವೈದ್ಯ ವೃತ್ತಿನಿರತರ ನೋಂದಣಿ 
ಮತ್ತು ವೈದ್ಯಕೀಯ ವೃತ್ತಿ ನಿರತರ ಸಂಕೀರ್ಣ ಉಪಬಂಧಗಳ ಅಧಿನಿಯಮ , 1961ನ್ನು ಮತ್ತಷ್ಟು ತಿದ್ದುಪಡಿ 
ಮಾಡುವುದಕ್ಕಾಗಿ ಒಂದು ವಿಧೇಯಕ. 

ಇಲ್ಲಿ ಇನ್ನು ಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಆಯುರ್ವೇದ, ಪ್ರಕೃತಿ ಚಿಕಿತ್ಸೆ, ಸಿದ್ದ, ಯುನಾನಿ ಮತ್ತು 
ಯೋಗ ವೈದ್ಯ ವೃತ್ತಿನಿರತರ ನೋಂದಣಿ ಮತ್ತು ವೈದ್ಯಕೀಯ ವೃತ್ತಿನಿರತರ ಸಂಕೀರ್ಣ ಉಪಬಂಧಗಳ ಅಧಿನಿಯಮ , 
1961ನ್ನು (1962ರ ಕರ್ನಾಟಕ ಅಧಿನಿಯಮ 09) ಮತ್ತಷ್ಟು ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದ; 

ಇದು ಭಾರತ ಗಣರಾಜ್ಯದ ಅರವತ್ತೇಳನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ 
ಮುಂದಿನಂತೆ ಅಧಿನಿಯಮಿತವಾಗಲಿ: 

1. ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ.- (1) ಈ ಅಧಿನಿಯಮವನ್ನು ಕರ್ನಾಟಕ ಆಯುರ್ವೇದ , ಪ್ರಕೃತಿ ಚಿಕಿತ್ಸೆ, 
ಸಿದ್ದ, ಯುನಾನಿ ಮತ್ತು ಯೋಗ ವೈದ್ಯ ವೃತ್ತಿನಿರತರ ನೋಂದಣಿ ಮತ್ತು ವೈದ್ಯಕೀಯ ವೃತ್ತಿನಿರತರ ಸಂಕೀರ್ಣ 
ಉಪಬಂಧಗಳ ( ತಿದ್ದುಪಡಿ) ಅಧಿನಿಯಮ , 2016 ಎಂದು ಕರೆಯತಕ್ಕದ್ದು . 

( 2) ಇದು ಈ ಕೂಡಲೇ ಜಾರಿಗೆ ಬರತಕ್ಕದ್ದು. 

2. 16ನೇ ಪ್ರಕರಣದ ತಿದ್ದುಪಡಿ.- ಕರ್ನಾಟಕ ಆಯುರ್ವೇದ, ಪ್ರಕೃತಿ ಚಿಕಿತ್ಸೆ , ಸಿದ್ದ , ಯುನಾನಿ ಮತ್ತು ಯೋಗ 
ವೈದ್ಯ ವೃತ್ತಿನಿರತರ ನೋಂದಣಿ ಮತ್ತು ವೈದ್ಯಕೀಯ ವೃತ್ತಿನಿರತರ ಸಂಕೀರ್ಣ ಉಪಬಂಧಗಳ ಅಧಿನಿಯಮ , 1961ರ 
(1962ರ ಕರ್ನಾಟಕ ಅಧಿನಿಯಮ 09 ) ( ಇಲ್ಲಿ ಇನ್ನು ಮುಂದೆ ಮೂಲ ಅಧಿನಿಯಮವೆಂದು ಉಲ್ಲೇಖಿಸಲಾಗಿದೆ) 16ನೇ 
ಪ್ರಕರಣದಲ್ಲಿ ( 2ಎ) ಉಪಪ್ರಕರಣದ ತರುವಾಯ ಈ ಮುಂದಿನದನ್ನು ಸೇರಿಸತಕ್ಕದ್ದು , ಎಂದರೆ: 

"(2ಬಿ) ಕರ್ನಾಟಕ ಆಯುರ್ವೇದ, ಪ್ರಕೃತಿ ಚಿಕಿತ್ಸೆ, ಸಿದ್ಧ , ಯುನಾನಿ ಮತ್ತು ಯೋಗ ವೈದ್ಯ ವೃತ್ತಿ 
ನಿರತರ ನೋಂದಣಿ ಮತ್ತು ವೈದ್ಯಕೀಯ ವೃತ್ತಿನಿರತರ ಸಂಕೀರ್ಣ ಉಪಬಂಧಗಳ ( ತಿದ್ದುಪಡಿ) ಅಧಿನಿಯಮ , 2016 
ಪ್ರಾರಂಭವಾದ ತರುವಾಯ ನಿಯಮಿಸಲಾದ ವಿದ್ಯಾರ್ಹತೆಯನ್ನು ಹೊಂದಿರುವ ವ್ಯಕ್ತಿಗಳು ಐದು ನೂರು 


ರೂಪಾಯಿಗಳಿಗಿಂತ ಕಡಿಮೆಯಿಲ್ಲದಂತೆ ನಿಯಮಿಸಬಹುದಾದ ಅಂಥ ಶುಲ್ಕದೊಂದಿಗೆ ಅಂಥ ವಿಧಾನದಲ್ಲಿ ಮತ್ತು 
ಅಂಥ ಷರತ್ತುಗಳಿಗೊಳಪಟ್ಟು ತಾತ್ಕಾಲಿಕ ನೋಂದಣಿಗಾಗಿ ರಿಜಿಸ್ಟ್ರಾರ್‌ನಿಗೆ ಅರ್ಜಿಯನ್ನು ಸಲ್ಲಿಸಬಹುದು. 

(2ಸಿ) ರಿಜಿಸ್ಟರ್ ಮೆಡಿಕಲ್ ಪ್ರಾಕ್ಟಿಷನರನು, ಐದು ನೂರು ರೂಪಾಯಿಗಳಿಗೆ ಕಡಿಮೆಯಿಲ್ಲದಂತೆ 
ನಿಯಮಿಸಬಹುದಾದ ಅಂಥ ಶುಲ್ಕವನ್ನು ಸಂದಾಯಿಸಿದ ಮೇಲೆ, ಅಂಥ ವಿಧಾನದಲ್ಲಿ ಮತ್ತು ಅಂಥ 
ಷರತ್ತುಗಳಿಗೊಳಪಟ್ಟು ನಕಲು ಗುರುತಿನ ಚೀಟಿಯನ್ನು ನೀಡಲು ರಿಜಿಸ್ಟಾರನಿಗೆ ಅರ್ಜಿಯನ್ನು ಸಲ್ಲಿಸಬಹುದು. 

(23) ಪ್ರತಿಯೊಬ್ಬ ಆಯುರ್ವೇದ, ಪ್ರಕೃತಿ ಚಿಕಿತ್ಸೆ , ಸಿದ್ದ, ಯುನಾನಿ ಮತ್ತು ಯೋಗ ವೈದ್ಯ ವೃತ್ತಿನಿರತರು 
ಕರ್ನಾಟಕದ ಹೊರತಾಗಿ ಯಾವುದೇ ರಾಜ್ಯದಲ್ಲಿ ಪ್ರಸ್ತುತ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಅಡಿಯಲ್ಲಿ 
ನೋಂದಾಯಿತರಾಗಿದ್ದು, ರಾಜ್ಯದಲ್ಲಿ ವೃತ್ತಿ ನಡೆಸಲು ಉದ್ದೇಶಿಸಿದ್ದರೆ, ಐದು ಸಾವಿರದ ಐದು ನೂರು 
ರೂಪಾಯಿಗಳಿಗೆ ಕಡಿಮೆಯಿಲ್ಲದಂತೆ ಅಂಥ ಶುಲ್ಕದೊಂದಿಗೆ ನಿಯಮಿಸಬಹುದಾದ ಅಂಥ ವಿಧಾನದಲ್ಲಿ ಹಾಗೂ 
ಅಂಥ ನಿಬಂಧನೆಗಳು ಮತ್ತು ಷರತ್ತುಗಳಿಗೊಳಪಟ್ಟು ಪೂರಕ ನೋಂದಣಿಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು. 

(27) ಸ್ನಾತಕೋತ್ತರ ಪದವಿ ಅಥವಾ ಡಿಪ್ಲೊಮಾ ಅಥವಾ ಯಾವುದೇ ಇತರ ಉನ್ನತ 
ವಿದ್ಯಾರ್ಹತೆಯನ್ನು ಸೇರಿಸಲು ಇಚ್ಚಿಸುವ ಹಾಗೂ (1) ಮತ್ತು (23) ಉಪಪ್ರಕರಣದ ಅಡಿಯಲ್ಲಿ 
ನಿರ್ದಿಷ್ಟಪಡಿಸಿರುವ ವೈದ್ಯ ವೃತ್ತಿನಿರತರು, ನಿಯಮಿಸಬಹುದಾದ ಅಂಥ ವಿಧಾನದಲ್ಲಿ , ಮೂರು ಸಾವಿರ 
ರೂಪಾಯಿಗಳಿಗೆ ಕಡಿಮೆಯಿಲ್ಲದ ಅಂಥ ಶುಲ್ಕವನ್ನು ಸಂದಾಯಿಸಿದ ಮೇಲೆ ಅಂಥ ವಿದ್ಯಾರ್ಹತೆಯನ್ನು ರಿಜಿಸ್ಟರ್‌ನಲ್ಲಿ 
ಸೇರಿಸಬಹುದು. " 

3. 36ನೇ ಪ್ರಕರಣದ ಪ್ರತಿಯೋಜನೆ:- ಮೂಲ ಅಧಿನಿಯಮದ 36ನೇ ಪ್ರಕರಣಕ್ಕೆ ಈ ಮುಂದಿನದನ್ನು 
ಪ್ರತಿಯೋಜಿಸತಕ್ಕದ್ದು, ಎಂದರೆ: 

" 36 . ದಂಡ.- ಈ ಅಧಿನಿಯಮದ 34 ಮತ್ತು 35ನೇ ಪ್ರಕರಣದ ಉಪಬಂಧಗಳನ್ನು ಉಲ್ಲಂಘಿಸುವ ಯಾವೊಬ್ಬ 
ವ್ಯಕ್ತಿಯು, ಅಪರಾಧ ನಿರ್ಣೀತನಾದ ಬಳಿಕ, ಮೊದಲ ಅಪರಾಧಕ್ಕಾಗಿ ಇಪ್ಪತ್ತೈದು ಸಾವಿರ ರೂಪಾಯಿಗಳವರೆಗೆ 
ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ, ಎರಡನೇ ಅಪರಾಧಕ್ಕಾಗಿ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳ 
ಜುಲ್ಮಾನೆಯಿಂದ ಮತ್ತು ಒಂದು ವರ್ಷ ಕಾರಾವಾಸದಿಂದ ಹಾಗೂ ತದನಂತರದ ಅಪರಾಧಕ್ಕಾಗಿ ಅವನು ಅಪರಾಧ 
ನಿರ್ಣೀತನಾದ ತರುವಾಯದ ಅಂಥ ಪ್ರತಿಯೊಂದು ಅಪರಾಧಕ್ಕಾಗಿ ಐದು ಲಕ್ಷ ರೂಪಾಯಿಗಳ ಜುಲ್ಮಾನೆಯಿಂದ ಮತ್ತು 
ಮೂರು ವರ್ಷಗಳ ಅವಧಿಯನ್ನು ಮೀರದ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು." 

4, 37ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ 37ನೇ ಪ್ರಕರಣದ, ( 2) ನೇ ಉಪಪ್ರಕರಣದಲ್ಲಿ ಒಂದು 
ಸಾವಿರ ರೂಪಾಯಿಗಳವರೆಗೆ" ಎಂಬ ಪದಗಳಿಗೆ " ಐದು ಲಕ್ಷ ರೂಪಾಯಿಗಳವರೆಗೆ " ಎಂಬ ಪದಗಳನ್ನು 
ಪ್ರತಿಯೋಜಿಸತಕ್ಕದ್ದು. 

5. 38ನೇ ಪ್ರಕರಣದ ತಿದ್ದುಪಡಿ - ಮೂಲ ಅಧಿನಿಯಮದ 38ನೇ ಪ್ರಕರಣದ, ( 2) ನೇ ಉಪಪ್ರಕರಣದಲ್ಲಿ "ಎರಡು 
ನೂರಾ ಐವತ್ತು ರೂಪಾಯಿಗಳವರೆಗೆ" ಹಾಗೂ "ಐದು ನೂರು ರೂಪಾಯಿಗಳವರೆಗೂ " ಎಂಬ ಪದಗಳಿಗೆ ಅನುಕ್ರಮವಾಗಿ 
"ಐವತ್ತು ಸಾವಿರ ರೂಪಾಯಿಗಳವರೆಗೆ" ಹಾಗೂ "ಐದು ಲಕ್ಷ ರೂಪಾಯಿಗಳವರೆಗೂ " ಎಂಬ ಪದಗಳನ್ನು 
ಪ್ರತಿಯೋಜಿಸತಕ್ಕದ್ದು . 


ಉದ್ದೇಶಗಳು ಮತ್ತು ಕಾರಣಗಳ ಹೇಳಿಕೆ 


ಈ ಮುಂದಿನವುಗಳಿಗೆ, ಎಂದರೆ: 
(1) ಆಯುಷ್ ವೃತ್ತಿನಿರತರ ತಾತ್ಕಾಲಿಕ ನೋಂದಣಿಗಾಗಿ; 
(ii) ನಕಲು ಗುರುತಿನ ಚೀಟಿಯನ್ನು ನೀಡಲು; 
(iii) ಪೂರಕ ನೋಂದಣಿಗಾಗಿ; 
(iv) ರಿಜಿಸ್ಟರ್‌ನಲ್ಲಿ ಉನ್ನತ ವಿದ್ಯಾರ್ಹತೆಯನ್ನು ಸೇರಿಸಲು; ಮತ್ತು 
(v) ಈ ಅಧಿನಿಯಮದ ಉಪಬಂಧಗಳನ್ನು ಉಲ್ಲಂಘಿಸುವವರಿಗೆ 36 , 37 ಮತ್ತು 38ನೇ ಪ್ರಕರಣದ 

ಅಡಿಯಲ್ಲಿ ದಂಡಗಳನ್ನು ಹೆಚ್ಚಿಸಲು, 
-ಉಪಬಂಧ ಕಲ್ಪಿಸುವುದಕ್ಕಾಗಿ ಕರ್ನಾಟಕ ಆಯುರ್ವೇದ, ಪ್ರಕೃತಿ ಚಿಕಿತ್ಸೆ, ಸಿದ್ದ, ಯುನಾನಿ ಮತ್ತು ಯೋಗ ವೈದ್ಯ 
ವೃತ್ತಿನಿರತರ ನೋಂದಣಿ ಮತ್ತು ವೈದ್ಯಕೀಯ ವೃತ್ತಿನಿರತರ ಸಂಕೀರ್ಣ ಉಪಬಂಧಗಳ ಅಧಿನಿಯಮ , 1961ನ್ನು ತಿದ್ದುಪಡಿ 
ಮಾಡುವುದು ಅವಶ್ಯವೆಂದು ಪರಿಗಣಿಸಿದೆ. 

ಆದ್ದರಿಂದ, ಈ ವಿಧೇಯಕ. 


ಆರ್ಥಿಕ ಜ್ಞಾಪನ ಪತ್ರ 


ಪ್ರಸ್ತಾವಿತ ಶಾಸನಾತ್ಮಕ ಕ್ರಮವು ಯಾವುದೇ ಹೆಚ್ಚಿನ ವೆಚ್ಚವನ್ನು ಒಳಗೊಂಡಿರುವುದಿಲ್ಲ. 


CL 


6) 


ಪ್ರತ್ಯಾಯೋಜಿತ ಶಾಸನ ರಚನೆಗೆ ಸಂಬಂಧಿಸಿದ ಜ್ಞಾಪನ ಪತ್ರ 


ಖಂಡ 2 2ನೇ ಖಂಡದ ಮೂಲಕ ಸೇರಿಸಲು ಉದ್ದೇಶಿಸಲಾದ 16ನೇ ಪ್ರಕರಣದ (2ಬಿ), (2ಸಿ), (23) 

ಮತ್ತು (2ಣ) ಉಪಪ್ರಕರಣಗಳಲ್ಲಿ, 
(1) (2ಬಿ) ಉಪಖಂಡವು, ತಾತ್ಕಾಲಿಕ ನೋಂದಣಿಗಾಗಿ ಶುಲ್ಕ , ವಿಧಾನ ಮತ್ತು ಷರತ್ತುಗಳನ್ನು 

ನಿಯಮಗಳ ಮೂಲಕ ನಿಯಮಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು ನೀಡುತ್ತದೆ. 
(i) (2ಸಿ) ಉಪಖಂಡವು, ನಕಲು ಗುರುತಿನ ಚೀಟಿಯನ್ನು ನೀಡುವುದಕ್ಕಾಗಿ ಶುಲ್ಕ, ವಿಧಾನ 

ಮತ್ತು ಷರತ್ತುಗಳನ್ನು ನಿಯಮಗಳ ಮೂಲಕ ನಿಯಮಿಸಲು ರಾಜ್ಯ ಸರ್ಕಾರಕ್ಕೆ 

ಅಧಿಕಾರವನ್ನು ನೀಡುತ್ತದೆ. 
(iii) ( 23) ಉಪಖಂಡವು, ಇತರ ರಾಜ್ಯಗಳ ಜೊತೆಯಲ್ಲಿ ನಮ್ಮ ರಾಜ್ಯದಲ್ಲಿಯೂ ಏಕಕಾಲಕ್ಕೆ 

ವೃತ್ತಿ ನಡೆಸಲು ಪೂರಕ ನೋಂದಣಿಗಾಗಿ ಶುಲ್ಕ, ವಿಧಾನ ಹಾಗೂ ನಿಬಂಧನೆಗಳು ಮತ್ತು 
ಷರತ್ತುಗಳನ್ನು ನಿಯಮಗಳ ಮೂಲಕ ನಿಯಮಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು 

ನೀಡುತ್ತದೆ. 
(iv) (2ಇ) ಉಪಖಂಡವು, ರಿಜಿಸ್ಟರ್‌ನಲ್ಲಿ ಉನ್ನತ ವಿದ್ಯಾರ್ಹತೆಯನ್ನು ಸೇರಿಸಲು ಶುಲ್ಕ , 

ವಿಧಾನ ಹಾಗೂ ನಿಬಂಧನೆಗಳು ಮತ್ತು ಷರತ್ತುಗಳನ್ನು ನಿಯಮಗಳ ಮೂಲಕ 

ನಿಯಮಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು ನೀಡುತ್ತದೆ. 
ಪ್ರಸ್ತಾವಿತ ಶಾಸನ ರಚನಾಧಿಕಾರದ ಪ್ರತ್ಯಾಯೋಜನೆಯು ವಾಡಿಕೆಯ ಸ್ವರೂಪದ್ದಾಗಿದೆ. 


ಕೆ.ಆರ್. ರಮೇಶ್ಕುಮಾರ್ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು 


ಎಸ್ . ಮೂರ್ತಿ 
ಕಾರ್ಯದರ್ಶಿ ( ಪ ) 
ಕರ್ನಾಟಕ ವಿಧಾನಸಭೆ 


ಅನುಬಂಧ 


ಕರ್ನಾಟಕ ಆಯುರ್ವೇದ, ಪ್ರಕೃತಿ ಚಿಕಿತ್ಸೆ, ಸಿದ್ಧ , ಯುನಾನಿ ಮತ್ತು ಯೋಗ ವೈದ್ಯ ವೃತ್ತಿನಿರತರ 
ನೋಂದಣಿ ಮತ್ತು ವೈದ್ಯಕೀಯ ವೃತ್ತಿನಿರತರ ಸಂಕೀರ್ಣ ಉಪಬಂಧಗಳ ಅಧಿನಿಯಮ, 1961 

( 1962ರ ಕರ್ನಾಟಕ ಅಧಿನಿಯಮ 09) ಉದ್ದ ತಭಾಗ 

XX XX XX 
16 . ನೋಂದಣಿ ಮತ್ತು ರಿಜಿಸ್ಟರಿನಿಂದ ತೆಗೆದುಹಾಕುವುದು.- XX XX XX 

(2ಎ), (1) ಮತ್ತು ( 2) ನೇ ಉಪ ಪ್ರಕರಣಗಳಲ್ಲಿ ಏನೇ ಒಳಗೊಂಡಿದ್ದರೂ , ಆದರೆ, ( 2) ನೇ ಉಪಪ್ರಕರಣದ 
ಪರಂತುಕಕ್ಕೆ ಒಳಪಟ್ಟು, ತಿದ್ದುಪಡಿ ಅಧಿನಿಯಮವು ಜಾರಿಗೆ ಬಂದ ದಿನಾಂಕಕ್ಕೂ ಮುಂಚೆ ಹತ್ತು ವರ್ಷಗಳಿಗೆ 
ಕಡಿಮೆಯಿಲ್ಲದ ಅವಧಿಯವರೆಗೆ ಪ್ರಕೃತಿ ಚಿಕಿತ್ಸಾ ಪದ್ಧತಿ, ಸಿದ್ದ ವೈದ್ಯ ಪದ್ಧತಿ ಮತ್ತು ಯೋಗ ಚಿಕಿತ್ಸಾ ಪದ್ಧತಿಯ ಒಬ್ಬ 
ವೈದ್ಯ ವೃತ್ತಿಗನಾಗಿ ಕರ್ನಾಟಕ ರಾಜ್ಯದಲ್ಲಿ ನಿಯತವಾಗಿ ವೈದ್ಯ ವೃತ್ತಿ ನಡೆಸಿದ ಬಗ್ಗೆ ಮತ್ತು ಈ ಅಧ್ಯಾಯದ ಮೇರೆಗೆ ಒಬ್ಬ 
ವೈದ್ಯ ವೃತ್ತಿ ನಿರತನಾಗಿ ನೋಂದಾಯಿಸಿಕೊಳ್ಳಲು ಸದರಿ ದಿನಾಂಕದಂದು ಮೂವತ್ತೈದು ವರ್ಷಗಳ ವಯಸ್ಸನ್ನು 
ಪೂರ್ಣಗೊಳಿಸಿದ ಬಗ್ಗೆ ರುಜುವಾತಾಗಿ ರಿಜಿಸ್ಟಾರನಿಗೆ ಮನದಟ್ಟು ಮಾಡಿಕೊಡಲು ನಿಯಮಿಸಬಹುದಾದಂಥ ಆಧಾರವನ್ನು , 
ತಿದ್ದುಪಡಿ ಅಧಿನಿಯಮವು ಪ್ರಾರಂಭವಾಗುವ ದಿನಾಂಕದಿಂದ ಒಂದು ವರ್ಷದ ಅವಧಿಯೊಳಗೆ ಹಾಜರುಪಡಿಸುವ 
ಪ್ರತಿಯೊಬ್ಬ ವ್ಯಕ್ತಿಯು, (1) ನೇ ಉಪಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಲಾದ ಶುಲ್ಕವನ್ನು ಸಂದಾಯ ಮಾಡಿದ ಮೇಲೆ 
ರಿಜಿಸ್ಟರಿನಲ್ಲಿ ತನ್ನ ಹೆಸರನ್ನು ನಮೂದಿಸಿಕೊಳ್ಳಲು ಹಕ್ಕುಳ್ಳವನಾಗಿರತಕ್ಕದ್ದು. 

XX XX XX 


36. ದಂಡ.- 34 ಅಥವಾ 35 ನೇ ಪ್ರಕರಣದ ಉಪಬಂಧಗಳನ್ನು ಉಲ್ಲಂಘಿಸುವ ಯಾರೇ ವ್ಯಕ್ತಿಯು, ಅಪರಾಧ 
ನಿರ್ಣೀತನಾದ ಬಳಿಕ ಮೊದಲ ಅಪರಾಧಕ್ಕಾಗಿ ಒಂದು ನೂರು ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ, ಎರಡನೇ 
ಅಪರಾಧಕ್ಕಾಗಿ ಐದು ನೂರು ರೂಪಾಯಿಗಳವರೆಗೂ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ ಮತ್ತು ಅಂಥ ಎರಡನೇ 
ಅಪರಾಧಕ್ಕಾಗಿ ಅವನು ಅಪರಾಧ ನಿರ್ಣೀತನಾದ ತರುವಾಯದ ಪ್ರತಿಯೊಂದು ಅಪರಾಧಕ್ಕಾಗಿ ಎರಡು ವರ್ಷಗಳನ್ನು 
ಮೀರದ ಅವಧಿಯ ಕಾರಾವಾಸದಿಂದ ಮತ್ತು ಒಂದು ಸಾವಿರ ರೂಪಾಯಿಗಳನ್ನು ಮೀರದ ದಂಡದಿಂದ 
ದಂಡಿತನಾಗತಕ್ಕದ್ದು. 

XX XX XX 
37 . ನಕಲಿ ಪದವಿಗಳನ್ನು , ಡಿಪ್ಲೊಮೊಗಳನ್ನು ಅಥವಾ ಲೈಸೆನ್ಸ್‌ಗಳನ್ನು ಪ್ರದಾನ ಮಾಡುವುದು, ನೀಡುವುದು ಅಥವಾ 
ಒದಗಿಸುವುದು ಒಂದು ಅಪರಾಧ.- (1) XX _ XX XX 

(2) ಈ ಪ್ರಕರಣದ ಉಪಬಂಧಗಳನ್ನು ಉಲ್ಲಂಘಿಸುವ ಯಾರೇ ಆದರೂ , ಅಪರಾಧ ನಿರ್ಣಯವಾದ ಬಳಿಕ, 
ಒಂದು ಸಾವಿರ ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ ದಂಡಿತನಾಗತಕ್ಕದ್ದು. 

XX XX 

XX 
38 . ಅಧಿಕೃತವಾಗದ ಹೊರತು, ಯಾರೇ ವ್ಯಕ್ತಿಯ ಹೆಸರಿಗೆ ಯಾವುದೇ ಪದವಿ , ವಿವರಣೆ , ಮುಂತಾದವನ್ನು 
ಸೇರಿಸುವುದಕ್ಕೆ ನಿಷೇಧ.-(1) XX X X 

XX 
( 2) (1) ನೇ ಉಪಪ್ರಕರಣವನ್ನು ಉಲ್ಲಂಘಿಸುವ ಯಾರೇ ಆದರೂ , ಅಪರಾಧ ನಿರ್ಣಯವಾದ ಬಳಿಕ , ಮೊದಲ 
ಅಪರಾಧದ ಸಂದರ್ಭದಲ್ಲಿ, ಎರಡು ನೂರಾ ಐವತ್ತು ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ ಮತ್ತು ಆ 
ತರುವಾಯದ ಅಪರಾಧದ ಸಂದರ್ಭದಲ್ಲಿ, ಐದು ನೂರು ರೂಪಾಯಿಗಳವರೆಗೂ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ 
ದಂಡಿತನಾಗತಕ್ಕದ್ದು. 

XX 

XX XX 


KARNATAKA LEGISLATIVE ASSEMBLY 
FOURTEENTH LEGISLATIVE ASSEMBLY 

TWELFTH SESSION 


THE KARNATAKA AYURVEDIC , NATUROPATHY , SIDDHA, UNANI 
AND YOGA PRACTITIONERS REGISTRATION AND MEDICAL PRACTITIONERS 

MISCELLANEOUS PROVISIONS 
(AMENDMENT) BILL , 2016 
(LA, Bill No . 30 of 2016) 


A Bill further to amend the Karnataka Ayurvedic , Naturopathy, Siddha , Unani and Yoga 
Practitioners Registration and Medical Practitioners Miscellaneous provisions Act , 1961. 

Whereas it is expedient further to amend the Karnataka Ayurvedic , Naturopathy, Siddha , 
Unani and Yoga Medical Practitioners Registration and Medical Practitioners Miscellaneous 
provisions Act, 1961 (Karnataka Act 9 of 1962), for the purposes hereinafter appearing; 

Be it enacted by the Karnataka State Legislature in the sixty - seventh year of the Republic of 
India , as follows: 

1 . Short title and commencement.- ( 1 ) This Act may be called the Karnataka Ayurvedic , 
Naturopathy , Siddha , Unani and Yoga Practitioners Registration and Medical Practitioners 
Miscellaneous provisions (Amendment) Act, 2016 . 

(2 ) It shall come into force at once . 

2 . Amendment of section 16 .- In section 16 of the Karnataka Ayurvedic , Naturopathy, 
Siddha, Unani and Yoga Practitioners Registration and Medical Practitioners Miscellaneous 
provisions Act , 1961 ( Karnataka Act 9 of 1962) (hereinafter referred to as the principal Act), after 
sub section (2A ) the following shall be inserted , namely : 

" (2B ) Persons who acquire the prescribed qualification after the commencement of the 
Karnataka Ayurvedic , Naturopathy , Siddha , Unani and Yoga Practitioners Registration and 
Medical Practitioners Miscellaneous provisions (Amendment) Act , 2016 may apply to the 
Registrar for provisional registration along with such fee not less than rupees five hundred in 
such manner and subject to such conditions as may be prescribed . 

(20 ) The Registered Medical Practitioner may apply to the Registrar for issue of 
duplicate identity card on payment of such fee , not less than of rupees five hundred , in such 
manner and subject to such conditions, as may be prescribed . 

(2D ) Every Ayurvedic , Naturopathy, Sidda , Unani and Yoga Practitioner registered 
under any law for the time being in force in any State other than Karnataka , intending to 


practice in the State may apply for supplementary registration with such fee , not less than of 
rupees five thousand and five hundred , in such manner and subject to such terms and 
conditions, as may be prescribed . 

(2E ) The practitioners specified under sub - section ( 1) and ( 2D ) who are willing to 
incorporate Post Graduate degree or diploma or any other higher qualification may include 
such qualification in the register in such manner on payment of such fee , not less than 
rupees three thousand, as may be prescribed ." 

3 . Substitution of section 36 . - For section 36 of the principal Act, the following shall be 
substituted , namely : 

" 36 . Penalty .- Any person who act in contravention of the provisions of section 34 and 35 of 
this Act, shall on conviction , be punished with fine which may extend to rupees twenty five 
thousand for the first offence, to a fine of rupees two lakhs fifty thousand and imprisonment of one 
year for the second offence and a fine of rupees five lakhs and imprisonment for a term not 
exceeding three years for every subsequent offence after the conviction of such person for such 
subsequent offence." 

4 . Amendment of section 37 . - In section 37 of the principal Act, in sub - section (2 ), for the 
words " one thousand rupees " , the words " rupees five lakhs" shall be substituted . 

5 . Amendment of section 38 .- In section 38 of the principal Act, in sub - section (2 ), for the 
words " two hundred and fifty rupees " , and " five hundred rupees " the words " fifty thousand rupees " 
and " five lakhs rupees" shall respectively be substituted . 


STATEMENT OF OBJECTS AND REASONS 


It is considered necessary to amend the Karnataka Ayurvedic , Naturopathy , Siddha, Unani 
and Yoga Practitioners Registration and Medical Practitioners Miscellaneous provisions Act, 1961 to 
provide for , 

the provisional registration of Ayush Practitioners ; 
( ii) 

issue of duplicate identity card ; 
(iii) supplementary registration ; 
( iv ) incorporation of higher qualification in the register ; and 
( v ) enhancement of penalties under section 36 , 37 and 38 for contravention of the 

provisions of this Act. 


Hence, the Bill . 


FINANCIAL MEMORANDUM 


There is no extra expenditure involved in the proposed legislative measure . 


MEMORANDUM REGARDING DELEGATED LEGISLATION 


Clause 2 : In sub -sections (2B ), (2C ), (2D ) and (2E ) of section 16 sought to be inserted by 

clause 2 , 
(i) Sub - clause (2B ), empowers the State Government to prescribe by rules the 

fee , the manner and the conditions for provisional registration ; 
(ii) Sub - clause ( 2C ), empowers the State Government to prescribe by rules , the 

fee , themanner and the conditions for issue of duplicate identity card ; 
Sub - clause ( 2D ), empowers the State Government to prescribe by rules , the 
fee , the manner and the terms and conditions for supplementary registration 

to practice in our State simultaneously ; and 
(iv ) sub - clause ( 2E ), empowers the State Government to prescribe by rules , the 

fee , the manner and the terms and conditions to incorporate higher 
educational qualification in the register . 


( iii) 


The proposed delegation of legislative power is normal in Character. 


K . R . RAMESH KUMAR 
Minister for Health and Family Welfare 


S .Murthy 

Secretary (I/ C ) 
Karnataka Legislative Assembly 


ANNEXURE 


EXTRACT FROM THE KARNATAKA AYURVEDIC , NATUROPATHY , SIDDA , UNANI AND YOGA 
PRACTITIONERS REGISTRATION AND MEDICAL PRACTITIONERS MISCELLANEOUS 

PROVISIONS ACT, 1961 
(KARNATAKA ACT 09 OF 1962) 


XXX 


Xxx 


XXX 


16 . Registration and removal from register . — XXX XXX XXX 
(2A ) Notwithstanding anything contained in sub - sections (1 ) and (2 ), but subject to the 
proviso to sub - section (2 ), every person who within a period of one year from the date of 
commencement of the Amendment Act , produces such proof, as may be prescribed , to prove to the 
satisfaction of the Registrar that he has been in the regular practice in the State of Karnataka, as a 
Practitioner of Naturopathy System of treatment, Siddha System of Medicine and Yoga System of 
treatment for a period of not less than ten years preceding the date on which the amendment Act 
comes into force and that he has completed thirty - five years of age on the said date for being 
registered as a practitioner under this Chapter , shall be entitled to have his name entered in the 
Register on payment of fee specified in sub - section ( 1). 
XXX 

XXX 
36 . Penalty . — Any person who acts in contravention of the provisions of section 34 or 35 
shall, on conviction , be punished with fine which may extend to one hundred rupees for the first 
offence , to five hundred rupees for the second offence , and to imprisonment for a term not exceeding 
two years and a fine not exceeding one thousand rupees for every subsequent offence after his 
conviction for such second offence. 


XXX 

XXX 

XXX 
37 . Conferring , granting or issuing colourable imitations of degrees , diplomas or 
licences to be an offence . 
XXX XXX 

XXX 


( 2 ) Whoever contravenes the provisions of this section shall , on conviction , be punished with 
fine which may extend to one thousand rupees . 
XXX XXX 

XXX 
38 . Prohibition against addition of any title , description , etc ., to name of any person , unless 
authorised to do so . 


XXX XXX 

XXX 
(2 ) Whoever contravenes the provisions of sub - section ( 1 ), shall on conviction , be punished in 
the case of a first conviction with fine which may extend to two hundred and fifty rupees and in the 
case of subsequent conviction , with fine which may extend to five hundred rupees . 
XXX XXX 

XXX 


Jos o awodowo , 9500 Jo D 


£37 , 300800 . (87) 73080: 150 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - VA 
Part- IVA 


ಬೆಂಗಳೂರು, ಬುಧವಾರ, ನವೆಂಬರ್ ೨೩ , ೨೦೧೬ ( ಮಾರ್ಗಶಿರ ೨ , ಶಕ ವರ್ಷ ೧೯೩೮) | 
Bengaluru , Wednesday , November 23 , 2016 (Margasira 2 , Shaka Varsha 1938 ) 


ನಂ . ೧೨೯೭ 
No. 1297 


KARNATAKA LEGISLATIVE ASSEMBLY SECRETARIAT 

NOTIFICATION 
No. KLA / LGA / 31 / Bill / 2016, Bengaluru , Dated: 23 . 11 . 2016 


This following Bill was introduced in Legislative Assembly on 23 . 11 . 2016 


ಕರ್ನಾಟಕ ವಿಧಾನಸಭೆ 
ಹದಿನಾಲ್ಕನೇ ವಿಧಾನಸಭೆ 

ಹನ್ನೆರಡನೇ ಅಧಿವೇಶನ 
ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ (ತಿದ್ದುಪಡಿ) ವಿಧೇಯಕ, 2016 

(2016ರ ವಿಧಾನಸಭೆಯ ವಿಧೇಯಕ ಸಂಖ್ಯೆ - 31) 


ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ ಅಧಿನಿಯಮ , 2000ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಒಂದು 
ವಿಧೇಯಕ. 

ಇಲ್ಲಿ ಇನ್ನು ಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ ಅಧಿನಿಯಮ , 
2000ನ್ನು ( 2001ರ ಕರ್ನಾಟಕ ಅಧಿನಿಯಮ 29 ) ಮತ್ತಷ್ಟು ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದ; 

- ಇದು ಭಾರತ ಗಣರಾಜ್ಯದ ಅರವತ್ತೇಳನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ ಮುಂದಿನಂತೆ 
ಅಧಿನಿಯಮಿತವಾಗತಕ್ಕದ್ದು: 

1. ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ.-(1) ಈ ಅಧಿನಿಯಮವನ್ನು ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ 
(ತಿದ್ದುಪಡಿ) ಅಧಿನಿಯಮ, 2016 ಎಂದು ಕರೆಯತಕ್ಕದ್ದು. 

( 2) ಇದು ಈ ಕೂಡಲೇ ಜಾರಿಗೆ ಬರತಕ್ಕದ್ದು. 

2. ಪದಾವಳಿಯ ಪ್ರತಿಯೋಜನೆ.- ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ ಅಧಿನಿಯಮ , 2000ರಲ್ಲಿ ( 2001ರ 
ಕರ್ನಾಟಕ ಅಧಿನಿಯಮ 29) "ಮಹಿಳಾ ವಿಶ್ವವಿದ್ಯಾನಿಲಯ ” ಎಂಬ ಪದಾವಳಿಯು ಬರುವೆಡೆಗಳಲ್ಲೆಲ್ಲಾ " ಅಕ್ಕಮಹಾದೇವಿ 
ಮಹಿಳಾ ವಿಶ್ವವಿದ್ಯಾನಿಲಯ ” ಎಂಬ ಪದಾವಳಿಗಳನ್ನು ಪ್ರತ್ಯಯಗಳೊಡನೆ ಪ್ರತಿಯೋಜಿಸತಕ್ಕದ್ದು. 


ಉದ್ದೇಶಗಳು ಮತ್ತು ಕಾರಣಗಳ ಹೇಳಿಕೆ 


ಕರ್ನಾಟಕದಲ್ಲಿ 12ನೇ ಶತಮಾನದ ಸಾಮಾಜಿಕ ಚಳುವಳಿಯಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿದ್ದು ಮತ್ತು 
ಮಹಿಳೆಯರಿಗೆ ಹಕ್ಕು ಹಾಗೂ ಗೌರವವನ್ನು ನೀಡುವುದರ ಪರವಾಗಿ ಸಮರ್ಥವಾಗಿ ವಾದಮಾಡಿ ಹೋರಾಡಿದ 
ಮಧ್ಯಯುಗದ ಕನ್ನಡದ ಕವಿಯತ್ರಿ, ಬಂಡಾಯಗಾರ್ತಿ ಮತ್ತು ಅನುಭಾವಿ ಸಂತ ವಚನಗಾರ್ತಿ ಅಕ್ಕಮಹಾದೇವಿಯವರನ್ನು 
ಗೌರವಿಸುವುದಕ್ಕಾಗಿ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾನಿಲಯ ” ವನ್ನು “ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ 
ವಿಶ್ವವಿದ್ಯಾನಿಲಯ ” ಎಂದು ಮರುನಾಮ ನೀಡಲು ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ ಅಧಿನಿಯಮ, 2000ವನ್ನು 


ತಿದ್ದುಪಡಿ ಮಾಡುವುದು ಅವಶ್ಯವೆಂದು ಪರಿಗಣಿಸಲಾಗಿದೆ. ನೀತಿಬೋಧಕ ಶೈಲಿಯ ಪದ್ಯಗಳಾದ ಆಕೆಯ ವಚನಗಳನ್ನು 
ಕನ್ನಡ ಭಕ್ತಿ ಸಾಹಿತ್ಯದಲ್ಲಿ ಉನ್ನತವಾದ ಕೊಡುಗೆಯೆಂದು ಪರಿಗಣಿಸಲಾಗಿದೆ. ಬದಲಾಗುತ್ತಿರುವ ವಿಶ್ವವ್ಯಾಪಕ ಸನ್ನಿವೇಶಗಳ 
ಸವಾಲುಗಳನ್ನು ಎದುರಿಸಲು ಮಹಿಳೆಯರನ್ನು ಸಶಕ್ತಗೊಳಿಸುವ ಉದ್ದೇಶಗಳಿಗಾಗಿ 2003 - 04ನೇ ಶೈಕ್ಷಣಿಕ ವರ್ಷದಿಂದ 
ವಿಜಯಾಪುರವನ್ನು ಕೇಂದ್ರಸ್ಥಾನವಾಗಿ ಹೊಂದಿರುವ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಲಾಗಿದೆ. 

ಆದ್ದರಿಂದ, ಈ ವಿಧೇಯಕ. 


ಆರ್ಥಿಕ ಜ್ಞಾಪನ ಪತ್ರ 


ಪ್ರಸ್ತಾವಿತ ಶಾಸನಾತ್ಮಕ ಕ್ರಮವು ಯಾವುದೇ ಹೆಚ್ಚಿನ ವೆಚ್ಚವನ್ನು ಒಳಗೊಂಡಿರುವುದಿಲ್ಲ. 


ಬಸವರಾಜ ರಾಯರೆಡ್ಡಿ 
ಉನ್ನತ ಶಿಕ್ಷಣ ಮಂತ್ರಿಗಳು 


ಎಸ್ . ಮೂರ್ತಿ 
ಕಾರ್ಯದರ್ಶಿ ( ಪ ) 
ಕರ್ನಾಟಕ ವಿಧಾನಸಭೆ 


ಅನುಬಂಧ 
ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ ಅಧಿನಿಯಮ, 2000ರ (2001ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 29) 

ಉದ್ಧತ ಭಾಗ 


xx 


3. ವಿಶ್ವವಿದ್ಯಾನಿಲಯಗಳ ಸ್ಥಾಪನೆ ಮತ್ತು ನಿಗಮನ 

Xx 

xx 
(1ಎ) ಮಹಿಳೆಯರು ಕಲಿಕೆಯನ್ನು ಮುಂದುವರಿಸಿ, ಉನ್ನತ ಶಿಕ್ಷಣ ಹಾಗೂ ಸಂಶೋಧನೆಯಲ್ಲಿ ಪ್ರಗತಿಯನ್ನು 
ಸಾಧಿಸುವುದಕ್ಕಾಗಿ, ಮಹಾರಾಣಿ ಮಹಿಳಾ ವಿಜ್ಞಾನ ಮತ್ತು ಕಲಾ ಕಾಲೇಜು, ಬೆಂಗಳೂರು, ಸರ್ಕಾರಿ ಗೃಹವಿಜ್ಞಾನ ವಿಹೆಚ್‌ಡಿ 
ಸಂಸ್ಥೆ , ಬೆಂಗಳೂರು, ಮಹಾರಾಣಿ ವಿಜ್ಞಾನ ಮತ್ತು ಕಲಾ ಕಾಲೇಜು, ಮೈಸೂರು ಮತ್ತು ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ 
ಕಾಲೇಜು, ಮೈಸೂರು ಇವುಗಳನ್ನು ಹೊರತುಪಡಿಸಿ, ರಾಜ್ಯದಲ್ಲಿರುವ ಮಹಿಳಾ ಕಾಲೇಜುಗಳ ಮತ್ತು ಇತರ ಮಹಿಳಾ 
ಶೈಕ್ಷಣಿಕ ಸಂಸ್ಥೆಗಳ ಮೇಲೆ ಸಂಯೋಜನೆಯನ್ನು ಮಂಜೂರು ಮಾಡುವುದನ್ನು ಒಳಗೊಂಡಿರುವಂತೆ ಪ್ರಾದೇಶಿಕ 
ಅಧಿಕಾರವ್ಯಾಪ್ತಿಯನ್ನು ಹೊಂದಿರುವ ಹಾಗೂ ಬಿಜಾಪುರದಲ್ಲಿ ಕೇಂದ್ರ ಕಾರ್ಯಸ್ಥಾನವನ್ನು ಹೊಂದಿರುವ ಒಂದು ಮಹಿಳಾ 
ವಿಶ್ವವಿದ್ಯಾನಿಲಯವನ್ನು ರಾಜ್ಯದಲ್ಲಿ ಸ್ಥಾಪಿಸತಕ್ಕದ್ದು: 

ಪರಂತು, ಇಡೀ ರಾಜ್ಯಕ್ಕೆ ವಿಶ್ವವಿದ್ಯಾನಿಲಯದ ಅಧಿಕಾರವ್ಯಾಪ್ತಿಯನ್ನು ವಿಸ್ತರಿಸುವ ಉದ್ದೇಶಕ್ಕಾಗಿ ಒಂದು ವಿಸ್ತರಣಾ 
ಕೇಂದ್ರವನ್ನು ಮಂಡ್ಯದಲ್ಲಿ ಸ್ಥಾಪಿಸತಕ್ಕದ್ದು: 

ಮತ್ತು ಪರಂತು , ಬೀದರ್, ಗುಲ್ಬರ್ಗಾ, ಯಾದಗಿರಿ , ರಾಯಚೂರು, ಕೊಪ್ಪಳ, ಬಳ್ಳಾರಿ , ಧಾರವಾಡ, ಗದಗ, 
ಹಾವೇರಿ, ಉತ್ತರಕನ್ನಡ, ಬೆಳಗಾವಿ, ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳನ್ನು ಹೊರತುಪಡಿಸಿ ಇತರ ಜಿಲ್ಲೆಗಳೊಳಗೆ 
ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ ( ತಿದ್ದುಪಡಿ) ಅಧಿನಿಯಮ , 2014ರ ಪ್ರಾರಂಭಕ್ಕೆ ಮೊದಲು ಸ್ಥಾಪಿತವಾದ ಖಾಸಗಿ 
ಅನುದಾನಿತ ಅಥವಾ ಅನುದಾನರಹಿತ ಮಹಿಳಾ 13 ಕಾಲೇಜುಗಳು, ಹಿಂದೆ ಪ್ರವೇಶವನ್ನು ಪಡೆದ ವಿಶ್ವವಿದ್ಯಾನಿಲಯಗಳಲ್ಲಿ 
ಸಂಯೋಜನೆಯನ್ನು ಉಳಿಸಿಕೊಳ್ಳುವುದಕ್ಕಾಗಲೀ ಅಥವಾ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾನಿಲಯದ ಸಂಯೋಜನೆಗೆ 
ವರ್ಗಾವಣೆ ಪಡೆಯುವುದಕ್ಕಾಗಲೀ ಆಯ್ಕೆಯನ್ನು , ಸದರಿ ತಿದ್ದುಪಡಿ ಅಧಿನಿಯಮದ ಪ್ರಾರಂಭದ ದಿನಾಂಕದಿಂದ ಆರು 
ತಿಂಗಳುಗಳೊಳಗೆ ಚಲಾಯಿಸತಕ್ಕದ್ದು: 

ಅಲ್ಲದೆ ಪರಂತು, ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾನಿಲಯಕ್ಕೆ ವರ್ಗಾವಣೆಯನ್ನು ಪಡೆಯುವುದಕ್ಕೆ ಆಯ್ಕೆ 
ಮಾಡಿದ ಖಾಸಗಿ ಅನುದಾನಿತ ಅಥವಾ ಅನುದಾನ ರಹಿತ ಮಹಿಳಾ ಕಾಲೇಜುಗಳು , ಸದರಿ ತಿದ್ದುಪಡಿ ಅಧಿನಿಯಮ 
ಪ್ರಾರಂಭವಾದ ದಿನಾಂಕದಿಂದ ಆರು ತಿಂಗಳು ಪೂರ್ಣವಾದ ದಿನಾಂಕದಿಂದ ಜಾರಿಗೆ ಬರುವಂತೆ 
ವರ್ಗಾವಣೆಗೊಂಡಿವೆಯೆಂದು ಭಾವಿಸತಕ್ಕದ್ದು ಮತ್ತು ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾನಿಲಯಕ್ಕೆ ವರ್ಗಾವಣೆಯನ್ನು 
ಪಡೆಯುವುದಕ್ಕೆ ಆಯ್ಕೆ ಮಾಡಿಲ್ಲದ ಖಾಸಗಿ ಅನುದಾನಿತ ಅಥವಾ ಅನುದಾನರಹಿತ ಮಹಿಳಾ ಕಾಲೇಜುಗಳ 
ಸಂಯೋಜನೆಯು ಈ ಹಿಂದೆ ಅವು ಸಂಯೋಜನೆಗೊಂಡಿದ್ದ ಹಿಂದಿನ ವಿಶ್ವವಿದ್ಯಾನಿಲಯದಲ್ಲಿಯೇ 
ಮುಂದುವರೆಯತಕ್ಕದ್ದು . 


- 


3 


XX 


Xx XXXX 
5. ಅಧಿಕಾರ ವ್ಯಾಪ್ತಿ, ವಿಶೇಷಾಧಿಕಾರ ಇತ್ಯಾದಿಗಳಿಗೆ ಪ್ರವೇಶಾವಕಾಶ 

Xx Xx 

XX 
( 2) ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ ( ತಿದ್ದುಪಡಿ) ಅಧಿನಿಯಮ , 2003ರ ಪ್ರಾರಂಭದ ದಿನಾಂಕಕ್ಕೆ 
ಮೊದಲು ಯಾವುದೇ ಮಹಿಳಾ ಕಾಲೇಜು ಅಥವಾ ಇತರ ಮಹಿಳಾ ಶೈಕ್ಷಣಿಕ ಸಂಸ್ಥೆಯು, ಗುಲ್ಬರ್ಗಾ 
ವಿಶ್ವವಿದ್ಯಾನಿಲಯದಿಂದ ಅಥವಾ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಅನುಭವಿಸುತ್ತಿರುವ ಯಾವುದೇ ವಿಶೇಷಾಧಿಕಾರವನ್ನು 
ಈ ಸಂಬಂಧದಲ್ಲಿ ರಾಜ್ಯ ಸರ್ಕಾರವು ನಿರ್ದಿಷ್ಟಪಡಿಸಬಹುದಾದಂಥ ದಿನಾಂಕದಿಂದ ಜಾರಿಗೆ ಬರುವಂತೆ 
ಹಿಂತೆಗೆದುಕೊಳ್ಳಲಾಗಿದೆ ಎಂದು ಭಾವಿಸತಕ್ಕದ್ದು ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಅಥವಾ ಕರ್ನಾಟಕ 
ವಿಶ್ವವಿದ್ಯಾನಿಲಯದ ವಿಶೇಷಾಧಿಕಾರಗಳಿಗೆ ಈ ಹಿಂದೆ ಪ್ರವೇಶ ಪಡೆದುಕೊಂಡಿದ್ದ ಅಥವಾ ಸಂಯೋಜಿತವಾಗಿದ್ದ , ಎಲ್ಲ 
ಅಂಥ ಮಹಿಳಾ ಕಾಲೇಜುಗಳು ಅಥವಾ ಶೈಕ್ಷಣಿಕ ಸಂಸ್ಥೆಗಳು ಮಹಿಳಾ ವಿಶ್ವವಿದ್ಯಾನಿಲಯದ ವಿಶೇಷಾಧಿಕಾರಗಳಿಗೆ ಪ್ರವೇಶ 
ಪಡೆದುಕೊಂಡಿವೆ ಎಂದು ಅಥವಾ ಅದಕ್ಕೆ ಸಂಯೋಜಿತವಾಗಿವೆ ಎಂದು ಭಾವಿಸತಕ್ಕದ್ದು. 

R Xx 

xx 
(6) ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ ( ತಿದ್ದುಪಡಿ) ಅಧಿನಿಯಮ , 2014ರ ಪ್ರಾರಂಭದ ದಿನಾಂಕಕ್ಕೆ 
ಮೊದಲು, ಮಹಾರಾಣಿ ಮಹಿಳಾ ವಿಜ್ಞಾನ ಮತ್ತು ಕಲಾ ಕಾಲೇಜು, ಬೆಂಗಳೂರು, ಸರ್ಕಾರಿ ಗೃಹವಿಜ್ಞಾನದ ವಿಎಚ್‌ಡಿ 
ಸಂಸ್ಥೆ , ಬೆಂಗಳೂರು, ಮಹಾರಾಣಿ ವಿಜ್ಞಾನ ಮತ್ತು ಕಲಾ ಕಾಲೇಜು, ಮೈಸೂರು ಮತ್ತು ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ 
ಕಾಲೇಜು, ಮೈಸೂರು ಇವುಗಳನ್ನು ಹೊರತುಪಡಿಸಿ, ಈ ಅಧಿನಿಯಮದಡಿಯಲ್ಲಿ ಸ್ಥಾಪಿಸಲಾದ ಕರ್ನಾಟಕ ರಾಜ್ಯ ಮಹಿಳಾ 
ವಿಶ್ವವಿದ್ಯಾನಿಲಯವಲ್ಲದೆ ಇತರ ಎಲ್ಲಾ ವಿಶ್ವವಿದ್ಯಾನಿಲಯಗಳಿಂದ ಸರ್ಕಾರಿ ಮಹಿಳಾ ಕಾಲೇಜುಗಳು ಅನುಭವಿಸುತ್ತಿರುವ 
ಯಾವುದೇ ವಿಶೇಷಾಧಿಕಾರ ಅಥವಾ ಸಂಯೋಜನೆಯನ್ನು ತಕ್ಷಣದಿಂದಲೇ ಹಿಂತೆಗೆದುಕೊಳ್ಳಲಾಗಿದೆ ಎಂದು ಭಾವಿಸತಕ್ಕದ್ದು 
ಮತ್ತು ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾನಿಲಯವಲ್ಲದೆ ಅಂಥ ಇತರ ವಿಶ್ವವಿದ್ಯಾನಿಲಯಗಳ ವಿಶೇಷಾಧಿಕಾರಕ್ಕೆ ಈ 
ಮೊದಲು ಪ್ರವೇಶಪಡೆದಿದ್ದ ಅಥವಾ ಸಂಯೋಜನೆಗೊಂಡಿದ್ದ ಅಂಥ ಎಲ್ಲಾ ಸರ್ಕಾರಿ ಮಹಿಳಾ ಕಾಲೇಜುಗಳು, ಕರ್ನಾಟಕ 
ರಾಜ್ಯ ಮಹಿಳಾ ವಿಶ್ವವಿದ್ಯಾನಿಲಯದ ವಿಶೇಷಾಧಿಕಾರವನ್ನು ಪಡೆದಿದೆ ಅಥವಾ ಸಂಯೋಜನೆಗೊಂಡಿದೆ ಎಂದು 
ಭಾವಿಸತಕ್ಕದ್ದು. 

(7) ಬೀದರ್ , ಗುಲ್ಬರ್ಗ , ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ , ಧಾರವಾಡ, ಗದಗ , ಹಾವೇರಿ, 
ಉತ್ತರಕನ್ನಡ, ಬೆಳಗಾವಿ, ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಇರುವ ಖಾಸಗಿ ( ಅನುದಾನಿತ ಅಥವಾ 
ಅನುದಾನರಹಿತ ) ಮಹಿಳಾ ಕಾಲೇಜುಗಳನ್ನು ಹೊರತುಪಡಿಸಿ, ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ (ತಿದ್ದುಪಡಿ) 
ಅಧಿನಿಯಮ , 2014ರ ಪ್ರಾರಂಭದ ದಿನಾಂಕಕ್ಕೆ ಮೊದಲು, ಈ ಅಧಿನಿಯಮದ ಅಡಿಯಲ್ಲಿ ಸ್ಥಾಪಿತವಾದ, ಕರ್ನಾಟಕ ರಾಜ್ಯ 
ಮಹಿಳಾ ವಿಶ್ವವಿದ್ಯಾನಿಲಯವಲ್ಲದೆ ಇತರ ಎಲ್ಲ ವಿಶ್ವವಿದ್ಯಾನಿಲಯಗಳಿಂದ ಯಾವುದೇ ವಿಶೇಷಾಧಿಕಾರ ಮತ್ತು 
ಸಂಯೋಜನೆಯನ್ನು ಅನುಭವಿಸುತ್ತಿರುವ, ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾನಿಲಯಕ್ಕೆ ವರ್ಗಾವಣೆ ಪಡೆಯುವುದಕ್ಕೆ 
ತಮ್ಮ ಆಯ್ಕೆಯನ್ನು ಚಲಾಯಿಸಿರುವ ಖಾಸಗಿ ಅನುದಾನಿತ ಅಥವಾ ಅನುದಾನರಹಿತ ಮಹಿಳಾ ಕಾಲೇಜುಗಳು ಸದರಿ 
ತಿದ್ದುಪಡಿ ಅಧಿನಿಯಮದ ಪ್ರಾರಂಭದ ದಿನಾಂಕದ ಆರು ತಿಂಗಳುಗಳ ಅವಧಿಯ ಮುಕ್ತಾಯದಿಂದ ಜಾರಿಗೆ ಬರುವಂತೆ 
ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾನಿಲಯಕ್ಕೆ ವರ್ಗಾವಣೆಗೊಂಡಿದೆಯೆಂದು ಭಾವಿಸತಕ್ಕದ್ದು. ವರ್ಗಾವಣೆಯನ್ನು 
ಆಯ್ಕೆಮಾಡಿಕೊಂಡಿಲ್ಲದ ಉಳಿದ ಕಾಲೇಜುಗಳು ತಾವು ಸಂಯೋಜನೆಗೊಂಡ ಹಿಂದಿನ ವಿಶ್ವವಿದ್ಯಾನಿಲಯಗಳಲ್ಲಿ 
ಅನುಭವಿಸುತ್ತಿರುವ ವಿಶೇಷಾಧಿಕಾರ ಅಥವಾ ಸಂಯೋಜನೆಯು ಮುಂದುವರಿಯತಕ್ಕದ್ದು. 

(8) ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ (ತಿದ್ದುಪಡಿ) ಅಧಿನಿಯಮ , 2014ರ ಪ್ರಾರಂಭದ ತರುವಾಯ 
ಸರ್ಕಾರವಾಗಲೀ ಅಥವಾ ಖಾಸಗಿ ಸಂಸ್ಥೆಗಳಾಗಲೀ ಸ್ಥಾಪಿಸುವ ಯಾವುದೇ ಹೊಸ ಮಹಿಳಾ ಕಾಲೇಜು ಕರ್ನಾಟಕ ರಾಜ್ಯ 
ಮಹಿಳಾ ವಿಶ್ವವಿದ್ಯಾನಿಲಯಕ್ಕೆ ಸಂಯೋಜನೆಗೊಳ್ಳತಕ್ಕದ್ದು . 


XX 


xx 


XX 


6. ವಿಶ್ವವಿದ್ಯಾನಿಲಯವು ಎಲ್ಲಾ ವರ್ಗಗಳ ವ್ಯಕ್ತಿಗಳಿಗೂ ಮುಕ್ತವಾಗಿರತಕ್ಕದ್ದು. 

1. Xx 

xx 
ಪರಂತು, ಮಹಿಳಾ ವಿಶ್ವವಿದ್ಯಾನಿಲಯವು, ಎಲ್ಲಾ ಮಹಿಳೆಯರಿಗೆ ಅವರು ಯಾವುದೇ ಜನಾಂಗ, ಪಂಥ, ಜಾತಿ 
ಅಥವಾ ವರ್ಗಕ್ಕೆ ಸೇರಿರಲಿ, ಮುಕ್ತವಾಗಿರತಕ್ಕದ್ದು ಮತ್ತು ಯಾವೊಬ್ಬ ಮಹಿಳೆಯು ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಾಪಕಳಾಗಿ 
ಅಥವಾ ವಿದ್ಯಾರ್ಥಿನಿಯಾಗಿ ಪ್ರವೇಶ ಪಡೆಯಲು ಅಥವಾ ಅದರಲ್ಲಿ ಯಾವುದೇ ಹುದ್ದೆಯನ್ನು ಧಾರಣ ಮಾಡಲು ಅಥವಾ 
ಅದರಲ್ಲಿ ಪದವೀಧರಳಾಗಲು ಅಥವಾ ಅದರ ಯಾವುದೇ ವಿಶೇಷಾಧಿಕಾರವನ್ನು ಅನುಭವಿಸಲು ಅಥವಾ ಚಲಾಯಿಸಲು 
ಹಕ್ಕುಳ್ಳವಳಾಗಿರುವುದಕ್ಕೆ ಸಂಬಂಧಿಸಿದಂತೆ ಯಾವುದೇ ಧಾರ್ಮಿಕ ನಂಬಿಕೆ ಅಥವಾ ನಿಷ್ಠೆಯ ಬಗ್ಗೆ ಯಾವ ಮಹಿಳೆಯ 
ಮೇಲೆಯೂ ಯಾವುದೇ ರೀತಿಯ ಪರೀಕ್ಷೆಯನ್ನು ವಿಧಿಸುವುದು ವಿಶ್ವವಿದ್ಯಾನಿಲಯಕ್ಕೆ ಕಾನೂನುಬದ್ಧವಾಗಿರತಕ್ಕದ್ದಲ್ಲ. 


Xx 


XX 


14 . ಕುಲಪತಿ 


Xx 


XX 


XX 


ಮತ್ತು ಪರಂತು, ಸಾಧ್ಯವಾದಷ್ಟು ಮಟ್ಟಿಗೆ ಒಬ್ಬ ಮಹಿಳೆಯೇ ಬಿಜಾಪುರದಲ್ಲಿರುವ ಮಹಿಳಾ ವಿಶ್ವವಿದ್ಯಾನಿಲಯದ 
ಕುಲಪತಿಯಾಗತಕ್ಕದ್ದು: 

ಮತ್ತೂ ಪರಂತು, ಈ ಪ್ರಕರಣದಲ್ಲಿ ವಿರುದ್ಧವಾದುದೇನೇ ಇದ್ದರೂ , ರಾಜ್ಯ ಸರ್ಕಾರವು, ತಾನು 
ನಿರ್ದಿಷ್ಟಪಡಿಸಬಹುದಾದಂಥ ನಿಬಂಧನೆಗಳು ಮತ್ತು ಷರತ್ತುಗಳಿಗೊಳಪಟ್ಟು ಮಹಿಳಾ ವಿಶ್ವವಿದ್ಯಾನಿಲಯದ ಪ್ರಥಮ 
ಕುಲಪತಿಯವರನ್ನು ನೇಮಕಮಾಡತಕ್ಕದ್ದು. 

- xx xx xx 
28, ಸಿಂಡಿಕೇಟ್. 


XX 


Xx 


xx 


XX 


XX 


XX 


ಪರಂತು, ಮಹಿಳಾ ವಿಶ್ವವಿದ್ಯಾನಿಲಯದ ಸಂದರ್ಭದಲ್ಲಿ ಸಿಂಡಿಕೇಟು, ಮೇಲೆ ನಿರ್ದಿಷ್ಟಪಡಿಸಿದ ಸದಸ್ಯರ ಜೊತೆಗೆ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪ್ರಭಾರದಲ್ಲಿರುವ ಕಾರ್ಯದರ್ಶಿಯವರನ್ನು ಅಥವಾ 
ಉಪಕಾರ್ಯದರ್ಶಿಯವರ ದರ್ಜೆಗೆ ಕಡಿಮೆಯಲ್ಲದ ಅವರ ನಾಮನಿರ್ದೇಶಿತರನ್ನು ಸಹ ಒಳಗೊಂಡಿರತಕ್ಕದ್ದು . 

Xx XX 
30 . ವಿದ್ಯಾವಿಷಯಕ ಪರಿಷತ್ತು 

Xx 
ಪರಂತು, ಮಹಿಳಾ ವಿಶ್ವವಿದ್ಯಾನಿಲಯದ ಸಂದರ್ಭದಲ್ಲಿ, ವಿದ್ಯಾವಿಷಯಕ ಪರಿಷತ್ತು, ಮೇಲೆ ನಿರ್ದಿಷ್ಟಪಡಿಸಿದ 
ಸದಸ್ಯರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ನಿರ್ದೆಶಕರನ್ನು ಸಹ ಒಳಗೊಂಡಿರತಕ್ಕದ್ದು. 

Xx 
32 . ಹಣಕಾಸು ಸಮಿತಿ 

Xx 
ಪರಂತು, ಮಹಿಳಾ ವಿಶ್ವವಿದ್ಯಾನಿಲಯದ ಸಂದರ್ಭದಲ್ಲಿ , ಹಣಕಾಸು ಸಮಿತಿಯು, ಮೇಲೆ ನಿರ್ದಿಷ್ಟಪಡಿಸಿದ 
ಸದಸ್ಯರ ಜೊತೆಗೆ , ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪ್ರಭಾರದಲ್ಲಿರುವ ಕಾರ್ಯದರ್ಶಿಯವರನ್ನು ಅಥವಾ 
ಉಪಕಾರ್ಯದರ್ಶಿಯವರ ದರ್ಜೆಗೆ ಕಡಿಮೆಯಲ್ಲದ ಅವರ ನಾಮನಿರ್ದೇಶಿತರನ್ನು ಸಹ ಒಳಗೊಂಡಿರತಕ್ಕದ್ದು . 


9 


Xx 


XX 


, . .. 


XX 


XX 


Xx 


XX 


XX 


KARNATAKA LEGISLATIVE ASSEMBLY 
FOURTEENTH LEGISLATIVE ASSEMBLY 

TWELFTH SESSION 


THE KARNATAKA STATE UNIVERSITIES (AMENDMENT ) BILL , 2016 

(LA, Bill No . 31 of 2016) 


A Bill further to amend the Karnataka State Universities Act, 2000 . 

Whereas it is expedient further to amend the Karnataka State Universities Act, 2000 
(Karnataka Act 29 of 2001) for the purposes hereinafter appearing : 

Be it enacted by the Karnataka State Legislature in the sixty - seventh year of the Republic of 
India as follows: 

1 . Short title and Commencement .- ( 1) This Act may be called the Karnataka State 
Universities ( Amendment) Act, 2016 . 

(2 ) It shall come into force at once . 

2 . Substitution of expression . - In the Karnataka State Universities Act, 2000 (Karnataka 
Act 29 of 2001), for the words "Women University " wherever they occur, the words " Akkamahadevi 
Women University " shall be substituted . 


STATEMENT OF OBJECTS AND REASONS 


It is considered necessary to amend the Karnataka State Universities Act , 2000 to re -name 
the “ Karnataka State Women University " as "Karnataka State Akkamahadevi Women University " , to 
honour Saint Akkamahadevi as she is an outstanding medieval Kannada Poet, revolutionary and 
mystic , had played a vital role in Social Movement of 12th Century in Karnataka and advocated as 
well as strived for rights and honour of the women . Her vachanas , a form of didactic poetry are 
considered greatest contribution to Kannada devotional literature . For purposes of empowering 
women to meet the challenges of changing global scenario the Karnataka State Women University 
was established with Head Quarters at Vijayapura from the academic year 2003 -04 . 


Hence , the Bill . 


FINANCIAL MEMORANDUM 


There is no extra expenditure involved in the proposed legislative measure. 


BASAVARAJ RAYAREDDI 
MINISTER FOR HIGHER EDUCATION 


S .Murthy 

Secretary (I/ C ) 
Karnataka Legislative Assembly 


ANNEXURE 
EXTRACT FROM THE KARNATAKA STATE UNIVERSITIES ACT , 2000 

(KARNATAKA ACT 29 OF 2001 ) 


XX 


XX 


3 . Establishment and Incorporation of Universities . 


XX XX 

XX 
(1A ) For furthering the advancement of learning and prosecution of higher education and 
research by women there shall be established in the State a Women University with Head Quarters 
at Bijapur and territorial jurisdiction including granting affiliation extending over the women 
colleges and other women educational institutions in the State , except Maharani Women s Science 
and Arts College , Bangalore , Government VHD Institute of Home Science , Bangalore , Maharani 
Science and Arts College , Mysore and Government First Grade College for Women s , Mysore . 

Provided that, for the purpose of extending the jurisdiction of the University to the entire 
state an extension centre shall be established at Mandya . 

Provided further that, private aided or unaided women s colleges established prior to the 
commencement of the Karnataka State Universities (Amendment) Act, 2014 and situated within the 
districts other than the districts of Bidar, Gulbarga , Yadgir, Raichur, Koppal, Bellary , Dharwad , 
Gadag , Haveri, Uttara Kannada, Belgaum , Bijapur and Bagalkot shall exercise option of either 
retaining affiliation to the previously admitted universities or to get transfer of affiliation to the 
Karnataka State Women University within six months from the date of commencement of the said 
amendment Act . 

Provided also that private aided or unaided women colleges which are opted to get 
transferred to the Karnataka State Women University shall be deemed to have been transferred to it 
with effect from the date of completion of six months from the date of the commencement of the said 
amendment Act and the private aided or unaided women colleges which have not opted to get 
transfer to the Karnataka State Women University shall continue to retain their affiliation in the 
previous university to which they were affiliated . 


XX 


XX 


5 . Jurisdiction , admission to privileges , etc . 

XX 

XX 


XX 


( 2 ) Any privilege enjoyed from Gulbarga University or the Karnataka University by any 
women college or other women educational institution before the date of commencement of the 
Karnataka State Universities (Amendment) Act, 2003 shall , with effect from such date as may be 
specified by the State Government in this behalf be deemed to be withdrawn and all such women 
colleges or educational institutions previously admitted to the privileges of, or affiliated to , the 
Gulbarga University or the Karnataka University shall be deemed to be admitted to the privileges of, 
or affiliated to , the Women University . 


XX 


XX 


(6 ) Any privilege or affiliation enjoyed from all universities established under this Act, other 
than the Karnataka State Women University by the Government Women Colleges , except Maharani 
Women s Science and Arts College , Bangalore , Government VHD Institute of Home Science , 
Bangalore, Maharani Science and Arts College , Mysore and Government First Grade College for 
Women s , Mysore prior to the date of commencement of the Karnataka State Universities 
( Amendment) Act, 2014 shall , immediately be deemed to be withdrawn and all such Government 
Women Colleges previously admitted to the privileges of, or affiliated to such universities other than 
Karnataka State Women University shall be deemed to be admitted to the privilege of, or affiliated to 
the Karnataka State Women University . 

(7) Any privilege or affiliation enjoyed from all Universities established under this Act, other 
than the Karnataka State Woman University by the private aided or unaided women colleges prior to 
the date of commencement of the Karnataka State Universities (Amendment) Act, 2014 except the 
Private (aided or unaided ) Women Colleges situated in the districts of Bidar, Gulbarga , Yadagiri, 
Raichur, Koppal, Bellary , Dharwad , Gadag , Haveri, Uttara Kannada , Belgaum , Bijapur and 
Bagalkot, which have exercised their option to get transferred to the Karnataka State Women 
University shall with effect from the end of sixth months from the date of the commencement of the 
said amendment Act, shall be deemed to have transferred to the privilege of affiliation to the 
Karnataka State Women University . The remaining colleges which have not opted for transfer shall 
continue to enjoy the privilege of affiliation to previous universities to which they were affiliated . 

(8 ) Any new women college established either by the Government or by Private Organizations 
after the commencement of the Karnataka State Universities (Amendment) Act, 2014 shall be 
affiliated to the Karnataka State Women University . 


XX 


XX 


XX 


6 . University open to all classes of persons. 


XX 


XX 


Provided that the Women University shall be open to all women of whatever race , creed , caste 
or class and it shall not be lawful for the University to impose on any woman any test whatsoever of 
religious belief or profession in order to entitle her to be admitted thereto as a teacher or a student 
or to hold any office therein or to graduate there at or to enjoy or exercise any privilege thereof. 


XX 


XX 


XX 
14 . The Vice - Chancellor. 


XX XX 

XX 
Provided further that the Vice - Chancellor of the Women University at Bijapur shall , as far as 
practicable be a women : 

Provided also that notwithstanding anything contrary contained in this section the First Vice 
Chancellor of the Women University shall be appointed by the State Government subject to such 
terms and conditions as may be specified . 


XX 


XX 


28 . Syndicate . 


XX 


XX 


XX 


Provided that in the case of Women University the Syndicate shall in addition to the 
members specified above also consist of the Secretary incharge of Women and Child Development 
Department or his nominee not below the rank of a Deputy Secretary . 


XX 


XX 


XX 


30 . Academic Council. 


XX 


XX 


Provided that in the case of the Women University the Academic Council shall , in addition to 
the members specified above also consist of the Director, Women and Child Development. 


XX 


XX 


XX 


32 . The Finance Committee . 
XX 

XX 

XX 
Provided that in the case of Women University , the Finance Committee shall , in addition to 
the members specified above , also consist of the Secretary in charge of Women and Child 
Development Department or his nominee not below the rank of a Deputy Secretary . 


JEDEO ƏWDEDOO , Jom JW E36 , odsod . (87) 


308 : 150 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - VA ಬೆಂಗಳೂರು, ಬುಧವಾರ, ನವೆಂಬರ್ ೨೩ , ೨೦೧೬ ( ಮಾರ್ಗಶಿರ ೨ , ಶಕ ವರ್ಷ ೧೯೩೮) ನಂ . ೧೨೯೮ 
Part - IVA | Bengaluru , Wednesday , November 23 , 2016 (Margasira 2 , Shaka Varsha 1938 ) | No . 1298 
KARNATAKA LEGISLATIVE ASSEMBLY SECRETARIAT 

NOTIFICATION 
No. KLA / LGA / 32/ Bili / 2016 , Bengaluru , Dated: 23 . 11 . 2016 


This following Bill was introduced in Legislative Assembly on 23 . 11 . 2016 


ಕರ್ನಾಟಕ ವಿಧಾನ ಸಭೆ 
ಹದಿನಾಲ್ಕನೇ ವಿಧಾನ ಸಭೆ 

ಹನ್ನೆರಡನೇ ಅಧಿವೇಶನ 
ಕರ್ನಾಟಕ ಕೆಲವು ಸ್ಥಳಗಳ ಹೆಸರುಗಳನ್ನು ಬದಲಾಯಿಸುವ ವಿಧೇಯಕ, 2016 

(2016ರ ವಿಧಾನಸಭೆಯ ವಿಧೇಯಕ ಸಂಖ್ಯೆ - 32) 


ಕರ್ನಾಟಕ ರಾಜ್ಯದಲ್ಲಿನ ಬೆಂಗಳೂರು ನಗರದ ಮತ್ತು ಕೆಲವು ಇತರ ಸ್ಥಳಗಳ ಹೆಸರನ್ನು ಬದಲಾಯಿಸಲು ಕೆಲವು 
ಕಾನೂನುಗಳನ್ನು ತಿದ್ದುಪಡಿ ಮಾಡುವುದಕ್ಕಾಗಿ ಒಂದು ವಿಧೇಯಕ. 

ಇಲ್ಲಿ ಇನ್ನು ಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಕರ್ನಾಟಕ ರಾಜ್ಯದಲ್ಲಿನ ಬೆಂಗಳೂರು ನಗರದ ಮತ್ತು 
ಕೆಲವು ಇತರ ಸ್ಥಳಗಳ ಹೆಸರನ್ನು ಬದಲಾಯಿಸಲು ಕೆಲವು ಕಾನೂನುಗಳನ್ನು ತಿದ್ದುಪಡಿ ಮಾಡುವುದು 
ಯುಕ್ತವಾಗಿರುವುದರಿಂದ; 

* ಇದು ಭಾರತ ಗಣರಾಜ್ಯದ ಅರವತ್ತೇಳನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ 
ಮುಂದಿನಂತೆ ಅಧಿನಿಯಮಿತವಾಗಲಿ, ಎಂದರೆ: 

1. ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ.- (1) ಈ ಅಧಿನಿಯಮವನ್ನು ಕರ್ನಾಟಕ ಕೆಲವು ಸ್ಥಳಗಳ ಹೆಸರುಗಳನ್ನು 
ಬದಲಾಯಿಸುವ ಅಧಿನಿಯಮ , 2016 ಎಂದು ಕರೆಯತಕ್ಕದ್ದು. 

(2) ಇದು ಈ ಕೂಡಲೇ ಜಾರಿಗೆ ಬರತಕ್ಕದ್ದು. 

2. ಪರಿಭಾಷೆ.- ಈ ಅಧಿನಿಯಮದಲ್ಲಿ ಸಂದರ್ಭವು ಅನ್ಯತಾ ಅಗತ್ಯಪಡಿಸಿದ ಹೊರತು, "ಕಾನೂನು" ಎಂಬುದು, 
ಕಾನೂನನ್ನು ಮಾಡಲು ಕರ್ನಾಟಕ ವಿಧಾನಮಂಡಲವು ಸಕ್ಷಮವಾಗಿರುವ ಕರ್ನಾಟಕ ರಾಜ್ಯದಲ್ಲಿ ಸಮಗ್ರವಾಗಿ ಅಥವಾ 
ಯಾವುದೇ ಭಾಗದಲ್ಲಿ ಕಾನೂನಾಗಿ ಜಾರಿಯಲ್ಲಿರುವ ಯಾವುದೇ ಅಧಿನಿಯಮ , ಅಧ್ಯಾದೇಶ, ವಿನಿಯಮ, ಆದೇಶ, 
ಉಪವಿಧಿ, ನಿಯಮ, ಸೀಮು, ಅಧಿಸೂಚನೆ ಅಥವಾ ಇತರ ಲಿಖಿತಗಳನ್ನು ಒಳಗೊಳ್ಳುತ್ತದೆ. 

3, ಹೆಸರುಗಳ ಬದಲಾವಣೆ. - ಈ ಅಧಿನಿಯಮದ ಪ್ರಾರಂಭದ ದಿನಾಂಕದಂದು ಮತ್ತು ಆ ದಿನಾಂಕದಿಂದ, 
ರಾಜ್ಯದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನಲ್ಲಿ ಕಂಡುಬರುವ, ಅನುಸೂಚಿಯ ( 2 ) ನೇ ಅಂಕಣದಲ್ಲಿ 
ನಿರ್ದಿಷ್ಟಪಡಿಸಿದ ಸ್ಥಳಗಳ ಹೆಸರುಗಳಿಗೆ ಅದಕ್ಕೆ ಸಂವಾದಿಯಾಗಿ ( 3) ನೇ ಅಂಕಣದಲ್ಲಿ ನಿರ್ದಿಷ್ಟಪಡಿಸಿದ ಹೆಸರುಗಳನ್ನು 
ಪ್ರತಿಯೋಜಿಸತಕ್ಕದ್ದು. 
* 4. ಉಲ್ಲೇಖಗಳ ಅರ್ಥೈಸುವಿಕೆ - ಸಂದರ್ಭವು ಅನ್ಯಥಾ ಅಗತ್ಯಪಡಿಸಿದ ಹೊರತು, ಅನುಸೂಚಿಯ (2) ನೇ 
ಅಂಕಣದಲ್ಲಿ ಉಲ್ಲೇಖಿಸಿದ, ಯಾವುದೇ ಕಾನೂನಿನಲ್ಲಿ ಕಂಡುಬರುವ ಸ್ಥಳಗಳ ಹೆಸರುಗಳ ಯಾವುದೇ ಉಲ್ಲೇಖವು, ಈ 


ಅಧಿನಿಯಮವು ಪ್ರಾರಂಭವಾದ ತರುವಾಯ , ಅದರ (3) ನೇ ಅಂಕಣದಲ್ಲಿ ಉಲ್ಲೇಖಿಸಲಾದ ಸಂವಾದಿ ಸ್ಥಳಗಳಿಗೆ 
ಉಲ್ಲೇಖವೆಂದು ಅರ್ಥೈಸತಕ್ಕದ್ದು. 

5 , ಸಿಂಧುತ್ವ ಮತ್ತು ಉಳಿಸುವಿಕೆಗಳು.- ಅನುಸೂಚಿಯ ( 2) ನೇ ಅಂಕಣದಲ್ಲಿ ನಿರ್ದಿಷ್ಟಪಡಿಸಲಾದ ಸ್ಥಳಗಳ 
ಸಂಬಂಧದಲ್ಲಿ ( 3) ನೇ ಅಂಕಣದಲ್ಲಿ ನಿರ್ದಿಷ್ಟಪಡಿಸಿದ ಹೆಸರುಗಳನ್ನು ತಿದ್ದುಪಡಿ ಮಾಡುವ 3ನೇ 
ಪ್ರಕರಣದಲ್ಲಿರುವುದಾವುದೂ , ಈ ಅಧಿನಿಯಮದ ಪ್ರಾರಂಭದ ದಿನಾಂಕದಂದು ಅವು ಅಸ್ತಿತ್ವದಲ್ಲಿರುವಂತೆ ರಾಜ್ಯದ 
ಯಾವುದೇ ಅಧಿನಿಯಮಗಳ ಅಡಿಯಲ್ಲಿ ಹೊರಡಿಸಲಾದ ಯಾವುದೇ ಅಧಿಸೂಚನೆ, ಆದೇಶ, ನಿಯಮ ಅಥವಾ 
ಉಪವಿಧಿಗಳ ಅಥವಾ ಮಾಡಲಾದ ಅಥವಾ ಯಾವುದನ್ನಾದರೂ ಕೈಗೊಂಡ ಅಥವಾ ಬಾಧಕವಾದ ಅಥವಾ ಅಂಥ 
ಯಾವುದೇ ಕಾನೂನಿನ ಅಡಿಯಲ್ಲಿ ಈಗಾಗಲೇ ಆರ್ಜನೆಯಾಗಿರುವ, ಪ್ರಾಪ್ತವಾದ ಅಥವಾ ವಹಿಸಿರುವ ಯಾವುದೇ ಹಕ್ಕು , 
ವಿಶೇಷ ಸವಲತ್ತು, ಬಾಧ್ಯತೆ ಅಥವಾ ಹೊಣೆಗಾರಿಕೆಗಳ ಪೂರ್ವ ಕಾರ್ಯಾಚರಣೆಗೆ ಬಾಧಕವಾಗತಕ್ಕದ್ದಲ್ಲ. 

ಅನುಸೂಚಿ 

(3 ಮತ್ತು 4ನೇ ಪ್ರಕರಣವನ್ನು ನೋಡಿ) 
ಕ್ರಮ ಅಸ್ತಿತ್ವದಲ್ಲಿರುವ ಸ್ಥಳಗಳ ಹೆಸರುಗಳು ಕನ್ನಡ | ಬದಲಾಯಿಸಿದ ಸ್ಥಳಗಳ ಹೆಸರುಗಳು ಕನ್ನಡ ಮತ್ತು | 
( ಸಂಖ್ಯೆ | ಮತ್ತು ಇಂಗ್ಲೀಷ್‌ನಲ್ಲಿ | 

ಇಂಗ್ಲೀಷ್‌ನಲ್ಲಿ 
[ (1) ( 2 ) 

( 3) 
ಬೆಂಗಳೂರು- BANGALORE 

ಬೆಂಗಳೂರು- BENGALURU | 
ಮಂಗಳೂರು- MANGALORE 

ಮಂಗಳೂರು- MANGALURU 
ಬೆಳ್ಳಾರಿ - BELLARY 

ಬಳ್ಳಾರಿ - BALLARI 
ಬಿಜಾಪುರ - BIJAPUR 

ವಿಜಯಾಪುರ- VIJAYAPURA 
ಬೆಳಗಾಂ - BELGAUM 

ಬೆಳಗಾವಿ - BELAGAVI 
ಚಿಕ್ಕಮಗಳೂರು- CHIKMAGALUR 

ಳೂರು- CHIKKAMAGALURU 
ಗುಲಬರ್ಗಾ - GULBARGA 

ಕಲಬುರಗಿ - KALABURAGI 
ಮೈಸೂರು- MYSORE 

ಮೈಸೂರು- MYSURU 
ಹೊಸಪೇಟೆ- HOSPET 

ಹೊಸಪೇಟೆ- HOSAPETE 
ಶಿಮೊಗ- SHIMOGA 

ಶಿವಮೊಗ್ಗ- SHIVAMOGGA 
ಹುಬ್ಬಿ- HUBLI 

ಹುಬ್ಬಳ್ಳಿ - HUBBALLI 
ತುಮಕೂರ್ - TUMKUR 

ತುಮಕೂರು- TUMAKURU 


ಉದ್ದೇಶಗಳು ಮತ್ತು ಕಾರಣಗಳ ಹೇಳಿಕೆ 


ದಿನಾಂಕ:31 .10 .2014ರ ಅಧಿಸೂಚನೆ ಸಂಖ್ಯೆ : ಆರ್‌ಡಿ 03 ಟಿಎನ್‌ವಿ 2006ರ ಅನ್ವಯ ( ಅನುಬಂಧ-1) 
ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯು ಕರ್ನಾಟಕದ ಹನ್ನೆರಡು ಸ್ಥಳಗಳ ಹೆಸರುಗಳನ್ನು ಬದಲಾಯಿಸಿದೆ. ಭಾರತ 
ಸರ್ಕಾರದ ಗೃಹ ಮಂತ್ರಾಲಯದ ದಿನಾಂಕ: 17.10 .2014ರ ಪತ್ರ ಸಂಖ್ಯೆ : 11 /30 /2006 - ಎಂ ಮತ್ತು ಜಿ ಹಾಗೂ ಭಾರತ 
ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂತ್ರಾಲಯದ ದಿನಾಂಕ: 30.08. 2013ರ ಅಧಿಕೃತ ಜ್ಞಾಪನ ಸಂಖ್ಯೆ : 
ಎಸ್ಎಮ್/ 28/04 /2007ರ ಅನ್ವಯ ಆಡಳಿತ ಇಲಾಖೆಯು ಈ ಬದಲಾವಣೆಗೆ ಕೇಂದ್ರ ಸರ್ಕಾರದಿಂದ 
ನಿರಾಕ್ಷೇಪಣೆಯನ್ನು ಪಡೆದಿರುತ್ತದೆ. ಆದರೆ ಕರ್ನಾಟಕದಲ್ಲಿ ಜಾರಿಯಲ್ಲಿರುವ ಹಲವಾರು ಕಾನೂನುಗಳಲ್ಲಿ ಸ್ಥಳಗಳ 
ಹೆಸರುಗಳು ಬದಲಾವಣೆಯಾಗದೇ ಹಾಗೆಯೇ ಉಳಿದಿರುತ್ತವೆ. ಆದುದರಿಂದ, ಕೆಲವು ಸ್ಥಳಗಳ ಹೆಸರುಗಳ ಬದಲಾವಣೆಯ 
ಅರ್ಥೈಸುವಿಕೆಗಾಗಿ, ಸಿಂಧುತ್ವಕ್ಕಾಗಿ ಮತ್ತು ಉಳಿಸುವಿಕೆಗಾಗಿ ಇದನ್ನು ತಿದ್ದುಪಡಿ ಮಾಡುವುದು ಅವಶ್ಯವೆಂದು 
ಪರಿಗಣಿಸಲಾಗಿದೆ. 


ಆದುದರಿಂದ , ಈ ವಿಧೇಯಕ. 


ಆರ್ಥಿಕ ಜ್ಞಾಪನ ಪತ್ರ 


ಪ್ರಸ್ತಾವಿತ ಶಾಸನಾತ್ಮಕ ಕ್ರಮವು ಯಾವುದೇ ಹೆಚ್ಚಿನ ವೆಚ್ಚವನ್ನು ಒಳಗೊಂಡಿರುವುದಿಲ್ಲ. 


ಟಿ. ಬಿ.ಜಯಚಂದ್ರ 
ಕಾನೂನು, ಸಂಸದೀಯ ವ್ಯವಹಾರಗಳು 

ಮತ್ತು ಸಣ್ಣ ನೀರಾವರಿ ಸಚಿವರು 


ಎಸ್ . ಮೂರ್ತಿ 
ಕಾರ್ಯದರ್ಶಿ ( ಪ ) 
ಕರ್ನಾಟಕ ವಿಧಾನ ಸಭೆ 


KARNATAKA LEGISLATIVE ASSEMBLY 
FOURTEENTH LEGISLATIVE ASSEMBLY 

TWELFTH SESSION 


THE KARNATAKA ALTERATION OF NAMES OF CERTAIN 

PLACES BILL , 2016 


( L .A . Bill No . 32 of 2016 ) 


A Bill to amend certain Laws to alter the name of the city of Bangalore and certain other 
places in the State of Karnataka . 

Whereas it is expedient to amend certain Laws to alter the name of the city of Bangalore and 
certain other places in the State of Karnataka for the purposes hereinafter appearing; 

Be it enacted by the Karnataka State Legislature in the Sixty - seventh year of Republic of 
India , as follows: 

1 . Short title and commencement.- ( 1 ) This Act may be called the Karnataka Alteration of 
names of certain places Act , 2016 . 

(2 ) It shall come into force at once . 

2 . Definition .- In this Act , unless the context otherwise requires, “Law ” includes any 
enactment, ordinance, regulation , order , bye- law , rule, scheme, notification or other instruments 
having the force of law in the whole or any part of the State of Karnataka in respect of which the 
Karnataka Legislature has competence to make law . 

3 . Alteration of names. - On and from the date of commencement of this Act, for the names 
of places specified in column ( 2 ) of the Schedule occurring in any law in force in the State , the 
corresponding names specified in column (3 ) thereof shall be substituted . 

4 . Construction of references .- Unless the context otherwise requires , any reference to the 
names of the places referred to in column ( 2 ) of the schedule in any Law , after the commencement of 
this Act be construed as a reference to the corresponding places referred to in column ( 3 ) thereof . 

5 . Validation and savings . - Nothing contained in section 3 amending the names specified in 
column (3 ) of the Schedule in respect of places specified in column ( 2 ) shall affect the previous 
operation of any notification , order, rule or bye- law issued or made or anything done or suffered 
under any State enactments as they exist on the date of commencement of this Act , or any right, 
privilege , obligation or liability already acquired , accrued or incurred under any such law . 


SCHEDULE 
( see section 3 and 4 ) 


3 


E-ci 


Existing names of the places 
in Kannada and English 

( 2 ) 
ಬೆಂಗಳೂರು- BANGALORE 
2 . | ಮಂಗಳೂರು- MANGALORE 
3 . ಬೆಳ್ಳಾರಿ - BELLARY 


Altered names of the places 
in Kannada and English 

(3 ) 
23078000 - BENGALURU 

ಮಂಗಳೂರು- MANGALURU 
| ಬಳ್ಳಾರಿ - BALLARI 


Sl .No . 


( 1 ) 


* 


ONO 


Existing names of the places 
in Kannada and English 

( 2 ) 
29 230 2O - BIJAPUR 
ಬೆಳಗಾಂ - BELGAUM 
ಚಿಕ್ಕಮಗಳೂರು- CHIKMAGALUR 
ಗುಲಬರ್ಗಾ - GULBARGA 
ಮೈಸೂರು- MYSORE 
ಹೊಸಪೇಟೆ- HOSPET 
ಶಿಮೊಗ- SHIMOGA 
ಹುಬ್ಬಿ- HUBLI 
JOJO FUSO " - TUMKUR 


Altered names of the places 
in Kannada and English 

( 3 ) 
ವಿಜಯಾಪುರ - VIJAYAPURA 

ಬೆಳಗಾವಿ - BELAGAVI 
| ಚಿಕ್ಕಮಗಳೂರು- CHIKKAMAGALURU 
| ಕಲಬುರಗಿ - KALABURAGI 
ಮೈಸೂರು- MYSURU 
ಹೊಸಪೇಟೆ- HOSAPETE 
ಶಿವಮೊಗ್ಗ-SHIVAMOGGA 
ಹುಬ್ಬಳ್ಳಿ - HUBBALLI 
ತುಮಕೂರು- TUMAKURU 


10 . 
11. 


12 . 


STATEMENT OF OBJECTS AND REASONS 


The Revenue Department, Government of Karnataka had altered the names of twelve places 
of Karnataka. Vide Notification no : RD 03 TNV 2006 , dated : 31. 10 . 2014 ( Annexure - 1). A No 
Objection from the Central Government for this alteration was obtained by the Administrative 
Department vide Home Ministry , Government of India letter No . 11 / 30 / 2006 - M & G , dated : 
17 . 10 .2014 and Ministry of Science and Technology , Government of India O . M No. SM / 28 /04 / 2007 , 
dated : 30 .08 . 2013 . But the names of places remained unaltered in various Laws in force in 
Karnataka . Therefore, it is considered necessary to amend the same and for construing , validation 
and savings of the altered names of certain places . 


Hence , the Bill 


FINANCIAL MEMORANDUM 


There is no extra expenditure involved in the proposed legislative measure . 


T . B . JAYACHANDRA 
MINISTER FOR LAW , PARLIAMENTARY 

AFFAIRS AND MINOR IRRIGATION 


S .Murthy 

Secretary (I/ C ) 
Karnataka Legislative Assembly 


50E0 WWW .TO00 , 350 god 


£37 , 3008ado. (87 ) 73080: 150 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - IVA 
Part- IVA 


ಬೆಂಗಳೂರು, ಬುಧವಾರ, ನವೆಂಬರ್ ೨೩ , ೨೦೧೬ ( ಮಾರ್ಗಶಿರ ೨ , ಶಕ ವರ್ಷ ೧೯೩೮) | 
Bengaluru , Wednesday , November 23 , 2016 (Margasira 2 , Shaka Varsha 1938 ) 


ನಂ . ೧೨೯೯ 
No. 1299 


KARNATAKA LEGISLATIVE ASSEMBLY SECRETARIAT 

NOTIFICATION 
No. KLA / LGA / 33/ Bill / 2016, Bengaluru , Dated: 23 . 11 . 2016 


This following Bill was introduced in Legislative Assembly on 23 . 11 . 2016 


ಕರ್ನಾಟಕ ವಿಧಾನಸಭೆ 
ಹದಿನಾಲ್ಕನೇ ವಿಧಾನಸಭೆ 

ಹನ್ನೆರಡನೇ ಅಧಿವೇಶನ 
ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ (ತಿದ್ದುಪಡಿ) ವಿಧೇಯಕ, 2016 

(2016ರ ವಿಧಾನಸಭೆಯ ವಿಧೇಯಕ ಸಂಖ್ಯೆ - 33 ) 


ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಅಧಿನಿಯಮ , 1985ನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಒಂದು 
ವಿಧೇಯಕ. 

ಇಲ್ಲಿ ಇನ್ನು ಮುಂದೆ ಕಂಡುಬರುವ ಉದ್ದೇಶಗಳಿಗಾಗಿ ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಅಧಿನಿಯಮ, 
1985ನ್ನು (1985ರ ಕರ್ನಾಟಕ ಅಧಿನಿಯಮ 39) ಮತ್ತಷ್ಟು ತಿದ್ದುಪಡಿ ಮಾಡುವುದು ಯುಕ್ತವಾಗಿರುವುದರಿಂದ; 

ಇದು, ಭಾರತ ಗಣರಾಜ್ಯದ ಅರವತ್ತೇಳನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ 
ಮುಂದಿನಂತೆ ಅಧಿನಿಯಮಿತವಾಗತಕ್ಕದ್ದು: 

1. ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ.- (1) ಈ ಅಧಿನಿಯಮವನ್ನು ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ 
ಪ್ರಾಧಿಕಾರ (ತಿದ್ದುಪಡಿ) ಅಧಿನಿಯಮ , 2016 ಎಂದು ಕರೆಯತಕ್ಕದ್ದು. 

( 2) ಇದು ಈ ಕೂಡಲೇ ಜಾರಿಗೆ ಬರತಕ್ಕದ್ದು . 

2 . 2ನೇ ಪ್ರಕರಣದ ತಿದ್ದುಪಡಿ. - ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಅಧಿನಿಯಮ , 1985ರ 
(1985ರ ಕರ್ನಾಟಕ ಅಧಿನಿಯಮ 39 ) ( ಇಲ್ಲಿ ಇನ್ನು ಮುಂದೆ ಮೂಲ ಅಧಿನಿಯಮವೆಂದು ಕರೆಯಲಾಗಿದೆ) 2ನೇ 
ಪ್ರಕರಣದಲ್ಲಿ, 

(1) ( ಇ) ಖಂಡಕ್ಕೆ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು, ಎಂದರೆ: 
"( ಇ) "ನಿಗಮ " ಎಂದರೆ , ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ;" 

(ii) ( ಜೆ) ಖಂಡದಲ್ಲಿ ಬೆಂಗಳೂರು ನಗರ ಪುರಸಭಾ ನಿಗಮ " ಎಂಬ ಪದಗಳಿಗೆ "ಬೃಹತ್ ಬೆಂಗಳೂರು 
ಮಹಾನಗರ ಪಾಲಿಕೆ" ಎಂಬ ಪದಗಳನ್ನು ಮತ್ತು ಕರ್ನಾಟಕ ವಿದ್ಯುಚ್ಛಕ್ತಿ ಮಂಡಲಿ " ಎಂಬ ಪದಗಳಿಗೆ "ಕರ್ನಾಟಕ 
ವಿದ್ಯುತ್ ಸರಬರಾಜು ನಿಗಮ ನಿಯಮಿತ" ಎಂಬ ಪದಗಳನ್ನು ಹಾಗೂ "ನೈರ್ಮಲ್ಯ ಮಂಡಲಿ ಅಥವಾ ಮಂಡಲ 
ಪಂಚಾಯತಿ" ಎಂಬ ಪದಗಳಿಗೆ "ಪಟ್ಟಣ ಪಂಚಾಯತಿ ಅಥವಾ ಗ್ರಾಮ ಪಂಚಾಯತಿ" ಎಂಬ ಪದಗಳನ್ನು ಅನುಕ್ರಮವಾಗಿ 
ಪ್ರತಿಯೋಜಿಸತಕ್ಕದ್ದು. 


ತ 


3. 3ನೇ ಪ್ರಕರಣದ ತಿದ್ದುಪಡಿ - ಮೂಲ ಅಧಿನಿಯಮದ 3ನೇ ಪ್ರಕರಣದ (3) ನೇ ಉಪಪ್ರಕರಣದಲ್ಲಿ, 

(1) ( ಬಿ) ಖಂಡದಲ್ಲಿ " ನಗರಾಭಿವೃದ್ದಿಯ" ಎಂಬ ಪದಗಳಿಗೆ ಬೆಂಗಳೂರು ಅಭಿವೃದ್ದಿಯ " ಎಂಬ ಪದಗಳನ್ನು 
ಪ್ರತಿಯೋಜಿಸತಕ್ಕದ್ದು; 

(ii) ( ಡಿ) ಖಂಡದಲ್ಲಿ " ಬೆಂಗಳೂರು ನಗರ ನಿಗಮ " ಎಂಬ ಪದಗಳಿಗೆ "ಬೃಹತ್ ಬೆಂಗಳೂರು ಮಹಾನಗರ 
ಪಾಲಿಕೆ " ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು ; 

(iii) ( ಎಫ್ ), ( ಜಿ), (ಎಚ್), ( ಐ) ಮತ್ತು ( ಜೆ ) ಖಂಡಗಳಿಗೆ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು, 
ಎಂದರೆ : 

"(ಎಫ್) ಪ್ರಾದೇಶಿಕ ಆಯುಕ್ತ , ಬೆಂಗಳೂರು ಪ್ರದೇಶ, ಬೆಂಗಳೂರು; 

( ಜಿ) ಅಪರ ಮುಖ್ಯ ಕಾರ್ಯದರ್ಶಿ ಅಥವಾ ಪ್ರಧಾನ ಕಾರ್ಯದರ್ಶಿ ಅಥವಾ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ, 
ಕರ್ನಾಟಕ ಸರ್ಕಾರ ; 

( ಎಚ್ ) ಅಪರ ಮುಖ್ಯ ಕಾರ್ಯದರ್ಶಿ ಅಥವಾ ಪ್ರಧಾನ ಕಾರ್ಯದರ್ಶಿ ಅಥವಾ ಕಾರ್ಯದರ್ಶಿ , ವಸತಿ ಇಲಾಖೆ, 
ಕರ್ನಾಟಕ ಸರ್ಕಾರ; 

( ಎಚ್ -1) ಅಪರ ಮುಖ್ಯ ಕಾರ್ಯದರ್ಶಿ ಅಥವಾ ಪ್ರಧಾನ ಕಾರ್ಯದರ್ಶಿ ಅಥವಾ ಕಾರ್ಯದರ್ಶಿ , 
ನಗರಾಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ; 

( ಐ) ಪ್ರಧಾನ ಕಾರ್ಯದರ್ಶಿ ಅಥವಾ ಕಾರ್ಯದರ್ಶಿ, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಇಲಾಖೆ, ಕರ್ನಾಟಕ ಸರ್ಕಾರ; 

( ಜೆ) ಅಪರ ಮುಖ್ಯ ಕಾರ್ಯದರ್ಶಿ ಅಥವಾ ಪ್ರಧಾನ ಕಾರ್ಯದರ್ಶಿ ಅಥವಾ ಕಾರ್ಯದರ್ಶಿ , ವಾಣಿಜ್ಯ ಮತ್ತು 
ಕೈಗಾರಿಕೆಗಳ ಇಲಾಖೆ, ಕರ್ನಾಟಕ ಸರ್ಕಾರ; " 

( iv ) ( ಎಂ ), (ಎನ್), ( ಒ) ಮತ್ತು ( ಪಿ) ಖಂಡಗಳಿಗೆ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು, ಎಂದರೆ: 
"( ಎಂ ) ಅಧ್ಯಕ್ಷ, ಕರ್ನಾಟಕ ಕೊಳಚೆ ಪ್ರದೇಶ ಅಭಿವೃದ್ಧಿ ಮಂಡಳಿ ; 
( ಎನ್) ಅಧ್ಯಕ್ಷ , ಕರ್ನಾಟಕ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ; 
(ಎನ್ - 1) ಅಧ್ಯಕ್ಷ, ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ; 
(ಎನ್ - 2) ಅಧ್ಯಕ್ಷ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ; 
( ಒ) ಅಧ್ಯಕ್ಷ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ; 
( ಪಿ) ನಿರ್ದೇಶಕ , ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ, ಕರ್ನಾಟಕ ಸರ್ಕಾರ;" 
(v) (ಆರ್‌) ಖಂಡವನ್ನು ಬಿಟ್ಟುಬಿಡತಕ್ಕದ್ದು. 
4. 6ನೇ ಪ್ರಕರಣದ ತಿದ್ದುಪಡಿ - ಮೂಲ ಅಧಿನಿಯಮದ 6ನೇ ಪ್ರಕರಣದ (1) ನೇ ಉಪಪ್ರಕರಣದಲ್ಲಿ 

(1) ( ಎ) ಖಂಡದಲ್ಲಿ " ನಗರಾಭಿವೃದ್ಧಿಯ " ಎಂಬ ಪದಗಳಿಗೆ " ಬೆಂಗಳೂರು ಅಭಿವೃದ್ಧಿಯ " ಎಂಬ ಪದಗಳನ್ನು 
ಪ್ರತಿಯೋಜಿಸತಕ್ಕದ್ದು. 

(ii) ( ಇ), (ಎಫ್), ( ಜಿ), (ಎಚ್) ಮತ್ತು ( ಐ) ಖಂಡಗಳಿಗೆ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು, 
ಎಂದರೆ: 

"( ಇ) ಮೇಯರ್‌, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ; 
( ಎಫ್) ಆಯುಕ್ತ , ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ; 

( ಜಿ) ಅಪರ ಮುಖ್ಯ ಕಾರ್ಯದರ್ಶಿ ಅಥವಾ ಪ್ರಧಾನ ಕಾರ್ಯದರ್ಶಿ ಅಥವಾ ಕಾರ್ಯದರ್ಶಿ , ವಸತಿ ಇಲಾಖೆ, 
ಕರ್ನಾಟಕ ಸರ್ಕಾರ; 

( ಜಿ-1) ಅಪರ ಮುಖ್ಯ ಕಾರ್ಯದರ್ಶಿ ಅಥವಾ ಪ್ರಧಾನ ಕಾರ್ಯದರ್ಶಿ ಅಥವಾ ಕಾರ್ಯದರ್ಶಿ , ನಗರಾಭಿವೃದ್ಧಿ 
ಇಲಾಖೆ, ಕರ್ನಾಟಕ ಸರ್ಕಾರ; 

( ಎಚ್ ) ಅಪರ ಮುಖ್ಯ ಕಾರ್ಯದರ್ಶಿ ಅಥವಾ ಪ್ರಧಾನ ಕಾರ್ಯದರ್ಶಿ ಅಥವಾ ಕಾರ್ಯದರ್ಶಿ , ಆರ್ಥಿಕ 
ಇಲಾಖೆ, ಕರ್ನಾಟಕ ಸರ್ಕಾರ; 

( ಐ) ಪ್ರಧಾನ ಕಾರ್ಯದರ್ಶಿ ಅಥವಾ ಕಾರ್ಯದರ್ಶಿ, ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಇಲಾಖೆ, ಕರ್ನಾಟಕ ಸರ್ಕಾರ; " 

(iii ) (ಕೆ) ಮತ್ತು (ಎಲ್) ಖಂಡಗಳಿಗೆ ಈ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು, ಎಂದರೆ : 
"(ಕೆ) ನಿರ್ದೇಶಕ, ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ, ಕರ್ನಾಟಕ ಸರ್ಕಾರ; 
( ಎಲ್) ಪ್ರಾದೇಶಿಕ ಆಯುಕ್ತ, ಬೆಂಗಳೂರು ಪ್ರದೇಶ, ಬೆಂಗಳೂರು;" 


5. ೨ನೇ ಪ್ರಕರಣದ ತಿದ್ದುಪಡಿ.- ಮೂಲ ಅಧಿನಿಯಮದ ೨ನೇ ಪ್ರಕರಣದ (1) ನೇ ಉಪಪ್ರಕರಣದಲ್ಲಿನ (ix) 
ಖಂಡದಲ್ಲಿ "ಕರ್ನಾಟಕ ಕೊಳಚೆ ಪ್ರದೇಶ ನಿರ್ಮೂಲನ ಮಂಡಳಿ, ಕರ್ನಾಟಕ ವಿದ್ಯುಚ್ಛಕ್ತಿ ಮಂಡಲಿ " ಎಂಬ ಪದಗಳಿಗೆ 
"ಕರ್ನಾಟಕ ಕೊಳಚೆ ಪ್ರದೇಶ ಅಭಿವೃದ್ಧಿ ಮಂಡಲಿ, ಕರ್ನಾಟಕ ವಿದ್ಯುಚ್ಛಕ್ತಿ ಸರಬರಾಜು ನಿಗಮ ನಿಯಮಿತ ಮತ್ತು 
ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ " ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು. 


ಉದ್ದೇಶಗಳು ಮತ್ತು ಕಾರಣಗಳ ಹೇಳಿಕೆ 


- ಆಡಳಿತದ ಹಿತದೃಷ್ಟಿಯಿಂದ ಪ್ರಾಧಿಕಾರವನ್ನು ಪ್ರತಿನಿಧಿಸುವ ಕೆಲವು ಹುದ್ದೆಗಳ ಅಥವಾ ಪ್ರಾಧಿಕಾರಿಗಳ 
ಪದನಾಮಗಳನ್ನು ಬದಲಾಯಿಸುವುದಕ್ಕೆ ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಅಧಿನಿಯಮ, 1985ನ್ನು 
(1985ರ ಕರ್ನಾಟಕ ಅಧಿನಿಯಮ 39 ) ತಿದ್ದುಪಡಿ ಮಾಡುವುದು ಅವಶ್ಯಕವೆಂದು ಪರಿಗಣಿಸಿದೆ. 


ಆದ್ದರಿಂದ ಈ ವಿಧೇಯಕ. 


ಆರ್ಥಿಕ ಜ್ಞಾಪನ ಪತ್ರ 
ಪ್ರಸ್ತಾವಿತ ಶಾಸನಾತ್ಮಕ ಕ್ರಮವು ಯಾವುದೇ ಹೆಚ್ಚಿನ ವೆಚ್ಚವನ್ನು ಒಳಗೊಂಡಿರುವುದಿಲ್ಲ. 


ಕೆ. ಜೆ. ಜಾರ್ಜ್ 
ಬೆಂಗಳೂರು ಅಭಿವೃದ್ಧಿ ಮತ್ತು 
ಪಟ್ಟಣ ಯೋಜನೆ ಸಚಿವರು 


ಎಸ್ . ಮೂರ್ತಿ 
ಕಾರ್ಯದರ್ಶಿ ( ಪ) 
ಕರ್ನಾಟಕ ವಿಧಾನಸಭೆ 


XXX 


XXX 


XXX 


XXX 


XXX 


ಅನುಬಂಧ 
ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಅಧಿನಿಯಮ, 1985ರ (1985ರ ಕರ್ನಾಟಕ ಅಧಿನಿಯಮ 39) 

ಉದೃತ ಭಾಗ 1 
XXX 
2. ಪರಿಭಾಷೆಗಳು.- ಈ ಅಧಿನಿಯಮದಲ್ಲಿ ಸಂದರ್ಭವು ಅನ್ಯಥಾ ಅಗತ್ಯ ಪಡಿಸಿದ ಹೊರತು, 
( ಇ ) ನಿಗಮ ” ಎಂದರೆ , ಬೆಂಗಳೂರು ನಗರ ನಿಗಮ ; 
XXX 

XXX 
( ಜೆ ) “ ಸ್ಥಳೀಯ ಪ್ರಾಧಿಕಾರ ” ಎಂದರೆ, ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಅಡಿಯಲ್ಲಿ 
ರಚಿತವಾದ ಅಥವಾ ಮುಂದುವರೆದಿರುವ ಬೆಂಗಳೂರು ನಗರ ಪುರಸಭಾ ನಿಗಮ , ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, 
ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಲಿ, ಕರ್ನಾಟಕ ವಿದ್ಯುಚ್ಛಕ್ತಿ ಮಂಡಲಿ, ಕರ್ನಾಟಕ ರಾಜ್ಯ ರಸ್ತೆ 
ಸಾರಿಗೆ ನಿಗಮ , ಜಿಲ್ಲಾ ಪರಿಷತ್ತು, ಪುರಸಭಾ ಪರಿಷತ್ತು , ನೈರ್ಮಲ್ಯ ಮಂಡಲಿ ಅಥವಾ ಮಂಡಲ ಪಂಚಾಯಿತಿ; 
XXX 

XXX 
3, ಪ್ರಾಧಿಕಾರದ ರಚನೆ ಮತ್ತು ನಿಗಮನ - Xxx Xxx 
(3) ಪ್ರಾಧಿಕಾರವು ಈ ಮುಂದಿನ ಸದಸ್ಯರುಗಳನ್ನು ಹೊಂದಿರತಕ್ಕದ್ದು , ಎಂದರೆ: 


XXX 


XXX 


XXX 


XXX 


XXX 


( ಬಿ) ನಗರಾಭಿವೃದ್ಧಿಯ ಪ್ರಭಾರದಲ್ಲಿರುವ ಮಂತ್ರಿ ಅವರು ಉಪಾಧ್ಯಕ್ಷರಾಗಿರತಕ್ಕದ್ದು ; 
XXX 

XXX 
( ಡಿ) ಮೇಯರ್‌, ಬೆಂಗಳೂರು ನಗರ ನಿಗಮ ; 

XXX 

XXX 
( ಎಫ್) ಡಿವಿಷನಲ್ ಕಮೀಷನರ್, ಬೆಂಗಳೂರು ವಿಭಾಗ, ಬೆಂಗಳೂರು; 
( ಜಿ) ಕಾರ್ಯದರ್ಶಿ , ಹಣಕಾಸು ಇಲಾಖೆ, ಕರ್ನಾಟಕ ಸರ್ಕಾರ; 


XXX 


XXX 


XXX 


XXX 


XXX 


( ಎಚ್ ) ಕಾರ್ಯದರ್ಶಿ , ವಸತಿ ಮತ್ತು ನಗರಾಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ; 
( ಐ ) ಕಾರ್ಯದರ್ಶಿ , ಲೋಕೋಪಯೋಗಿ, ನೀರು ಪೂರೈಕೆ ಪ್ರದೇಶಾಭಿವೃದ್ಧಿ ಮತ್ತು ವಿದ್ಯುಚ್ಛಕ್ತಿ ಇಲಾಖೆ, 
ಕರ್ನಾಟಕ ಸರ್ಕಾರ; 
( ಜೆ) ಕಾರ್ಯದರ್ಶಿ , ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ, ಕರ್ನಾಟಕ ಸರ್ಕಾರ; 
(ಕೆ) ಅಧ್ಯಕ್ಷ, ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಲಿ; 
(ಎಲ್) ಅಧ್ಯಕ್ಷ, ಕರ್ನಾಟಕ ಗೃಹ ನಿರ್ಮಾಣ ಮಂಡಲಿ; 
( ಎಂ ) ಅಧ್ಯಕ್ಷ, ಕರ್ನಾಟಕ ಕೊಳಚೆ ಪ್ರದೇಶ ನಿರ್ಮೂಲನ ಮಂಡಲಿ; 
( ಎನ್ ) ಅಧ್ಯಕ್ಷ, ಕರ್ನಾಟಕ ವಿದ್ಯುಚ್ಛಕ್ತಿ ಮಂಡಲಿ; 
( ಒ ) ಅಧ್ಯಕ್ಷ , ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ; 
( ಪಿ) ನಗರ ಯೋಜನಾ ನಿರ್ದೇಶಕ, ಕರ್ನಾಟಕ ಸರ್ಕಾರ; 

XXX 
(ಆರ್‌) ಅಧ್ಯಕ್ಷ, ಬೆಂಗಳೂರು ನಗರ ಕಲಾ ಆಯೋಗ; 

XXX 
6. ಕಾರ್ಯಕಾರಿ ಸಮಿತಿ - (1) ಪ್ರಾಧಿಕಾರದ (ಕೆಳಕಂಡವರನ್ನು ಹೊಂದಿರುವ) ಒಂದು ಕಾರಕಾರಿ 
ಸಮಿತಿಯಿರತಕ್ಕದ್ದು: - 

( ಎ) ನಗರಾಭಿವೃದ್ಧಿಯ ಪ್ರಭಾರದಲ್ಲಿರುವ ಮಂತ್ರಿ, ಅವರು ಅಧ್ಯಕ್ಷರಾಗಿರತಕ್ಕದ್ದು; 
XXX XXX 

XXX 
( ಇ) ಮೇಯರ್‌, ಬೆಂಗಳೂರು ನಗರ ನಿಗಮ ; 
( ಎಫ್ ) ಆಯುಕ್ತರು, ಬೆಂಗಳೂರು ನಗರ ನಿಗಮ ; 
( ಜಿ) ಕಾರ್ಯದರ್ಶಿ , ವಸತಿ ಮತ್ತು ನಗರಾಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ; 
(ಎಚ್ ) ಕಾರ್ಯದರ್ಶಿ , ಹಣಕಾಸು ಇಲಾಖೆ, ಕರ್ನಾಟಕ ಸರ್ಕಾರ; 
( ಐ ) ಕಾರ್ಯದರ್ಶಿ, ಲೋಕೋಪಯೋಗಿ, ನೀರು ಪೂರೈಕೆ ಪ್ರದೇಶಾಭಿವೃದ್ಧಿ ಮತ್ತು ವಿದ್ಯುಚ್ಛಕ್ತಿ ಇಲಾಖೆ ; 
( ಜೆ) ಅಧ್ಯಕ್ಷ , ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಲಿ; 
( ಕೆ) ಪಟ್ಟಣ ಯೋಜನೆಯ ನಿರ್ದೇಶಕ, ಕರ್ನಾಟಕ ಸರ್ಕಾರ; 
( ಎಲ್) ಡಿವಿಷನಲ್ ಕಮೀಷನರ್, ಬೆಂಗಳೂರು ವಿಭಾಗ, ಬೆಂಗಳೂರು. 

XXX 
9 . ಪ್ರಾಧಿಕಾರದ ಅಧಿಕಾರಗಳು ಮತ್ತು ಪ್ರಕಾರ್ಯಗಳು.- (1) ಈ ಅಧಿನಿಯಮದ ಉಪಬಂಧಗಳು ಮತ್ತು ಅದರ 
ಅಡಿಯಲ್ಲಿ ರಚಿಸಲಾದ ನಿಯಮಗಳಿಗೊಳಪಟ್ಟು ಪ್ರಾಧಿಕಾರದ ಪ್ರಕಾರ್ಯಗಳು ಈ ಮುಂದಿನಂತಿರತಕ್ಕದ್ದು : - 
XXX 

XXX 

XXX 
(ix) ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಕೈಗಾರಿಕಾ ಪ್ರದೇಶಗಳ ಅಭಿವೃದ್ಧಿ ಮಂಡಲಿ, ಬೆಂಗಳೂರು 
ನಗರ ನಿಗಮ , ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಲಿ, ಕರ್ನಾಟಕ ಕೊಳಚೆ ಪ್ರದೇಶ ನಿರ್ಮೂಲನ 
ಮಂಡಲಿ, ಕರ್ನಾಟಕ ವಿದ್ಯುಚ್ಛಕ್ತಿ ಮಂಡಲಿ , ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಮತ್ತು ಬೆಂಗಳೂರು ಮಹಾನಗರ 
ಪ್ರದೇಶದಲ್ಲಿ ಅಭಿವೃದ್ಧಿ ಚಟುವಟಿಕೆಗಳಿಗೆ ಸಂಬಂಧಪಡುವಷ್ಟರ ಮಟ್ಟಿಗೆ ಅಂಥ ಇತರ ನಿಕಾಯಗಳ ಚಟುವಟಿಕೆಗಳನ್ನು 
ಸಮನ್ವಯಗೊಳಿಸುವುದು. 


XXX 


ಶ 


XXX 


XXX 


XXX 


KARNATAKA LEGISLATIVE ASSEMBLY 
FOURTEENTH LEGISLATIVE ASSEMBLY 

TWELFTH SESSION 


THE BANGALORE METROPOLITAN REGION DEVELOPMENT AUTHORITY 

(AMENDMENT) BILL , 2016 
( L . A . Bill No. 33 of 2016) 


A Bill further to amend the Bangalore Metropolitan Region Development Authority Act, 1985 . 

Whereas , it is expedient further to amend the Bangalore Metropolitan Region Development 
Authority Act, 1985 (Karnataka Act 39 of 1985) for the purposes hereinafter appearing; 

Be it enacted by the Karnataka State Legislature in the sixty - seventh year of the Republic of 
India as follows, namely: 


Depar 


1 . Short title and commencement.- ( 1 ) This Act may be called the Bangalore Metropolitan 
Region Development Authority (Amendment) Act, 2016 . 

(2 ) It shall come into force at once . 

2 . Amendment of section 2 .- In section 2 of the Bangalore Metropolitan Region 
Development Authority Act, 1985 (Karnataka Act 39 of 1985) (hereinafter referred to as the principal 
Act), 
(i) for clause (e), the following shall be substituted , namely : 

“ (e ) “ Corporation ” means the Bruhat Bangaluru Mahanagara Palike” ; 
(ii) in clause ( ), for the words “ the City of Bangalore Municipal Corporation ” , the words " the 
Bruhat Bangalore Mahanagara Palike” and for the words “ the Karnataka Electricity Board ” , the 
words " the Karnataka Power Transmission Corporation Limited ” and for the words “ Sanitary Board 
or Mandal Panchayath " the words “ Town Panchayath or Grama Panchayath ” shall respectively be 
substituted . 

3 . Amendment of section 3 . - In section 3 of the principal Act , in sub -section ( 3 ), 

(i) in clause (b ), for the words "Urban Development" , the words "Bengaluru Development" 
shall be substituted ; 

(ii) in clause (d ), for the words “ Corporation of the City of Bangalore ”, the words “ Bruhat 
Bangalore Mahanagara Palike ” shall be substituted ; 

( iii) for clauses (f), (g ), (h ), (i), and (i), the following shall be substituted , namely : 

" (f) the Regional Commissioner , Bengaluru Region , Bengaluru ; 
(g) the Additional Chief Secretary or Principal Secretary or Secretary , Finance 

Department , Government of Karnataka ; 
(h ) the Additional Chief Secretary or Principal Secretary or Secretary , Housing 

Department, Government of Karnataka; 
(h - 1) the Additional Chief Secretary or Principal Secretary or Secretary , Urban 

Development Department, Government of Karnataka ; 
(i) the Principal Secretary or Secretary , Public Works, Ports and Inland Water Transport 

Department, Government of Karnataka ; 
(j) the Additional Chief Secretary or Principal Secretary or Secretary , Commerce and 

Industries Department, Government of Karnataka;" 
(iv ) for clauses (m ), (n ), (o ) and (p ), the following shall be substituted , namely : 

"(m ) the Chairman , Karnataka Slum Development Board ; 

(n ) the Chairman , Karnataka Power Transmission Corporation Limited ; 
(nl) the Chairman , Bangalore Electricity Supply Company; 
(n2) the Chairman , the Karnataka State Road Transport Corporation ; 
(o ) the Chairman , Bengaluru Metropolitan Transport Corporation ; 

(p ) the Director of Town and Country Planning, Government of Karnataka;" 
(v ) clause (r ) shall be omitted . 
4 . Amendment of section 6 .- In section 6 of the principal Act, in sub section ( 1 ), 

(i) in clause (a ) for the words "Urban Development ", the words " Bengaluru Development" 
shall be substituted . 

(ii) for clauses (e), (f), (g), (h ) and (i) the following shall be substituted , namely : 
" (e ) the Mayor Bruhat Bangalore Mahanagara Palike ; 
(f) the Commissioner , Bruhat Bangalore Mahanagara Palike; 
(g ) the Additional Chief Secretary or Principal Secretary or Secretary , Housing 

Department, Government of Karnataka 
(g - 1) the Additional Chief Secretary or Principal Secretary or Secretary , Urban 

Development Department, Government of Karnataka ; 
(h ) the Additional Chief Secretary or Principal Secretary or Secretary , Finance 

Department, Government of Karnataka ; 
(i) the Principal Secretary or Secretary , Public Works, Ports and Inland Water Transport 

Department, Government of Karnataka;" 
(iii ) for clauses (k ) and (1), the following shall be substituted , namely : 

" (k ) the Director of Town and Country Planning, Government of Karnataka ; 

(1) the Regional Commissioner, Bengaluru Region , Bengaluru ;" 

5 . Amendment of section 9 . - In section 9 of the principal Act, in sub - section ( 1), in clause 
(ix ) for the words “ The Karnataka Slum Clearance Board , the Karnataka Electricity Board ,” the 
words “ the Karnataka Slum Development Board and the Karnataka Power Transmission Corporation 
limited and Bangalore Electricity Supply Company " shall be substituted . 


STATEMENT OF OBJECTS AND REASONS 


It is considered necessary to amend the Bangalore Metropolitan Region Development 
Authority Act, 1985 (Karnataka Act 39 of 1985) to change the nomenclature of the some posts or 
Authorities representing the Authority , in the interest of Administration . 


Hence , the Bill . 


FINANCIAL MEMORANDUM 


There is no extra expenditure involved in the proposed legislative measure . 


K . J . George 
Minister for Bengaluru Development 

and Town Planning 


S .Murthy 

Secretary (I/ C ) 
Karnataka Legislative Assembly 


ANNEXURE 
THE BANGALORE METROPOLITAN REGION DEVELOPMENT AUTHORITY ACT , 1985 

(KARNATAKA ACT 39 OF 1985 ) 


XX 


XX 
2 . Definitions.- In this Act, unless the context otherwise requires, 
XX 

XX 
(e )" Corporation " means the Corporation of the City of Bangalore ; 

XX 
(j) " local authority " means the City of Bangalore Municipal Corporation , the Bangalore 
Development Authority , the Bangalore Water Supply and Sewerage Board , a Sanitary Board , the 
Karnataka Electricity Board , the Karnataka Road Transport Corporation , a Zilla Parishad, a 
Municipal Council , a Sanitary Board or a Mandal Panchayat constituted or continued under any law 
for the time being in force ; 

xx 

XX 
3 . Constitution and incorporation of the Authority .- xx xx XX 
(3 ) The Authority shall consist of the following members , namely : 

XX 

xx 
(b ) the Minister in charge of Urban Development who shall be the Vice - Chairman ; 
XX 

xx 
(d ) the Mayor , Corporation of the City of Bangalore 
XX XX 

XX 
(f) the Divisional Commissioner , Bangalore Division , Bangalore. 
(g ) the Secretary , Finance Department, Government of Karnataka ; 
(h ) the Secretary , Housing and Urban Development Department, Government of Karnataka ; 

(i) the Secretary , Public Works Command Area Development and Electricity Department, 
Government of Karnataka ; 
(j) the Secretary , Commerce and Industries Department, Government of Karnataka ; XX 

XX 
(m ) the Chairman , Karnataka Slum Clearance Board ; 
(n ) the Chairman , Karnataka Electricity Board ; 
(o ) the Chairman , Karnataka State Road Transport Corporation ; 
( p ) the Director of Town Planning , Government of Karnataka ; 
XX 

XX 
(r ) the Chairman , Bangalore Urban Art Commission ; 
XX 

XX 
6 . Executive Committee .- ( 1) There shall be an executive committee of the Authority 
consisting of, 


(a ) the Minister in charge of Urban Development, who shall be the Chairman ; 


XX 


(e ) the Mayor , Corporation of the City of Bangalore; 
(f) the Commissioner , Corporation of the City of Bangalore ; 
( g ) the Secretary , Housing and Urban Development, Government of Karnataka ; 
(h ) the Secretary , Finance Department, Government of Karnataka ; 
(i) the Secretary , Public Works, Command Area Development and Electricity , Department ; xx 


XX 


XX 


(k ) the Director of Town Planning , Government of Karnataka ; 
(1) the Divisional Commissioner , Bangalore Division , Bangalore. 
XX XX 

XX 
9 . Powers and functions of the Authority .- ( 1) Subject to the provisions of this Act and the 
rules made thereunder the functions of the Authority shall be, 
XX 

XX 
( ix ) to co - ordinate the activities of the Bangalore Development Authority , the Corporation of the City 
of Bangalore , the Bangalore Water Supply and Sewerage Board , the Karnatka Slum Clearance 
Board , the Karnataka Electricity Board , the Karnataka Industrial Areas Development Board , the 
Karnataka State Road Transport Corporation and such other bodies as are connected with 
developmental activities in the Bangalore Metropolitan Region . 


XX 


50E0 WWW .TO00 , 350 god 


£37 , 3008ad . (87 ) 73080: 150 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - VA ಬೆಂಗಳೂರು, ಬುಧವಾರ, ನವೆಂಬರ್ ೨೩ , ೨೦೧೬ ( ಮಾರ್ಗಶಿರ ೨ , ಶಕ ವರ್ಷ ೧೯೩೮) ನಂ . ೧೩೦೦ 
Part - IVA | Bengaluru , Wednesday , November 23 , 2016 (Margasira 2 , Shaka Varsha 1938 ) | No . 1300 
KARNATAKA LEGISLATIVE ASSEMBLY SECRETARIAT 

NOTIFICATION 
No. KLA / LGA / 34/ Bill / 2016 , Bengaluru , Dated: 23 . 11 . 2016 


This following Bill was introduced in Legislative Assembly on 23 . 11 . 2016 


ಕರ್ನಾಟಕ ವಿಧಾನಸಭೆ 
ಹದಿನಾಲ್ಕನೇ ವಿಧಾನಸಭೆ 

ಹನ್ನೆರಡನೇ ಅಧಿವೇಶನ 
ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ( ಅರಣ್ಯ ಅಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಯ 
ವರ್ಗಾವಣೆ ಹಾಗೂ ಸ್ಥಳನಿಯುಕ್ತಿಗಳ ನಿಯಂತ್ರಣ) ವಿಧೇಯಕ, 2016 

( 2016ರ ವಿಧಾನಸಭೆಯ ವಿಧೇಯಕ ಸಂಖ್ಯೆ - 34) 


ಅಪಾಯ ಸಂಭವವಿರುವ ( critical ) ಮತ್ತು ಇತರ ಪ್ರದೇಶಗಳಲ್ಲಿನ ಅರಣ್ಯ ಇಲಾಖೆಯ ಅರಣ್ಯ ಅಧಿಕಾರಿಗಳು 
ಮತ್ತು ಇತರ ಸಿಬ್ಬಂದಿಗಳ ವರ್ಗಾವಣೆ ಹಾಗೂ ಸ್ಥಳನಿಯುಕ್ತಿಯ ನಿಯಂತ್ರಣಕ್ಕಾಗಿ ಉಪಬಂಧವನ್ನು ಕಲ್ಪಿಸಲು ಒಂದು 
ವಿಧೇಯಕ. 

ಅಪಾಯ ಸಂಭವವಿರುವ ( critical ) ಮತ್ತು ಇತರ ಪ್ರದೇಶಗಳಲ್ಲಿನ ಅರಣ್ಯ ಇಲಾಖೆಯ ಅರಣ್ಯ 
ಅಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಗಳ ವರ್ಗಾವಣೆಯ ನಿಯಂತ್ರಣಕ್ಕಾಗಿ ಮತ್ತು ಅದಕ್ಕೆ ಸಂಬಂಧಿಸಿದ ಅಥವಾ 
ಆನುಷಂಗಿಕವಾದ ವಿಷಯಗಳಿಗೆ ಉಪಬಂಧವನ್ನು ಕಲಿಸುವುದು ಯುಕ್ತವಾಗಿರುವುದರಿಂದ; 

ಇದು ಭಾರತ ಗಣರಾಜ್ಯದ ಅರವತ್ತೇಳನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನ ಮಂಡಲದಿಂದ ಈ 
ಮುಂದಿನಂತೆ ಅಧಿನಿಯಮಿತವಾಗಲಿ, ಎಂದರೆ: 

1. ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ.- (1) ಈ ಅಧಿನಿಯಮವನ್ನು ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ( ಅರಣ್ಯ 
ಅಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಯ ವರ್ಗಾವಣೆ ಹಾಗೂ ಸ್ಥಳನಿಯುಕ್ತಿಗಳ ನಿಯಂತ್ರಣ ) ಅಧಿನಿಯಮ , 2016 ಎಂದು 
ಕರೆಯತಕ್ಕದ್ದು. 

(2) ಇದು, ರಾಜ್ಯ ಸರ್ಕಾರವು ಅಧಿಸೂಚನೆಯ ಮೂಲಕ ಗೊತ್ತುಪಡಿಸಬಹುದಾದ ಅಂಥ ದಿನಾಂಕದಿಂದ ಜಾರಿಗೆ 
ಬರತಕ್ಕದ್ದು. 

2 . ಪರಿಭಾಷೆಗಳು.- ಈ ಅಧಿನಿಯಮದಲ್ಲಿ , ಸಂದರ್ಭವು ಅನ್ಯಥಾ ಅಗತ್ಯಪಡಿಸಿದ ಹೊರತು , 

(1) ನೇಮಕಾತಿ " ಎಂದರೆ , ಅರಣ್ಯ ಅಧಿಕಾರಿಗಳು ಅಥವಾ ಇತರ ಸಿಬ್ಬಂದಿಗಳ ಸ್ಥಾನಪನ್ನದ ಆಧಾರದ ಮೇಲೆ 
ನೇರ ನೇಮಕಾತಿಯ ಅಥವಾ ಬಡ್ತಿಯ ಮೂಲಕ ಮಾಡಿದ ನೇಮಕಾತಿ; 

(2) "ನೇಮಕಾತಿ ಪ್ರಾಧಿಕಾರ" ಎಂದರೆ, ಸಂಬಂಧಿಸಿದ ವೃಂದಗಳಿಗೆ ನೇಮಕಾತಿ ಮಾಡುವುದಕ್ಕೆ ಸಕ್ಷಮವಾದ 
ಪ್ರಾಧಿಕಾರ ; 


5S 


(3) " ಹುದ್ದೆಯ ಪ್ರವರ್ಗ " ಎಂದರೆ, ಈ ಕೆಳಗಿನಂತೆ ನಿರ್ದಿಷ್ಟಪಡಿಸಿದ ಹುದ್ದೆಗಳ ವರ್ಗ , ಎಂದರೆ : 

ಅನುಸೂಚಿ- I ರಲ್ಲಿ ನಿರ್ದಿಷ್ಟಪಡಿಸಿದ ಹುದ್ದೆಗಳ ಪ್ರವರ್ಗೀಕರಣ - ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು 
ಪ್ರವರ್ಗ " ಎ " | ಪ್ರಾಸಂಗಿಕ (collateral) ಹುದ್ದೆಗಳು ಅರಣ್ಯ ಇಲಾಖೆಯ ವೃಂದದ ಆಧಾರದ ಮೇಲೆ | 

ನಿರ್ದಿಷ್ಟಪಡಿಸಿದ ಬಿ ಮತ್ತು ಸಿ ಪ್ರವರ್ಗಕ್ಕೆ 

ಹೊರತಾದ ಹುದ್ದೆಗಳು 
ಪ್ರವರ್ಗ " ಬಿ " ವನ್ಯಜೀವಿ ಹುದ್ದೆಗಳು ಮತ್ತು ಅಂತರರಾಜ್ಯ ವನ್ಯಜೀವಿ ವಿಭಾಗ ಮತ್ತು ಅಂತರರಾಜ್ಯ ಗಡಿ 
ಗಡಿ ( ಪ್ರಾದೇಶಿಕ ) ಹುದ್ದೆಗಳು 

( ಪ್ರಾದೇಶಿಕ ) ಹುದ್ದೆಗಳು 
ಪ್ರವರ್ಗ " ಸಿ " ಪ್ರಾದೇಶಿಕ ಹುದ್ದೆಗಳು 

ಕರ್ನಾಟಕ ಅರಣ್ಯ ಅಧಿನಿಯಮ , 1964 ಮತ್ತು 
ಅದರಡಿಯಲ್ಲಿ ರಚಿಸಲಾದ ನಿಯಮಗಳ 
ಅಡಿಯಲ್ಲಿ ಶಾಸನಬದ್ಧ ಅಧಿಕಾರಗಳನ್ನು 
ಹೊಂದಿರುವ ಹುದ್ದೆಗಳು. 


ಅನುಸೂಚಿ- II ರಲ್ಲಿ ನಿರ್ದಿಷ್ಟಪಡಿಸಿದ ಹುದ್ದೆಗಳ ಪ್ರವರ್ಗೀಕರಣ - ಇತರ ಸಿಬ್ಬಂದಿಗಳು 
ಪ್ರವರ್ಗ "ಎ " ಪ್ರವರ್ಗ " ಬಿ " ಮತ್ತು "ಸಿ " ಸ್ಥಳಗಳಲ್ಲಿ ನಿರ್ದಿಷ್ಟಪಡಿಸಿದ ಹುದ್ದೆಗಳನ್ನು 

ಹೊರತುಪಡಿಸಿ 
ಪ್ರವರ್ಗ " ಬಿ" ( ತಾಲ್ಲೂಕು ಕೇಂದ್ರಸ್ಥಾನಗಳಲ್ಲಿರುವ ಹುದ್ದೆಗಳು. 
ಪ್ರವರ್ಗ "ಸಿ" ಜಿಲ್ಲೆ, ವಿಭಾಗ, ವೃತ್ತ ಅಥವಾ ರಾಜ್ಯದ ಕೇಂದ್ರಸ್ಥಾನಗಳಲ್ಲಿರುವ 

ಹುದ್ದೆಗಳು . 


(4) " ಪ್ರಾಸಂಗಿಕ ಹುದ್ದೆಗಳು" ಎಂದರೆ, ವನ್ಯಜೀವಿ, ಅಂತರರಾಜ್ಯ ಗಡಿ ( ಪ್ರಾದೇಶಿಕ) ಮತ್ತು ಪ್ರಾದೇಶಿಕ 
ಹುದ್ದೆಗಳಿಗೆ ಹೊರತಾದ ಎಲ್ಲಾ ಹುದ್ದೆಗಳು. 

(5) " ಸಕ್ಷಮ ಪ್ರಾಧಿಕಾರ" ಎಂದರೆ, ಅರಣ್ಯ ಅಧಿಕಾರಿ ಅಥವಾ ಇತರ ಸಿಬ್ಬಂದಿಗಳನ್ನು ವರ್ಗಾವಣೆ ಮಾಡಲು 
ಸಕ್ಷಮವಾದ ಪ್ರಾಧಿಕಾರ ; 

* (6) "ಕೌನ್ಸಿಲಿಂಗ್" ಎಂದರೆ , ಲಭ್ಯವಿರುವುದಾಗಿ ಅಧಿಸೂಚಿಸಿದ ಹುದ್ದೆಗಳಲ್ಲಿ ವರ್ಗಾವಣೆ ಅಥವಾ ಸ್ಥಳನಿಯುಕ್ತಿಯ 
ಮೇರೆಗೆ , ಅರಣ್ಯ ಅಧಿಕಾರಿ ಅಥವಾ ಇತರ ಸಿಬ್ಬಂದಿಯನ್ನು ತನ್ನ ಆಯ್ಕೆಯ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಲು 
ಸಮರ್ಥಗೊಳಿಸುವುದು ಮತ್ತು ಮಾರ್ಗದರ್ಶನ ನೀಡುವುದು; 

( 7) "ಇಲಾಖೆ" ಎಂದರೆ , ಕರ್ನಾಟಕ ಅರಣ್ಯ ಇಲಾಖೆ; 

( 8) "ಅರಣ್ಯ ಅಧಿಕಾರಿ " ಎಂದರೆ, ಅನುಸೂಚಿ-I ರಲ್ಲಿ ನಿರ್ದಿಷ್ಟಪಡಿಸಿದ ಯಾವುದೇ ಹುದ್ದೆಗಳಿಗೆ ನೇಮಕನಾದ 
ಒಬ್ಬ ಅಧಿಕಾರಿ; 

(9) "ಸಾಮಾನ್ಯ ವರ್ಗಾವಣೆ" ಎಂದರೆ, ಅರಣ್ಯ ಅಧಿಕಾರಿಗಳು ಅಥವಾ ಇತರ ಸಿಬ್ಬಂದಿಯು, ತಮ್ಮ ಸಹಜ 
ಅಧಿಕಾರಾವಧಿಯನ್ನು ಪೂರ್ಣಗೊಳಿಸಿದ ಅಥವಾ ಖಾಲಿ ಹುದ್ದೆಗೆ ವರ್ಗಾವಣೆಗಾಗಿ ಅಥವಾ ಸ್ಥಳನಿಯುಕ್ತಿಗಾಗಿ ಸರ್ಕಾರವು 
ಅಧಿಸೂಚಿಸಿದ ಅವಧಿ; 

(10) "ಸರ್ಕಾರ " ಎಂದರೆ , ಕರ್ನಾಟಕ ಸರ್ಕಾರ; 

( 11 ) " ಸರ್ಕಾರಿ ಸಂಸ್ಥೆ " ಯು ಅರಣ್ಯ ಇಲಾಖೆಗೆ ಸೇರಿರುವ ಯಾವುದೇ ಹೆಸರಿನಿಂದ ಕರೆಯಲಾಗುವ ಮತ್ತು 
ಸರ್ಕಾರವು ಸ್ಥಾಪಿಸಿರುವ ತರಬೇತಿ ಕೇಂದ್ರ, ಆಡಳಿತ ಕಛೇರಿ ಅಥವಾ ಯಾವುದೇ ಇತರ ಸಂಸ್ಥೆಗಳನ್ನು ಒಳಗೊಳ್ಳುತ್ತದೆ; 

( 12 ) " ಅಂತರರಾಜ್ಯ ಗಡಿ " ಎಂದರೆ , ನೆರೆ ರಾಜ್ಯಗಳೊಂದಿಗೆ ಇರುವ ಕರ್ನಾಟಕ ರಾಜ್ಯದ ಗಡಿ; 

(13) " ಇತರ ಸಿಬ್ಬಂದಿಗಳು" ಎಂದರೆ, ಅನುಸೂಚಿ- II ರಲ್ಲಿ ನಿರ್ದಿಷ್ಟಪಡಿಸಿದ ಯಾವುದೇ ಹುದ್ದೆಗಳಿಗೆ 
ನೇಮಕವಾದ ಸಿಬ್ಬಂದಿಗಳು ; 

(14 ) " ಹುದ್ದೆ" ಎಂದರೆ, ಕೆಲವು ಸಾರ್ವಜನಿಕ ಕರ್ತವ್ಯಗಳನ್ನು ಮತ್ತು ಜವಾಬ್ದಾರಿಗಳನ್ನು ನಿರ್ವಹಿಸುವುದಕ್ಕೆ 
ಇಲಾಖೆಯ ಅಧೀನದಲ್ಲಿ ಸರ್ಕಾರವು ಯುಕ್ತವಾಗಿ ಸೃಜಿಸಿರುವ ಹುದ್ದೆ ಅಥವಾ ಅಧಿಕೃತ ಸ್ಥಾನ; 

(15 ) "ನಿಯಮಿಸಲಾದುದು" ಎಂದರೆ, ಸರ್ಕಾರವು ನಿಯಮಗಳ ಮೂಲಕ ನಿಯಮಿಸಲಾದುದು; 
(16 ) " ಅನುಸೂಚಿ" ಎಂದರೆ , ಈ ಅಧಿನಿಯಮದೊಂದಿಗೆ ಲಗತ್ತಾದ ಅನುಸೂಚಿ; 

( 17) "ಅಧಿಕಾರಾವಧಿ " ಎಂದರೆ, ನಿಯಮಗಳ ಮೂಲಕ ನಿಯಮಿಸಬಹುದಾದಂತೆ ಒಂದು ಸ್ಥಳ ಅಥವಾ 
ಹುದ್ದೆಯಲ್ಲಿ ಕೆಲಸ ಮಾಡುವುದಕ್ಕೆ ಅಗತ್ಯವಿರುವ ಕನಿಷ್ಠ ಅವಧಿ; 


( 18 ) "ಪ್ರಾದೇಶಿಕ ಹುದ್ದೆ" ಎಂದರೆ , ಕರ್ನಾಟಕ ಅರಣ್ಯ ಅಧಿನಿಯಮ , 1963ರ ಮತ್ತು ಕರ್ನಾಟಕ ಅರಣ್ಯ 
ನಿಯಮಗಳು, 1967ರ ಅಡಿಯಲ್ಲಿ ಶಾಸನಬದ್ಧ ಅಧಿಕಾರಗಳನ್ನು ಹೊಂದಿರುವ ಒಂದು ಹುದ್ದೆ; 

(19 ) " ವರ್ಗಾವಣೆ" ಎಂದರೆ, ಅರಣ್ಯ ಅಧಿಕಾರಿ ಅಥವಾ ಇತರ ಸಿಬ್ಬಂದಿಯನ್ನು ಒಂದು ಸ್ಥಳ ಅಥವಾ 
ಹುದ್ದೆಯಿಂದ ಇನ್ನೊಂದು ಸ್ಥಳ ಅಥವಾ ಹುದ್ದೆಗೆ ಮಾಡುವ ವರ್ಗಾವಣೆ ; 

- ( 20) " ವನ್ಯಜೀವಿ ಹುದ್ದೆ" ಎಂದರೆ , ವನ್ಯಜೀವಿ ( ಸಂರಕ್ಷಣಾ) ಅಧಿನಿಯಮ, 1972ರ ( 1972ರ ಕೇಂದ್ರ 
ಅಧಿನಿಯಮ 53 ) ಅಡಿಯಲ್ಲಿ ವನ್ಯಜೀವಿ ವಿಭಾಗವೆಂದು ಅಧಿಸೂಚಿಸಿದ ಪ್ರದೇಶದಲ್ಲಿನ ಹುದ್ದೆ; 

3, ಎಲ್ಲಾ ಪ್ರಾರಂಭಿಕ ನೇಮಕಾತಿಗಳು, ವರ್ಗಾವಣೆಗಳು ಮತ್ತು ಸ್ಥಳನಿಯುಕ್ತಿಗಳನ್ನು ಕೌನ್ಸಿಲಿಂಗ್ ಮೂಲಕ 
ಮಾಡತಕ್ಕದ್ದು.- (1) ಎಲ್ಲಾ ಅರಣ್ಯ ಅಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಗಳ ಪ್ರಾರಂಭಿಕ ನೇಮಕಾತಿಗಳು ಮತ್ತು ನಂತರದ 
ವರ್ಗಾವಣೆಗಳು ಮತ್ತು ಸ್ಥಳ ನಿಯುಕ್ತಿಗಳನ್ನು ನಿಯಮಿಸಲಾದ ವಿಧಾನದಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆಯ ಮೂಲಕ 
ನಡೆಸತಕ್ಕದ್ದು. 

(2) ಯಾವೊಬ್ಬ ಅರಣ್ಯ ಅಧಿಕಾರಿ ಅಥವಾ ಇತರ ಸಿಬ್ಬಂದಿಯನ್ನು ಪ್ರಾರಂಭಿಕ ನೇಮಕಾತಿ ಅಥವಾ ಬಡ್ಡಿಯ 
ಮೇಲೆ ಪ್ರವರ್ಗ "ಎ ಹುದ್ದೆಗಳಿಗೆ ಕಡ್ಡಾಯವಾಗಿ ಸ್ಥಳನಿಯುಕ್ತಿಗೊಳಿಸತಕ್ಕದ್ದು. 

( 3) ಪ್ರವರ್ಗ "ಎ " ಯಲ್ಲಿಯ ಹುದ್ದೆಗಳಲ್ಲಿ ಕನಿಷ್ಠ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸಿರುವ ಪ್ರತಿಯೊಬ್ಬ ಅರಣ್ಯ 
ಅಧಿಕಾರಿ ಅಥವಾ ಇತರ ಸಿಬ್ಬಂದಿಯು ಪ್ರವರ್ಗ " ಬಿ" ಯಲ್ಲಿಯ ಹುದ್ದೆಗೆ ವರ್ಗಾವಣೆ ಅಥವಾ ಸ್ಥಳನಿಯುಕ್ತಿ ಹೊಂದಲು 
ಅರ್ಹನಾಗಿರತಕ್ಕದ್ದು. ಪ್ರವರ್ಗ " ಬಿ " ಯಲ್ಲಿಯ ಹುದ್ದೆಗಳಲ್ಲಿ ಕನಿಷ್ಟ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸಿರುವ ಪ್ರತಿಯೊಬ್ಬ 
ಅರಣ್ಯ ಅಧಿಕಾರಿ ಅಥವಾ ಇತರ ಸಿಬ್ಬಂದಿಯು ಪ್ರವರ್ಗ "ಸಿ " ಯಲ್ಲಿಯ ಹುದ್ದೆಗಳಿಗೆ ವರ್ಗಾವಣೆ ಅಥವಾ ಸ್ಥಳನಿಯುಕ್ತಿ 
ಹೊಂದಲು ಅರ್ಹನಾಗಿರತಕ್ಕದ್ದು ಮತ್ತು ಪ್ರವರ್ಗ "ಸಿ " ಯಲ್ಲಿಯ ಹುದ್ದೆಗಳಲ್ಲಿ ಕನಿಷ್ಠ ಅಧಿಕಾರಾವಧಿಯನ್ನು 
ಪೂರ್ಣಗೊಳಿಸಿರುವ ಪ್ರತಿಯೊಬ್ಬ ಅರಣ್ಯ ಅಧಿಕಾರಿ ಅಥವಾ ಇತರ ಸಿಬ್ಬಂದಿಯು ಸರದಿಯ ಮೂಲಕ ಪ್ರವರ್ಗ "ಎ " 
ಯಲ್ಲಿಯ ಹುದ್ದೆಗಳಿಗೆ ವರ್ಗಾವಣೆ ಅಥವಾ ಸ್ಥಳನಿಯುಕ್ತಿ ಹೊಂದಲು ಅರ್ಹನಾಗಿರತಕ್ಕದ್ದು. 

(4) ಈ ಅಧಿನಿಯಮದ ಪ್ರಾರಂಭದ ದಿನಾಂಕದಂದು ಯಾವೊಬ್ಬ ಅರಣ್ಯ ಅಧಿಕಾರಿ ಅಥವಾ ಇತರ ಸಿಬ್ಬಂದಿಯು 
ಹತ್ತು ವರ್ಷಗಳಿಗೂ ಮೀರಿದ ಸೇವೆಯಲ್ಲಿದ್ದು, ಆದರೆ ಪ್ರವರ್ಗ "ಎ " ಯ ಯಾವುದೇ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿರದಿದ್ದರೆ , 
ಕೂಡಲೇ ಆತನನ್ನು ಆದ್ಯತೆಯ ಮೇರೆಗೆ ಪ್ರವರ್ಗ " ಎ " ಹುದ್ದೆಗೆ ವರ್ಗಾಯಿಸತಕ್ಕದ್ದು ಮತ್ತು ಸ್ಥಳನಿಯುಕ್ತಿಗೊಳಿಸತಕ್ಕದ್ದು. 

(5) 55 ವರ್ಷಗಳ ವಯಸ್ಸನ್ನು ತಲುಪಿದ ಅರಣ್ಯ ಅಧಿಕಾರಿ ಅಥವಾ ಇತರ ಸಿಬ್ಬಂದಿಯು ಪ್ರವರ್ಗ " ಬಿ" ಮತ್ತು 
"ಸಿ" ಯಲ್ಲಿನ ಹುದ್ದೆಗಳಲ್ಲಿನ ಸ್ಥಳನಿಯುಕ್ತಿಗೆ ಅಥವಾ ಹುದ್ದೆಗೆ ಅರ್ಹನಾಗಿರತಕ್ಕದ್ದಲ್ಲ: 

ಪರಂತು, ಅರಣ್ಯ ಅಧಿಕಾರಿ ಅಥವಾ ಇತರ ಸಿಬ್ಬಂದಿಯು, ಯಾವುದೇ ವೃಂದದಲ್ಲಿ ಆತನ ಪೂರ್ಣ 
ಸೇವಾವಧಿಯಲ್ಲಿ ಜಾಗೃತಿ ಅಥವಾ ಸಂಚಾರಿ ಅರಣ್ಯ ದಳ ಅಥವಾ ಚೆಕ್‌ಪೋಸ್ಟ್‌ಗೆ ಎರಡು ವರ್ಷಗಳನ್ನು ಮೀರಿದ 
ಅವಧಿಗಾಗಿ ಸ್ಥಳನಿಯುಕ್ತಿ ಹೊಂದತಕ್ಕದ್ದಲ್ಲ ಮತ್ತು ಈ ಹುದ್ದೆಗಳಿಗೆ ಅವರ ಸ್ವಂತ ಜಿಲ್ಲೆಗಳಲ್ಲಿ ಸ್ಥಳ ನಿಯುಕ್ತಿಗೊಳಿಸತಕ್ಕದ್ದಲ್ಲ. 

(6) ಸಕ್ಷಮ ಪ್ರಾಧಿಕಾರವು, 6ನೇ ಪ್ರಕರಣದ ( 2) ನೇ ಉಪಪ್ರಕರಣದ ಅಡಿಯಲ್ಲಿ ಇರುವ ಅಧಿಕಾರಿಗಳು ಮತ್ತು 
ಸಿಬ್ಬಂದಿಗಳಿಗೆ ಸಂಬಂಧಿಸಿದಂತೆ ( 3) ನೇ ಉಪಪ್ರಕರಣವನ್ನು ಸಡಿಲಿಸಬಹುದು. 

* 4. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಅರಣ್ಯ ಅಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಯ ವರ್ಗಾವಣೆ - ಸಾಮಾನ್ಯವಾಗಿ, 
ವರ್ಗಾವಣೆಗಳನ್ನು ಸಾಮಾನ್ಯ ವರ್ಗಾವಣೆ ಅವಧಿಯಲ್ಲಿ ಮಾಡತಕ್ಕದ್ದು, ಯಾವುದೇ ನಿರ್ದಿಷ್ಟ ಅರಣ್ಯ ಪ್ರದೇಶ ಅಥವಾ 
ನಿರ್ದಿಷ್ಟ ಕಛೇರಿಯ ನಿರ್ವಹಣೆಗಾಗಿ ಸಕ್ಷಮ ಪ್ರಾಧಿಕಾರವು ಅಧಿಸೂಚಿಸಬಹುದಾದ, ಇಲಾಖೆಯಲ್ಲಿನ ಯಾವುದೇ 
ಹುದ್ದೆಯನ್ನು ಅಪಾಯ ಸಂಭವವಿರುವ ( critical ) ಹುದ್ದೆಯೆಂಬುದಾಗಿ ಪರಿಗಣಿಸಿದ್ದಲ್ಲಿ ಮತ್ತು ಸಾಮಾನ್ಯ ವರ್ಗಾವಣೆ 
ಅವಧಿಯಲ್ಲಿ ಯಾವೊಬ್ಬ ಸೂಕ್ತ ವ್ಯಕ್ತಿಯು ಆ ಹುದ್ದೆಯನ್ನು ಆಯ್ಕೆಮಾಡಿಕೊಳ್ಳದಿದ್ದಲ್ಲಿ, ಅರ್ಹ ಅರಣ್ಯ ಅಧಿಕಾರಿಗಳು 
ಅಥವಾ ಸಂದರ್ಭಾನುಸಾರವಾಗಿ ಇತರ ಸಿಬ್ಬಂದಿಗಳಲ್ಲಿ ಯಾವೊಬ್ಬ ಸೂಕ್ತ ವ್ಯಕ್ತಿಯನ್ನು ಆ ಹುದ್ದೆಗೆ ಸಾರ್ವಜನಿಕ 
ಹಿತಾಸಕ್ತಿಯಲ್ಲಿ ಸಕ್ಷಮ ಪ್ರಾಧಿಕಾರವು ಸ್ವಪ್ರೇರಣೆಯಿಂದ ನೇಮಕ ಮಾಡಬಹುದು. 

5 . ಹುದ್ದೆಗಳ ಕೆಲವು ಪ್ರವರ್ಗದಲ್ಲಿ ಕ್ರಮಾನುಗತ ಸ್ಥಳನಿಯುಕ್ತಿ ಮಾಡುವುದರ ಮೇಲೆ ನಿಷೇಧ.- ಯಾವೊಬ್ಬ ಅಧಿಕಾರಿ 
ಅಥವಾ ಸಿಬ್ಬಂದಿಯನ್ನು ಕ್ರಮಾನುಗತವಾಗಿ ಒಂದಕ್ಕಿಂತ ಹೆಚ್ಚು ಸಲ ಯಾವುದೇ ಪ್ರವರ್ಗ "ಬಿ" ಅಥವಾ ಪ್ರವರ್ಗ "ಸಿ " 
ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸತಕ್ಕದ್ದಲ್ಲ. 

* 6. ಪ್ರತಿಯೊಂದು ಸ್ಥಳನಿಯುಕ್ತಿಯ ಅಧಿಕಾರಾವಧಿ ಮತ್ತು ಕೆಲವು ಇತರ ವಿನಾಯಿತಿಗಳು 
(1) ಹುದ್ದೆಗಳ ಪ್ರತಿಯೊಂದು ಪ್ರವರ್ಗಕ್ಕಾಗಿನ ಅಧಿಕಾರಾವಧಿಯು ನಿಯಮಗಳ ಮೂಲಕ ನಿಯಮಿಸಲಾದಂತೆ ಇರತಕ್ಕದ್ದು. 
ಪ್ರತಿಯೊಬ್ಬ ಅರಣ್ಯ ಅಧಿಕಾರಿ ಅಥವಾ ಇತರ ಸಿಬ್ಬಂದಿಗೆ, ಆತನ ವಿರುದ್ಧ ಶಿಸ್ತು ನಡವಳಿಗಳನ್ನು ಉದ್ದೇಶಿಸಿದ ಅಥವಾ 
ಆರಂಭಿಸಿದ ಪ್ರಕರಣಗಳನ್ನು ಹೊರತುಪಡಿಸಿ, ಆತನ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸುವ ಅವಕಾಶವನ್ನು 
ನೀಡತಕ್ಕದ್ದು. 

(2) ಈ ಮುಂದಿನ ಸಂದರ್ಭಗಳಲ್ಲಿ ಎಂದರೆ: 


(1) ಪತಿ ಮತ್ತು ಪತ್ನಿಯರಿಬ್ಬರು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ನೌಕರರಾಗಿರುವ ಸಂದರ್ಭದಲ್ಲಿ 

ಮತ್ತು ದಂಪತಿಗಳಲ್ಲಿ ಒಬ್ಬರು ಬೇರೆ ಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದರೆ, ಆಗ ಇನ್ನೊಬ್ಬರನ್ನು ಸ್ಪಷ್ಟ ಖಾಲಿ 
ಹುದ್ದೆಯ ಲಭ್ಯತೆಗೆ ಒಳಪಟ್ಟು, ಆತನು ಅದೇ ಸ್ಥಳದಲ್ಲಿದ್ದರೆ, ಅದೇ ಸ್ಥಳಕ್ಕೆ ಅಥವಾ ಹತ್ತಿರದ ಸ್ಥಳಕ್ಕೆ 
ವರ್ಗಾಯಿಸಬಹುದಾದ ಪ್ರಕರಣಕ್ಕೆ; 
ಆಕೆಯು ವಿಧವೆಯಾಗಿದ್ದರೆ ಆ ನೌಕರಳಿಗೆ; 

ಅವರು ವಿಕಲಚೇತನರಾಗಿದ್ದರೆ ಆ ನೌಕರರಿಗೆ; 
(iv ) ನೌಕರನ ಪತ್ನಿ ಅಥವಾ ಮಕ್ಕಳು ಗಂಭೀರ ಖಾಯಿಲೆಯಿಂದ ನರಳುತ್ತಿದ್ದು, ಅದಕ್ಕಾಗಿ ಆತನು 

ಕಾರ್ಯನಿರ್ವಹಿಸುತ್ತಿರುವ ಸ್ಥಳದಲ್ಲಿ ವೈದ್ಯಕೀಯ ಚಿಕಿತ್ಸೆ ಲಭ್ಯವಿರದಿರುವ ಮತ್ತು ಅಗತ್ಯ ವೈದ್ಯಕೀಯ 
ಚಿಕಿತ್ಸೆ ಒದಗಿಸುವ ಸಲುವಾಗಿ ಅಂಥ ಚಿಕಿತ್ಸೆ ಲಭ್ಯವಿರುವ ಸ್ಥಳಕ್ಕೆ ವರ್ಗಾವಣೆ ಮಾಡುವುದು 

ಅವಶ್ಯಕವಾಗಿರುವ ನೌಕರನಿಗೆ, 
-ನಿಯಮಗಳಲ್ಲಿ ರಚಿಸಲಾದ ಉಪಬಂಧಗಳಿಗೆ ಅನುಸಾರವಾಗಿ ಅಧಿಕಾರವಧಿಯ ಅಗತ್ಯತೆಯನ್ನು 
ಬಿಟ್ಟುಕೊಡಬಹುದು ಅಥವಾ ಸಡಿಲಗೊಳಿಸಬಹುದು: 

ಪರಂತು, ಖಾಯಿಲೆಯ ಸ್ವರೂಪವನ್ನು ನಿರ್ದಿಷ್ಟಪಡಿಸಿ, ಆತನು ಕಾರ್ಯನಿರ್ವಹಿಸುತ್ತಿರುವ ಸ್ಥಳದಲ್ಲಿ ಅಗತ್ಯ ಚಿಕಿತ್ಸೆ 
ಲಭ್ಯವಿಲ್ಲವೆಂಬ ಪ್ರಮಾಣೀಕರಿಸಿ ಹೇಳಿ, ಯಾವ ಹತ್ತಿರದ ಸ್ಥಳದಲ್ಲಿ ಅಗತ್ಯ ಚಿಕಿತ್ಸೆ ಲಭ್ಯವಿಯೆಂದು ನಿರ್ದಿಷ್ಟಪಡಿಸಿ ಮತ್ತು 
ಅಗತ್ಯ ವೈದ್ಯಕೀಯ ಚಿಕಿತ್ಸೆಯನ್ನು ಆತನಿಗೆ ಒದಗಿಸುವ ಅಂಥ ಸ್ಥಳಕ್ಕೆ ಆತನನ್ನು ವರ್ಗಾವಣೆ ಮಾಡುವುದು ಅವಶ್ಯಕವೆಂದು 
ಪ್ರಮಾಣಿಕರಿಸಿ, ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ ಪಡೆದ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ನೌಕರನು 
ಹಾಜರುಪಡಿಸಿದ ಹೊರತು ಯಾವುದೇ ವರ್ಗಾವಣೆಗಳನ್ನು ಪರಿಗಣಿಸತಕ್ಕದಲ್ಲ. 

(3) ಯಾವೊಬ್ಬ ಅರಣ್ಯ ಅಧಿಕಾರಿ ಅಥವಾ ಇತರ ಸಿಬ್ಬಂದಿಯು, ವಯೋನಿವೃತ್ತಿಗೆ ಮೊದಲು ಕೊನೆಯ ಎರಡು 
ವರ್ಷಗಳ ಅವಧಿಯ ಹೊರತು ತನ್ನ ಸ್ವಂತ ತಾಲ್ಲೂಕಿನಲ್ಲಿ ನಿಯೋಜನೆಗೆ ಹಕ್ಕುಳ್ಳವರಾಗಿರತಕ್ಕದಲ್ಲ. 

( 4) ಯಾವುದೇ ಅರಣ್ಯ ಅಧಿಕಾರಿ ಅಥವಾ ಇತರ ಸಿಬ್ಬಂದಿಯನ್ನು ಆತನು ಅಮಾನತುಗೊಂಡು 
ಪುನರ್‌ಸ್ಥಾಪಿತವಾದ ತರುವಾಯ ಅದೇ ಹುದ್ದೆಗೆ ಅಥವಾ ಯಾವುದೇ ಪ್ರವರ್ಗ " ಬಿ" ಮತ್ತು "ಸಿ" ಹುದ್ದೆಗೆ 
ಸ್ಥಳನಿಯುಕ್ತಿಗೊಳಿಸತಕ್ಕದ್ದಲ್ಲ. 

7. ಪ್ರತಿನಿಯೋಜನೆಯ ನಿಯಂತ್ರಣ .- ಒಂದು ಕಛೇರಿಯಿಂದ ಇನ್ನೊಂದು ಕಛೇರಿಗೆ ಪ್ರತಿನಿಯೋಜನೆಯು 
ಅತ್ಯಾವಶ್ಯಕವಾಗಿರುವ ತಪ್ಪಿಸಲಾಗದ ಸಂದರ್ಭಗಳಿರುವಲ್ಲಿ, ಆಗ ಅಧಿಕಾರಿಗಳ ಅಥವಾ ಸಿಬ್ಬಂದಿಗಳ ಅಂಥ 
ನಿಯೋಜನೆಯನ್ನು ಹುದ್ದೆಗಳ ಅದೇ ಪ್ರವರ್ಗದಲ್ಲಿ ಮಾಡತಕ್ಕದ್ದು. 

8. ಸಕ್ಷಮ ಪ್ರಾಧಿಕಾರದ ಅಧಿಕಾರಗಳು .- ಸಕ್ಷಮ ಪ್ರಾಧಿಕಾರವು, ಈ ಮುಂದಿನ ಸಂದರ್ಭಗಳಲ್ಲಿ, ಎಂದರೆ: 
( ಎ ) ಶಿಸ್ತು ಕ್ರಮದ ಅಥವಾ ವ್ಯವಹರಣೆಗಳ ಸಂದರ್ಭದಲ್ಲಿ ; ಅಥವಾ 

( ಬಿ) ಮರು-ನಿಯೋಜನೆಯ ಕಾರಣದ ಪರಿಣಾಮವಾಗಿ ಹೆಚ್ಚುವರಿ ಸಿಬ್ಬಂದಿ ಅಥವಾ ಹುದ್ದೆಗಳು 
ಯಾವುವಾದರೂ ಇದ್ದರೆ , 
- ಮಾತ್ರ ಸ್ಪಷ್ಟ ಖಾಲಿ ಹುದ್ದೆಗಳಿಗೆ ಸಾಮಾನ್ಯ ವರ್ಗಾವಣೆ ಹೊರತುಪಡಿಸಿದ ಕಾಲಾವಧಿಯಲ್ಲಿ ಅರಣ್ಯ ಅಧಿಕಾರಿಗಳ ಮತ್ತು 
ಇತರ ಸಿಬ್ಬಂದಿಯ ವರ್ಗಾವಣೆ ಅಥವಾ ನಿಯೋಜನೆಯನ್ನು ಜಾರಿಗೆ ತರಲು ಅಧಿಕಾರವನ್ನು ಹೊಂದಿರುತ್ತದೆ. 

೨ . ದಂಡಗಳು.- ಈ ಅಧಿನಿಯಮದ ಅಥವಾ ಅದರ ಅಡಿಯಲ್ಲಿ ರಚಿಸಲಾದ ನಿಯಮಗಳ ಉಪಬಂಧಗಳನ್ನು 
ಉಲ್ಲಂಘಿಸಿ ಸ್ಥಳನಿಯುಕ್ತಿ ಅಥವಾ ನೇಮಕಾತಿ ಅಥವಾ ವರ್ಗಾವಣೆಯ ಆದೇಶವನ್ನು ಯಾವೊಬ್ಬ ಸಕ್ಷಮ ಪ್ರಾಧಿಕಾರವು 
ಅಥವಾ ಯಾವೊಬ್ಬ ಸರ್ಕಾರಿ ನೌಕರನು ಮಾಡಿದರೆ, ಅಂಥ ಸಕ್ಷಮ ಪ್ರಾಧಿಕಾರವು ಅಥವಾ ಸಂದರ್ಭಾನುಸಾರವಾಗಿ 
ಸರ್ಕಾರಿ ನೌಕರನು ಅಂಥ ಸಿವಿಲ್ ನೌಕರನಿಗೆ ಅನ್ವಯವಾಗುವ ಸಂಬಂಧಪಟ್ಟ ಶಿಸ್ತು ನಿಯಮಗಳ ಅಡಿಯಲ್ಲಿ ಶಿಸ್ತು ಕ್ರಮಕ್ಕೆ 
ಗುರಿಯಾಗತಕ್ಕದ್ದು. 

10. ತೊಂದರೆಗಳನ್ನು ನಿವಾರಿಸಲು ಅಧಿಕಾರ - ಈ ಅಧಿನಿಯಮದ ಉಪಬಂಧಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ 
ಯಾವುದೇ ತೊಂದರೆ ಉದ್ಭವಿಸಿದಲ್ಲಿ, ಸರ್ಕಾರವು, ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟಿಸಿದ ಆದೇಶದ ಮೂಲಕ, ಈ 
ಅಧಿನಿಯಮದ ಉಪಬಂಧಗಳಿಗೆ ಅಸಂಗತವಾಗಿರದಂಥ ಮತ್ತು ತೊಂದರೆಗಳನ್ನು ನಿವಾರಿಸಲು ತನಗೆ ಅವಶ್ಯಕ ಅಥವಾ 
ಯುಕ್ತವೆಂದು ಕಂಡುಬರುವ ಅಂಥ ಉಪಬಂಧಗಳನ್ನು ರಚಿಸಬಹುದು: 

ಪರಂತು, ಅಂಥ ಯಾವುದೇ ಆದೇಶವನ್ನು , ಈ ಅಧಿನಿಯಮವು ಪ್ರಾರಂಭವಾದ ದಿನಾಂಕದಿಂದ ಎರಡು 
ವರ್ಷಗಳ ಅವಧಿಯು ಮುಕ್ತಾಯಗೊಂಡ ತರುವಾಯ ಮಾಡತಕ್ಕದ್ದಲ್ಲ. 

11 , ಅನುಸೂಚಿಯನ್ನು ತಿದ್ದುಪಡಿ ಮಾಡಲು ಅಧಿಕಾರ.- ಸರ್ಕಾರವು, ಅಧಿಸೂಚನೆಯ ಮೂಲಕ ಅನುಸೂಚಿ- I 
ಮತ್ತು IIರಲ್ಲಿ ನಿರ್ದಿಷ್ಟಪಡಿಸಿದ ಯಾವುವೇ ನಮೂದುಗಳನ್ನು ಸೇರಿಸಬಹುದು ಅಥವಾ ಮಾರ್ಪಡಿಸಬಹುದು. 


12 . ಸದ್ಭಾವನೆಯಲ್ಲಿ ಕೈಗೊಂಡ ಕ್ರಮದ ರಕ್ಷಣೆ - ಈ ಅಧಿನಿಯಮದ ಅಡಿಯಲ್ಲಿ ಸದ್ಭಾವನೆಯಿಂದ ಕೈಗೊಂಡ 
ಅಥವಾ ಕೈಗೊಳ್ಳಲು ಉದ್ದೇಶಿಸಲಾದ ಯಾವುದೇ ಕ್ರಮದ ಬಗ್ಗೆ ಸರ್ಕಾರದ ಯಾವೊಬ್ಬ ಅಧಿಕಾರಿಯ ವಿರುದ್ಧ ಯಾವುದೇ 
ದಾವೆ, ಅಭಿಯೋಜನೆ ಅಥವಾ ಇತರ ಕಾನೂನು ವ್ಯವಹರಣೆಗಳನ್ನು ಕೈಗೊಳ್ಳತಕ್ಕದ್ದಲ್ಲ. 

13 . ನಿಯಮಗಳ ರಚನಾಧಿಕಾರ.- (1) ಸರ್ಕಾರವು, ಈ ಅಧಿನಿಯಮದ ಉದ್ದೇಶಗಳನ್ನು ಈಡೇರಿಸುವುದಕ್ಕಾಗಿ, 
ಅಧಿಸೂಚನೆಯ ಮೂಲಕ ಮತ್ತು ಪೂರ್ವಪ್ರಕಟಣೆಯನ್ನು ನೀಡಿದ ತರುವಾಯ ನಿಯಮಗಳನ್ನು ರಚಿಸಬಹುದು. 

(2 ) ಈ ಅಧಿನಿಯಮದ ಅಡಿಯಲ್ಲಿ ಮಾಡಿದ ಎಲ್ಲ ನಿಯಮಗಳನ್ನು ಅವುಗಳನ್ನು ರಚಿಸಿದ ತರುವಾಯ ಆದಷ್ಟು 
ಬೇಗನೆ ರಾಜ್ಯ ವಿಧಾನಮಂಡಲದ ಮುಂದೆ ಅದು ಅಧಿವೇಶನದಲ್ಲಿದ್ದರೆ ಮಂಡಿಸತಕ್ಕದ್ದು ಮತ್ತು ಅದು 
ಅಧಿವೇಶನದಲ್ಲಿಲ್ಲದಿದ್ದರೆ, ಆಗ ಒಂದು ಅಧಿವೇಶನ ಅಥವಾ ಎರಡು ನಿರಂತರ ಅಧಿವೇಶನಗಳಲ್ಲಿ 
ಅಡಕವಾಗಬಹುದಾದಂಥ ಒಟ್ಟು ಹದಿನಾಲ್ಕು ದಿವಸಗಳ ಅವಧಿಯವರೆಗಿನ ತಕ್ಷಣದ ಅಧಿವೇಶನದಲ್ಲಿ ಮಂಡಿಸತಕ್ಕದ್ದು 
ಮತ್ತು ಅದನ್ನು ಹಾಗೆ ಇಡಲಾದ ಅಥವಾ ನಿಕಟಪೂರ್ವದ ಅಧಿವೇಶನ ಕೊನೆಗೊಳ್ಳುವ ಮೊದಲು ರಾಜ್ಯ ವಿಧಾನ 
ಮಂಡಲವು ನಿಯಮದಲ್ಲಿ ಯಾವುದೇ ಮಾರ್ಪಾಡನ್ನು ಮಾಡಲು ಅಥವಾ ನಿಯಮದ ರದ್ದತಿಗೆ ಒಪ್ಪಿದರೆ, ನಿಯಮವು, 
ಮಾರ್ಪಾಡನ್ನು ಅಥವಾ ರದ್ದತಿಯನ್ನು ಅಧಿಸೂಚಿಸಿದ ದಿನಾಂಕದಿಂದ, ಅಂಥ ಮಾರ್ಪಾಡಾದ ರೂಪದಲ್ಲಿ ಮಾತ್ರ ಜಾರಿಗೆ 
ಬರತಕ್ಕದ್ದು ಅಥವಾ ಸಂದರ್ಭಾನುಸಾರ ರದ್ದಾಗತಕ್ಕದ್ದು . ಆದಾಗ್ಯೂ , ಯಾವುದೇ ಅಂಥ ಮಾರ್ಪಾಡು ಅಥವಾ ರದ್ಧತಿಯು, 
ಆ ನಿಯಮದ ಅಡಿಯಲ್ಲಿ ಹಿಂದೆ ಮಾಡಿದ ಯಾವುದರ ಸಿಂಧುತ್ವಕ್ಕೂ ಬಾಧಕವಾಗತಕ್ಕದ್ದಲ್ಲ. 

14 , ಇತರ ಕಾನೂನುಗಳ ಮೇಲೆ ಅಧ್ಯಾರೋಹಿ ಪರಿಣಾಮ .- ಈ ಅಧಿನಿಯಮದ ಉಪಬಂಧಗಳು , ತತ್ಕಾಲದಲ್ಲಿ 
ಜಾರಿಯಲ್ಲಿರುವ ರಾಜ್ಯದ ಯಾವುದೇ ಇತರ ಕಾನೂನಿನಲ್ಲಿ ಅದಕ್ಕೆ ಅಸಂಗತವಾಗಿರುವುದು ಏನೇ ಇದ್ದರೂ , 
ಪರಿಣಾಮಕಾರಿಯಾಗಿರತಕ್ಕದ್ದು. 

ಅನುಸೂಚಿ- I 
(2 (8) ನೇ ಪ್ರಕರಣವನ್ನು ಮತ್ತು 11ನೇ ಪ್ರಕರಣವನ್ನು ನೋಡಿ) 

ಅರಣ್ಯ ಅಧಿಕಾರಿಗಳ ಪಟ್ಟಿ 
( ಕ್ರಮ ಸಂಖ್ಯೆ 

ಹುದ್ದೆಗಳ ಪ್ರವರ್ಗ 
1. ಉಪವಲಯ ಅರಣ್ಯ ಅಧಿಕಾರಿಗಳು 
2. ಅರಣ್ಯ ರಕ್ಷಕರು 
3. ಅರಣ್ಯ ಕಾವಲುಗಾರರು 

ಅನುಸೂಚಿ- II 
(2( 13) ನೇ ಪ್ರಕರಣವನ್ನು ಮತ್ತು 11ನೇ ಪ್ರಕರಣವನ್ನು ನೋಡಿ) 

ಇತರ ಸಿಬ್ಬಂದಿಗಳ ಪಟ್ಟಿ 
ಕ್ರಮ ಸಂಖ್ಯೆ | 

ಹುದ್ದೆಗಳ ಪ್ರವರ್ಗ 
1 ಸರ್ಕಾರವು ಅಧಿಸೂಚಿಸಬಹುದಾದ ಅಂಥ ವರ್ಗದ ಹುದ್ದೆಗಳು. | 


ಉದ್ದೇಶಗಳು ಮತ್ತು ಕಾರಣಗಳ ಹೇಳಿಕೆ 


ಈ ಮುಂದಿನ ಉದ್ದೇಶಗಳನ್ನು ಸಾಧಿಸಲು, ಎಂದರೆ : 

( ಎ) ವರ್ಗಾವಣೆಗಳ ಸಮಯದಲ್ಲಿ ಕೆಳ ಹಂತದ ಸಿಬ್ಬಂದಿಗಳಿಗೆ ಅವರುಗಳ ಆಯ್ಕೆಯ ಸ್ಥಳವನ್ನು 
ಆರಿಸಿಕೊಳ್ಳುವಲ್ಲಿ ಸಮಾನ ಅವಕಾಶವನ್ನು ಕಲ್ಪಿಸಲು; ಮತ್ತು 

( ಬಿ) ಸಿಬ್ಬಂದಿಯಲ್ಲಿ ಕಾರ್ಯಕ್ಷಮತೆ ಮತ್ತು ಶಿಸ್ತನ್ನು ವೃದ್ಧಿಸಲು, 
- ಅರಣ್ಯ ಇಲಾಖೆಯ ಉಪವಲಯ ಅರಣ್ಯ ಅಧಿಕಾರಿಗಳು, ಅರಣ್ಯ ರಕ್ಷಕರು ಮತ್ತು ಅರಣ್ಯ ಕಾವಲುಗಾರರ ವರ್ಗಾವಣೆ 
ಮತ್ತು ಸ್ಥಳನಿಯುಕ್ತಿಯನ್ನು ನಿಯಂತ್ರಿಸುವುದು ಅವಶ್ಯಕವೆಂದು ಪರಿಗಣಿಸಿದೆ. 
ಆದ್ದರಿಂದ, ಈ ವಿಧೇಯಕ. 

ಆರ್ಥಿಕ ಜ್ಞಾಪನ ಪತ್ರ 


ಪ್ರಸ್ತಾವಿತ ಶಾಸನಾತ್ಮಕ ಕ್ರಮವು ಯಾವುದೇ ಹೆಚ್ಚಿನ ವೆಚ್ಚವನ್ನು ಒಳಗೊಂಡಿರುವುದಿಲ್ಲ. 


ಪ್ರತ್ಯಾಯೋಜಿತ ಶಾಸನ ರಚನೆಗೆ ಸಂಬಂಧಿಸಿದ ಜ್ಞಾಪನಪತ್ರ 


ಖಂಡ 2: 2ನೇ ಖಂಡದ (17) ನೇ ಉಪಖಂಡವು, ಒಂದು ಸ್ಥಳ ಅಥವಾ ಹುದ್ದೆಯಲ್ಲಿ ಕೆಲಸ ಮಾಡುವುದಕ್ಕೆ | 

ಅಗತ್ಯವಿರುವ ಕನಿಷ್ಟ ಅವಧಿಯ ಕುರಿತಂತೆ ನಿಯಮಗಳನ್ನು ರಚಿಸಲು ರಾಜ್ಯ ಸರ್ಕಾರಕ್ಕೆ 

ಅಧಿಕಾರವನ್ನು ನೀಡುತ್ತದೆ. 
ಖಂಡ 3: | (1) ನೇ ಉಪಖಂಡವು ಕೌನ್ಸಿಲಿಂಗ್ ಪ್ರಕ್ರಿಯೆಯ ವಿಧಾನದ ಕುರಿತಂತೆ ನಿಯಮಗಳನ್ನು ರಚಿಸಲು 

ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು ನೀಡುತ್ತದೆ. 
(1) ನೇ ಉಪಖಂಡವು ಪ್ರತಿಯೊಂದು ಪ್ರವರ್ಗದ ಹುದ್ದೆಗಳ ಅಧಿಕಾರಾವಧಿಯ ಕುರಿತಂತೆ 
ನಿಯಮಗಳನ್ನು ರಚಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು ನೀಡುತ್ತದೆ. 
(1) ನೇ ಉಪಖಂಡವು ಅಧಿನಿಯಮದ ಉದ್ದೇಶಗಳನ್ನು ಈಡೇರಿಸುವುದಕ್ಕಾಗಿ ಪೂರ್ವ ಪ್ರಕಟಣೆಯ 
ತರುವಾಯ , ನಿಯಮಗಳನ್ನು ರಚಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು ನೀಡುತ್ತದೆ. 


ಪ್ರಸ್ತಾವಿತ ಶಾಸನ ರಚನಾಧಿಕಾರದ ಪ್ರತ್ಯಾಯೋಜನೆಯು ವಾಡಿಕೆಯ ಸ್ವರೂಪದ್ದಾಗಿದೆ. 


ಬಿ. ರಮಾನಾಥ ರೈ 
ಅರಣ್ಯ , ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರು 


ಎಸ್ . ಮೂರ್ತಿ 
ಕಾರ್ಯದರ್ಶಿ ( ಪ್ರ ) 
ಕರ್ನಾಟಕ ವಿಧಾನಸಭೆ 


KARNATAKA LEGISLATIVE ASSEMBLY 
FOURTEENTH LEGISLATIVE ASSEMBLY 

TWELFTH SESSION 


THE KARNATAKA STATE CIVIL SERVICES (REGULATION OF TRANSFERS AND POSTINGS OF 

FOREST OFFICERS AND OTHER OFFICIALS ) BILL, 2016 

(LA, Bill No . 34 of 2016) 


A Bill to provide for regulation of transfers and postings of forest officers and other officials of 
the Department of Forest in critical and other areas . 

Whereas, it is expedient to provide for regulation of transfer of forest officers and other 
officials of the Department of Forest in critical and other areas and for the matters connected 
therewith or incidental thereto ; 

Be it enacted by the Karnataka State Legislature in the sixty - seventh year of the Republic of 
India as follows; 

1 . Short title and commencement.- ( 1 ) This Act may be called the Karnataka State Civil 
Services (Regulation of Transfer of Forest Officers and other officials) Act, 2016 . 

(2 ) It shall come into force from such date as the State Government may , by notification , 
appoint. 
2 . Definitions.- In this Act, unless the context otherwise requires , 

“ Appointment" means appointment by direct recruitment or by promotion on 
officiating basis of Forest Officer or other officials ; 
“ Appointing authority ” means the authority competent to make appointment to the 
respective cadres ; 
“ Category of post” means a class of posts as specified below , namely : 


Categorization of Posts specified in Schedule I - officers and officials 
Category A Collateral posts . 

Posts other than those specified in category 
B and C , based on the cadres of the 

Forest department 
Category B | Wildlife posts and 

Posts of Wildlife Division and Interstate 
Interstate boundary boundary (territorial) 

(territorial) posts . 
Category C Territorial posts . 

Posts having statutory powers under the 
Karnataka Forest Act, 1964 and Rules 
made there under . 


Categorization of Posts specified in Schedule II – Other Officials 
Category A 

Posts other than those posts specified in 

category B and C location 
| Category B 

Posts in Taluk Headquarters 
Category C 

Posts in District, Division , Circle or State 
Headquarters. 


19 ) 


ol, 


" Collateral Posts” means all posts other than (wildlife, interstate boundary ( Territorial) 
and territorial posts ); 
" Competent authority ” means the authority competent to make transfer of a Forest 
Officer or other officials ; 
" Counseling” means enabling and guiding a forest officer or other official to opt for a 
place of his choice on transfer or posting from among the posts notified as available ; 
“ Department” means Karnataka Forest Department; 
“ Forest Officer” means an officer appointed to any of the posts specified in Schedule I; 
"General Transfer " means the period notified by the Government for transfer or 
posting of Forest officers or other staff who have completed their normal tenure or to 

a vacant post ; 
( 10 ) “Government” means the Government of Karnataka ; 
( 11) " Government Institution ” includes a Training center , an administrative office or any 

other institution by whatever name called and established by the Government 

belonging to Forest Department; 
(12) “ Interstate boundary ” means Karnataka State boundary with Neighboring States; 
(13) “ Other officials ” means officials appointed to any of the posts specified in Schedule II; 
( 14 ) “ Post ” means post or an official position duly created by Government under the 

Department to discharge certain public duties and responsibilities ; 
(15 ) " Prescribed ” means prescribed by rules by the Government; 
( 16 ) " Schedule ” means schedule appended to this Act; 
( 17 ) " Tenure” means the minimum period required to work in a place or post as may be 

prescribed by rules ; 
“ Territorial post” means a post having statutory Powers under the Karnataka Forest 

Act, 1963 and the Karnataka Forest Rules, 1967; 
( 19 ) “ Transfer" means transfer of a forest officer or other official from one place or post to 

another place or post; 
(20 ) “Wildlife post” means a post in the area notified as wildlife division under Wildlife 

(Protection ) Act, 1972 (Central Act 53 of 1972) . 
3 . All initial appointments , transfers and postings shall be done through counseling. - 
( 1 ) All Initial appointments and subsequent transfers and postings of all Forest officers and other 
officials shall be done through a process of counseling conducted in the prescribed manner . 

(2 ) Any Forest officer or other official on initial appointment or promotion shall be 
compulsorily posted to category A posts . 

( 3 ) Every Forest officer or other official who has completed the minimum tenure in a category 
A post shall be entitled for transfer or posting to category B post. Every Forest officer or other 
official who has completed minimum tenure in category B posts shall be entitled for transfer or 
posting to category C posts and every Forest officer or other official who has completed minimum 
tenure in category C posts shall be eligible to be transferred or posted to category A posts by 
rotation . 

(4 ) Any Forest officer or other official, who is in service on the date of commencement of this 
Act and has put in more than ten years but has not served in any Category A post shall be 
transferred and posted to a Category A post forthwith on priority . 


(18 ) 


(i) 


(iii) 


(5 ) No Forest officer or other official who has attained the age of 55 years shall be entitled for 
posting to a post in category B and C . 

Provided that , no forest officer or other official, during his entire service in any cadre , shall be 
posted to a Vigilance or Forest Mobile Squad or Check Post for a period exceeding two years and also 
shall not be posted to these posts in their native districts . 

(6 ) The Competent Authority may relax sub - section (3 ) in respect of officers and officials 
covered under sub - section (2 ) of section 6 . 

4 . Transfer of Forest Officer or Other officials in Public interest .- Generally transfers 
shall be done during general transfer period . If any post in the department is considered as critical 
post as may be notified by the Competent Authority for the management of any particular forest area 
or a particular office and if no suitable person has opted to work in that post during general 
transfers, the Competent Authority may suo -moto appoint any suitable person to that post in public 
interest from among the eligible forest officers or other officials as the case may be. 

5 . Bar on consecutive posting in certain category of posts . - No officer or official shall be 
posted to any category B or category C post more than once consecutively . 

6 . Tenure of each posting and certain other exemptions. - ( 1 ) The tenure for each category 
of posts shall be as prescribed by rules . Every Forest officer or other official shall be given the 
opportunity to complete his tenure except in cases where disciplinary proceedings are contemplated 
or initiated against him . 

( 2 ) Tenure requirements may be waived or relaxed in accordance with the provisions made in 
the rules in following cases , namely : 

in the case of both husband and wife being State Government or Central Government 
employees and if one of the spouse is working in a different place , then the other 
spouse may be transferred to the same place or nearby place if he is in the same 
place subject to availability of clear vacancy ; 
if an employee is a widow ; 
if an employee is physically challenged ; 
if an employee has spouse or children and they are suffering from serious ailment, for 
which medical treatment is not available at his place of work and his transfer is 
necessary to a place where such treatment is available so as to provide the required 

medical treatment: 
Provided that , no transfers shall be considered unless the concerned employee produces a 
certificate from the District Medical Board Specifying the nature of ailment, certifiying the fact that 
the required treatment is not available at his place of work , specifying the nearest place where the 
required treatment is available and certifying that his transfer is necessary to such a place to 
provide him the required medical treatment. 

(3 ) No forest officer or other official shall be entitled for a posting in his native taluk except 
during the last two years before superannuation . 

( 4 ) No forest officer or other official who was suspended shall be posted to the same post from 
which he was suspended or to any post in category B and C after reinstatement. 

7 . Regulation of Deputation . - In unavoidable circumstances where deputation from one 
office to another office becomes absolutely necessary , then such deputation of officers or officials 
shall be made within the same category of posts . 

8 . Powers of Competent Authority .- The Competent Authority is empowered to effect the 
transfer or postings of Forest officers and other officials during the period other than General 
transfer to a clear vacancies only in the following cases, namely : 

(a ) in the event of disciplinary action or proceedings ; or 
( b ) consequent on the re -deployment of surplus staff or posts , if any , 

9 . Penalties . - If, any competent authority makes or any Government servant makes an order 
of posting or appointment or transfer in contravention of the provisions of this Act or the rules made 
thereunder, such competent authority or the Government servant as the case may be, shall be liable 
for disciplinary action under the relevant disciplinary rules applicable to such civil servant. 

10 . Power to remove difficulties. - If any difficulty arises in giving effect to the provisions of 
this Act , the Government may, by order published in the official Gazette make provisions not 
inconsistent with the provisions of this Act , as it appears to be necessary or expedient for removing 
the difficulty , 

Provided that, no such order shall be made after the expiry of a period of two years from the date 
of commencement of this Act. 

11 . Power to amend the Schedule .- The Government may , by notification , add or alter any 
entries specified in the Schedule I and II . 


12 . Protection of action taken in good faith . - No suit, prosecution or other legal 
proceedings shall lie against any officer of the Government for anything done or intended to be done 
under this Act in good faith 

13 . Power to make rules : ( 1) The Government may , by notification and after previous 
publication , make rules to carry out the purposes of this Act. 

( 2 ) Every rule made under this Act shall, immediately after it is made, be laid before the 
Legislature of the State, if it is in session and if it is not in session , in the session immediately 
following for a total period of fourteen days which may be comprised in one session or in two 
successive sessions and if, before the expiration of the session in which it is so laid or the session 
immediately following the Legislature of the State agrees in making any modification in the rule or in 
the annulment of the rule , the rule shall, from the date on which the modification or annulment is 
notified , have effect only in such modified form or shall stand annulled as the case may be, so 
however , that any such modification or annulment shall be without prejudice to the validity of 
anything previously done under that rule . 

14 . Act to override other laws. - The provisions of this Act shall have effect notwithstanding 
anything inconsistent therewith contained in any other law of the State for the time being in force . 


Sl. No 


SCHEDULE - I 
( see section 2 ( 8 ) and section 11 ] 

List of Forest Officers 
Cadre of posts 
Deputy Range Forest Officers 
Forest Guards 
Forest Watchers 


3 


SCHEDULE - II 
[ see section 2 ( 13) and section 11 ] 

List of Other Officials 
Cadre of posts 
Such category of posts as may be notified 
by the Government. 


Si. No 


STATEMENT OF OBJECTS AND REASONS 


It is considered necessary to regulate transfer and posting of Deputy Range Forest Officers , Forest 
Guards and Forest Watchers of Forest Department thereby achieving the following objectives , 
namely : 


(a ) Provide equal opportunity to lower level field staff in selecting place of their choice 

during transfers ; and 
(b ) Improve administrative efficiency and discipline in the staff . 


Hence , the Bill . 


FINANCIAL MEMORANDUM 


There is no extra expenditure involved in the proposed legislative measure . 


10 


Clause - 2 


Clause - 3 


MEMORANDUM REGARDING DELEGATED LEGISLATION 

Sub - clause (17 ) of clause 2 empowers the State Government to 
make rules regarding the minimum period required to work in a 
place or post . 
Sub -clause ( 1) empowers the State Government to make rules 
regarding the manner in which the process of counseling to be 
conducted . 
Sub - clause ( 1) empowers the State Government to make rules 
regarding the tenure for each category of posts . 
Sub -clause ( 1) empowers the State Government to make rules 
after previous publication to carry out the purpose of the Act. 


Clause -6 


Clause- 13 


The proposed delegation of Legislative power is normal in character . 


B . RAMANATHA RAI 

Minister For Forest, 
Environment and Ecology 


S .Murthy 

Secretary (I/ C ) 
Karnataka Legislative Assembly 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 150 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - IVA ಬೆಂಗಳೂರು, ಶನಿವಾರ, ನವೆಂಬರ್ ೨೬ , ೨೦೧೬ ( ಮಾರ್ಗಶಿರ ೫ , ಶಕ ವರ್ಷ ೧೯೩೮) . ನಂ . ೧೩೦೭ 
Part - IVA | Bengaluru , Saturday , November 26 , 2016 (Margashira 5 , Shaka Varsha 1938 ) | No . 1307 
PERSONNEL AND ADMINISTRATIVE REFORMS SECRETARIAT 
No . DPAR 211 RTI 2016, Bengaluru , dated : 25 .11 . 2016 

NOTIFICATION 
Under rule 12A of the Karnataka Right to Information Rules , 2005 , I Vajubhai Vala , 
Governor of Karnataka , do hereby appoint Sri L .Krishnamurthy , State Information Commissioner in 
charge of the post of Chief Information Commissioner , Karnataka Information Commission to 
discharge the duties of the post with effect from afternoon of 04 . 11. 2016 until a new State Chief 
Information Commissioner is appointed . 

Sd/ 
(VAJUBHAI VALA ) 
GOVERNOR OF KARNATAKA 


By order and in the name of the Governor of Karnataka, 


Rajamma 
Under Secretary to Government 
Department of Personnel and Administrative 

Reforms ( Janaspandana Cell) 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು. ( ಪಿ7) ಪ್ರತಿಗಳು: 


RNI No . KARBIL / 2001 / 47147 


*ELI 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - IVA ಬೆಂಗಳೂರು, ಸೋಮವಾರ, ನವೆಂಬರ್ ೨೮ , ೨೦೧೬ ( ಮಾರ್ಗಶಿರ ೭, ಶಕ ವರ್ಷ ೧೯೩೮) ನಂ . ೧೩೦೮ 
Part - IVA || Bengaluru , Monday , November 28, 2016 ( Margashira 7 , Shaka Varsha 1938) || No. 1308 


ಆರ್ಥಿಕ ಸಚಿವಾಲಯ 


ಸಂಖ್ಯೆ : ಎಫ್ಡಿ 01 ಎಸ್ ಆರ್‌ಎ 2016 , ಬೆಂಗಳೂರು, ದಿನಾಂಕ:28.11. 2016. 


ಅಧಿಸೂಚನೆ 


ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಅಧಿನಿಯಮ , 1978ರ ( 1990ರ ಕರ್ನಾಟಕ ಅಧಿನಿಯಮ 14) 3ನೇ ಪ್ರಕರಣದ 
(1) ನೇ ಉಪಪ್ರಕರಣವನ್ನು 8ನೇ ಪ್ರಕರಣದೊಡನೆ ಓದಿಕೊಂಡಂತೆ ಇದರಲ್ಲಿ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು, ಕರ್ನಾಟಕ ಸಿವಿಲ್ ಸೇವಾ ನಿಯಮಗಳನ್ನು ಮತ್ತಷ್ಟು ತಿದ್ದುಪಡಿ ಮಾಡಲು ಉದ್ದೇಶಿಸಿದ್ದು , ಸದರಿ ಅಧಿನಿಯಮದ 3ನೇ 
ಪ್ರಕರಣದ (2) ನೇ ಉಪ- ಪ್ರಕರಣದ ( ಎ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ ಸದರಿ ಕರಡನ್ನು ಈ ಮೂಲಕ ಪ್ರಕಟಿಸಿ 
ಇದರಿಂದ ಬಾಧಿತರಾಗಬಹುದಾದಂಥ ಎಲ್ಲಾ ವ್ಯಕ್ತಿಗಳ ಗಮನಕ್ಕೆ ತರಲಾಗಿದೆ ಮತ್ತು ಸದರಿ ಕರಡು ನಿಯಮಗಳನ್ನು ಅವು ಸರ್ಕಾರಿ 
ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ 15 ದಿನಗಳ ನಂತರ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದೆಂದು ಈ ಮೂಲಕ ಸೂಚನೆ 
ನೀಡಿದೆ. 

ಸದರಿ ಕರಡು ನಿಯಮಗಳಿಗೆ ಸಂಬಂಧಿಸಿದಂತೆ ಮೇಲೆ ನಿಗದಿಪಡಿಸಿದ ಅವಧಿಯು ಮುಕ್ತಾಯಗೊಳ್ಳುವ ಮೊದಲು 
ಸರ್ಕಾರದಲ್ಲಿ ಯಾವೊಬ್ಬ ವ್ಯಕ್ತಿಯಿಂದ ಸ್ವೀಕರಿಸಬಹುದಾದ ಯಾವುದೇ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ರಾಜ್ಯ ಸರ್ಕಾರವು 
ಪರಿಗಣಿಸುವುದು. ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ , ವಿಧಾನಸೌಧ, 
ಬೆಂಗಳೂರು - 560 001 ಈ ವಿಳಾಸಕ್ಕೆ ಕಳುಹಿಸಬಹುದು. 

ಕರಡು ನಿಯಮಗಳು 
1 . ಹೆಸರು ಮತ್ತು ಪ್ರಾರಂಭ. 
- (1) ಈ ನಿಯಮಗಳನ್ನು ಕರ್ನಾಟಕ ಸಿವಿಲ್ ಸೇವಾ ( ತಿದ್ದುಪಡಿ) ನಿಯಮಗಳು, 2016 

ಎಂದು ಕರೆಯತಕ್ಕದ್ದು. 
( 2) ಇವು ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು . 
2. ನಿಯಮ 98ರ ತಿದ್ದುಪಡಿ.- ಕರ್ನಾಟಕ ಸಿವಿಲ್ ಸೇವಾ ನಿಯಮಗಳಲ್ಲಿ, ( ಇನ್ನು ಮುಂದೆ ಸದರಿ ನಿಯಮಗಳೆಂದು 
ಉಲ್ಲೇಖಿಸಲಾಗಿದೆ) ನಿಯಮ 98ರಲ್ಲಿ, ಉಪ ನಿಯಮ (1) ರಲ್ಲಿ, ಕೊನೆಯಲ್ಲಿ ಈ ಮುಂದಿನ ಟಿಪ್ಪಣಿಯನ್ನು ಸೇರಿಸತಕ್ಕದ್ದು , 
ಅಂದರೆ : 


“ ಟಿಪ್ಪಣಿ:- ಅಮಾನತ್ತಿನಲ್ಲಿರುವ ಸರ್ಕಾರಿ ನೌಕರನ ಲೀನನ್ನು ಈ ಮುಂಚಿನ ಕೇಂದ್ರಸ್ಥಾನದಿಂದ ಸಾರ್ವಜನಿಕ 
ಹಿತದೃಷ್ಟಿಯಿಂದ ವರ್ಗಾಯಿಸಿದಾಗ ಆ ಬದಲಾಯಿತ ಸ್ಥಳಕ್ಕೆ ಅನ್ವಯವಾಗುವ ದರಗಳಲ್ಲಿ ಮನೆ ಬಾಡಿಗೆ ಭತ್ಯೆ ಮತ್ತು ನಗರ ಪರಿಹಾರ 
ಭತ್ಯೆಯನ್ನು ಸರ್ಕಾರಿ ನೌಕರನಿಗೆ ಸಂದಾಯ ಮಾಡಬಹುದು.” 


3. ನಿಯಮ 118ರ ತಿದ್ದುಪಡಿ - ಸದರಿ ನಿಯಮಗಳ ನಿಯಮ 118ರಲ್ಲಿ, ಉಪ ನಿಯಮ 2ರಲ್ಲಿ, ಖಂಡ ( viii) ರಲ್ಲಿ, “ ನಗರ 
ಪರಿಹಾರ ಭತ್ಯೆ ” ಎಂಬ ಪದಗಳ ಬದಲಿಗೆ “ ನಗರ ಪರಿಹಾರ ಭತ್ಯೆ ಮತ್ತು ಹೊರ ರಾಜ್ಯ ಭತ್ಯೆ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು. 
4. ನಿಯಮ 275 ರ ತಿದ್ದುಪಡಿ.- ಸದರಿ ನಿಯಮಗಳ ನಿಯಮ 275 ರಲ್ಲಿ, ಖಂಡ (ಎ) ರಲ್ಲಿ, “ 800 ರೂಪಾಯಿಗಳನ್ನು ” ಎಂಬ 
ಪದಗಳು ಹಾಗೂ ಅಂಕಿಗಳ ಬದಲಿಗೆ “ 8200 ರೂಪಾಯಿಗಳನ್ನು ” ಎಂಬ ಪದಗಳು ಹಾಗೂ ಅಂಕಿಗಳನ್ನು ಪ್ರತಿಸ್ಥಾಪಿಸತಕ್ಕದ್ದು , 
5. ನಿಯಮ 565 ರ ತಿದ್ದುಪಡಿ - ಸದರಿ ನಿಯಮಗಳ ನಿಯಮ 565 ರಲ್ಲಿ, ಖಂಡ (i) ರ ಬದಲಿಗೆ ಈ ಮುಂದಿನದನ್ನು 
ಪ್ರತಿಸ್ಥಾಪಿಸತಕ್ಕದ್ದು , ಅಂದರೆ : 

“(iii) ಗ್ರಾಮಾಂತರ ಪ್ರದೇಶಗಳಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಸರ್ಕಾರಿ ಆಸ್ಪತ್ರೆಯ ತಜ್ಞನ ಸೇವೆಗಳು ಅಗತ್ಯವಾಗಿರುವಂಥ 
ಮತ್ತು ಆ ಸರ್ಕಾರಿ ಆಸ್ಪತ್ರೆಯ ತಜ್ಞನನ್ನು ನೋಡಲು ಪ್ರಯಾಣ ಮಾಡಿದಲ್ಲಿ ರೋಗಿಯು ಚೇತರಿಸಿಕೊಳ್ಳುವುದಕ್ಕೆ ತೊಂದರೆ 
ಉಂಟಾಗುವುದೆಂದು ಜಿಲ್ಲಾ ವೈದ್ಯಾಧಿಕಾರಿಗಳು ಪ್ರಮಾಣೀಕರಿಸಲಾದ ಯಾವುದೇ ಸರ್ಕಾರಿ ನೌಕರ.” 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸುವರ್ಣ ಬಿ . ಎಸ್ . 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ಸೇವೆಗಳು - 1). 


FINANCE SECRETARIAT 
NO . FD 01 SRA 2016 , BANGALORE , DATED : 28. 11 . 2016, 

NOTIFICATION 


The draft of the following rules further to amend the Karnataka Civil Services Rules , which the 
Government of Karnataka proposes to make in exercise of the powers conferred by sub -section ( 1) of section 3 
read with section 8 of the Karnataka State Civil Services Act, 1978 (Karnataka Act 14 of 1990 ) is hereby 
published as required by clause ( a ) of sub - section ( 2 ) of section 3 of the said Act, for the information of all 
persons likely to be affected thereby and notice is hereby given that the said draft will be taken into 
consideration after fifteen days from the date of its publication in the Official Gazette . 


Any objection or suggestion which may be received by the State Government from any person 
with respect to the said draft rules before the expiry of the period specified above will be considered 
by the State Government. Objections or suggestions may be addressed to the Additional Chief 
Secretary to Government, Finance Department, Vidhana Soudha, Bangalore -560 001. 


DRAFT RULES 


1 . Title and Commencement .- ( 1) These rules may be called the Karnataka Civil Services 
(Amendment) Rules , 2016 . 


(2 ) They shall come into force from the date of their final publication in the Official Gazette . 


2 . Amendment of Rule 98 .- In the Karnataka Civil Services Rules (hereinafter referred to as 
the said rules ), in rule 98 , in sub - rule ( 1), at the end , the following note shall be inserted , namely : 


“ Note .- Where the headquarters of Government servants placed under suspension is 
changed by shifting the lien in public interest, the House Rent Allowance and City Compensatory 
Allowance admissible at the new place of posting shall be payable to the Government servant.” 


3 . Amendment of Rule 118 . - In Rule 118 of the said rules , in sub - rule (2 ), in clause (viii), 
for the words “ City compensatory allowance” the words “ City Compensatory Allowance and Out of 
State Allowance ” shall be substituted . 


4 . Amendment of Rule 275 .- In Rule 275 of the said rules , in clause (a ), for the letters and 
figures “ Rs.800 ” , the letters and figures “ Rs. 8200 ” shall be substituted . 


5 . Amendment of Rule 565 .- In Rule 565 of the said rules , for clause (iii), the following shall 
be substituted , namely : 


“ (iii ) Any Government servant requiring the services of a Specialist in Government Hospital 
in special cases occurring in the mofussil where the District Medical Officer certifies that the 
patient s prospects of recovery would be jeopardised by undertaking the journey to see the said 
Specialist ". 


By order and in the name of the Governor of Karnataka , 


SUVARNA B . S . 
Under Secretary to Government, 

Finance Department (Services - 1). 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ , ಬೆಂಗಳೂರು. ( ಪಿ7) ಪ್ರತಿಗಳು:- 50 


RNINo. KARBIL /2001 /47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


20 - IVA 
Part - IVA 


30 . nano 
No . 1310 


ಬೆಂಗಳೂರು, ಮಂಗಳವಾರ, ನವೆಂಬರ್ ೨೯ , ೨೦೧೬ ( ಮಾರ್ಗಶಿರ ೮ , ಶಕ ವರ್ಷ ೧೯೩೮) 
Bengaluru , Tuesday , November 29 , 2016 (Margasira 8 Shaka Varsha 1938) 
KARNATAKA LEGISLATIVE ASSEMBLY SECRETARIAT 

NOTIFICATION 
No . KLAS / J . R . C / 07 / I . R / 2016 , Bengaluru , Dated : 29 . 11. 2016 


In pursuance of sub - rule - 3 of rule 369 of the Rules of Procedure and Conduct of Business in 
Karnataka Legislative Assembly , the amendments to the said rules , are hereby published : 
AMENDMENTS TO THE RULES OF PROCEDURE AND CONDUCT OF BUSINESS IN KARNATAKA 

LEGISLATIVE ASSEMBLY 
1 . RULE - 2 

(i) For the definition of the words “ Precincts of the House ” and entries relating thereto the 
following shall be substituted , namely : 

" Precincts of the House” means and includes the chamber , the lobbies , the galleries of 
Vidhana Soudha , Bengaluru and Suvarna Vidhana Soudha, Belagavi and such other places as the 
Speaker may from time to time specify ." 

(ii) after the definition of the words “ Private Member” and entries relating thereto the 
following shall be inserted , namely : 

“ Quorum ” means one tenth ofmembers of the total number of members of the House ” . 

(iii) after the definition of the word “ Secretary ” and entries relating thereto the following shall 
be inserted , namely : 

“ “Sitting " means the sitting of the members of the House for transacting business on any day 
from its commencement till the adjournment of the House for the day ” . 

iv ) after the definition of the word “ Table” and entries relating thereto the following shall be 
inserted , namely : 

« Zero Hour " means the period immediately after the Question Hour, laying of Secretary s 
report , papers to be laid on the table and Committee s Reports , if any, and before the list of business 
of the day is entered upon " . 
2 . RULE - 14 
for the rule 14, the following shall be substituted , namely : 
" Commencement and conclusion of sittings : 

14 . Sittings of the House shall, unless the Speaker otherwise directs , ordinarily commence from 
10 . 30 hours to 14 . 00 hours (Morning Sitting ) and 15 .00 hours to 18 .00 hours ( Afternoon sitting).” 
3 . RULE -39 
after the rule 39 , the following shall be inserted , namely : 

Provided that notices of questions received from a Member during inter -session period , shall 
also be taken into consideration , on the basis of the order of precedence if any, indicated by him . In 
case no precedence is indicated , it shall be decided on the point of time of receipt of such notice. 
4 . RULE -57 
after the rule 57 , the following new rule 57 (A ) shall be inserted , namely : 
“ Reply is compulsory : 

57 ( A ). Replies to all the Questions listed for Oral and Written Answers shall be furnished at 
least by 15 . 00 hrs . on the day prior to the date on which the question is listed for answer . 


Provided , that if the House is adjourned sine die , for any reason , before the actual date of 
adjournment as per the provisional programme, the questions admitted either for oral or written 
answers for that period shall be deemed as tabled on the last day of closure of the House , and , the 
answers to the same shall, unless otherwise permitted , be furnished to the Karnataka Legislative 
Assembly Secretariat within 15 days from the originally declared closure of the session as per the 
bulletin for onward transmission to Members ” . 
5 . RULE 59 
after rule 59 (4 ), the following new rule 59 (A ), 59 ( B ), 59 (C ) and 59 ( D ) shall be inserted under New 
Chapter VII A , namely : 

“ CHAPTER -VII A 

ZERO HOUR 


59 (A ). Immediately after the Question Hour and laying of papers, if any , and before the list of 
business of the day is entered upon , any member who wishes to raise any matter of urgent public 
importance that has occurred between the adjournment of previous day s sitting and before the 
commencement of the current day s sitting , and which cannot be raised under any other provisions 
of these Rules , can do so , with the previous permission of the Speaker. 


Time for giving Notice 

59 ( B ). Notice of Zero Hour shall not exceed 150 words and shall be in writing given in person 
by the member or through his representative to the Speaker or to his office . The notice shall be given 
one hour before the commencement of the sitting on the day on which it is proposed to be raised . 


Provided that a member shall not give more than one notice in a day . 


Provided further that not more than 10 notices shall be allowed to be raised in a day s sitting 
of which 5 shall be on the basis of point of time of their receipt and 5 shall be on the discretion of 
the Speaker . 


Time limit for Speeches : 

59(C ). No speech on a zero hour notice , shall , except with the permission of the Speaker , 
exceed the duration three minutes . 
Reply by the Government: 

59 (D ) . Reply to issues raised in Zero Hour shall as far as possible be given immediately after 
submission by the Member or within two days.” 


6 . RULE -60 
for the rule 60 , the following shall be substituted , namely : 
“ Speaker s consent necessary to make motion : 

60 . Subject to the provisions of these rules , a motion for an adjournment of the business of 
the House for the purpose of discussing a definite matter of urgent public importance only when 
there is failure on the part of the Government to perform the duties enjoined by the constitution and 
the law shall be made with the consent of the Speaker after Question Hour and Zero Hour.” 


7 . RULE 64 ( 1) 
for theword “ Questions” , the words “ question hour and zero Hour” shall be substituted . 


8 . RULE 65 
for the rule 65 , the following shall be substituted , namely : 


“ Time for taking up motion : 

65 . The motion that the House do now adjourn shall ordinarily be taken up at 15 . 00 hours or 
if the Speaker , after consultation with the Leader of the House so direct at any earlier hour at which 
the business of the day may terminate ." 


S .Murthy 

Secretary (I / C ) 
Karnataka Legislative Assembly 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - IVA ಬೆಂಗಳೂರು, ಬುಧವಾರ, ನವೆಂಬರ್ ೩೦ , ೨೦೧೬ ( ಮಾರ್ಗಶಿರ ೯ , ಶಕ ವರ್ಷ ೧೯೩೮) | ನಂ . ೧೩೧೧ 
Part - IVA | Bengaluru , Wednesday , November 30 , 2016 (Margashira 9 , Shaka Varsha 1938 ) || No . 1311 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 
ಕರ್ನಾಟಕ ಪಂಚಾಯತ್ ರಾಜ್ ( ಜಿಲ್ಲಾ ಯೋಜನಾ ಸಮಿತಿ ಸದಸ್ಯರುಗಳ ಚುನಾವಣೆ ) ( ತಿದ್ದುಪಡಿ) ನಿಯಮಗಳು, 2016 


ಅಧಿಸೂಚನೆ 

ಸಂಖ್ಯೆ: ಗ್ರಾಅಪ 198 ಜಿಪಸ 2016, ದಿನಾಂಕ: 30- 11 - 2016 
- ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ , 1993 (ಕರ್ನಾಟಕ 1993ರ ಅಧಿನಿಯಮ ಸಂಖ್ಯೆ 
14) ರ ಪ್ರಕರಣ 310ರೊಡನೆ ಓದಿಕೊಂಡಂತೆ, ಪ್ರಕರಣ 311ರಲ್ಲಿ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು 
ಕರ್ನಾಟಕ ಪಂಚಾಯತ್ ರಾಜ್ ( ಜಿಲ್ಲಾ ಯೋಜನಾ ಸಮಿತಿ ಸದಸ್ಯರುಗಳ ಚುನಾವಣೆ) ನಿಯಮಗಳು 1996ನ್ನು ಮತ್ತಷ್ಟು ತಿದ್ದುಪಡಿ 
ಮಾಡಲು ಈ ಕೆಳಕಂಡ ಕರಡು ತಿದ್ದುಪಡಿ ನಿಯಮಗಳನ್ನು ಸದರಿ ಅಧಿನಿಯಮದ 31ನೇ ಪ್ರಕರಣದ ಉಪ- ಪ್ರಕರಣ (1) ರಡಿಯಲ್ಲಿ 
ಅಗತ್ಯಪಡಿಸಲಾದಂತೆ ದಿನಾಂಕ:26 - 09 - 2016ರ ಕರ್ನಾಟಕ ವಿಶೇಷ ರಾಜ್ಯ ಪತ್ರದ ಭಾಗ - IV - A , ನಂ .1131ರಲ್ಲಿ ಅಧಿಸೂಚನೆ 
ಸಂಖ್ಯೆ: ಗ್ರಾಅಪ 198 ಜಿಪಸ 2016, ದಿನಾಂಕ:26 - 09 - 2016ರ ಮೂಲಕ ಪ್ರಕಟಿಸಿದ್ದು, ಅದರಿಂದ ಬಾಧಿತರಾಗಬಹುದಾದ 
ಸಂಭವಿರುವ ವ್ಯಕ್ತಿಗಳಿಂದ ಹದಿನೈದು ದಿನಗಳೊಳಗಾಗಿ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಆಹ್ವಾನಿಸಿ ಪ್ರಕಟಿಸಿರುವುದರಿಂದ; 

ಮತ್ತು ಸದರಿ ರಾಜ್ಯಪತ್ರವು ಸಾರ್ವಜನಿಕರಿಗೆ ದಿನಾಂಕ:26 - 09 -2016ರಂದು ಲಭ್ಯವಾಗುವಂತೆ ಮಾಡಿರುವುದರಿಂದ; 

ಈಗ, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ , 1993 ( 1993ರ ಕರ್ನಾಟಕ ಅಧಿನಿಯಮ 
ಸಂಖ್ಯೆ ; 14) ರ, ಪ್ರಕರಣ 310ರೊಡನೆ ಓದಿಕೊಂಡಂತೆ ಪ್ರಕರಣ 311ರಲ್ಲಿ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ 
ಸರ್ಕಾರವು ಕರ್ನಾಟಕ ಪಂಚಾಯತ್ ರಾಜ್ ( ಜಿಲ್ಲಾ ಯೋಜನಾ ಸಮಿತಿ ಸದಸ್ಯರುಗಳ ಚುನಾವಣೆ) ನಿಯಮಗಳು, 1996ನ್ನು 
ಮತ್ತಷ್ಟು ತಿದ್ದುಪಡಿ ಮಾಡಲು ಈ ಕೆಳಕಂಡ ತಿದ್ದುಪಡಿ ನಿಯಮಗಳನ್ನು ರಚಿಸುತ್ತದೆ, ಎಂದರೆ: 

ನಿಯಮಗಳು 
1. ಹೆಸರು ಮತ್ತು ಪ್ರಾರಂಭ.- (1) ಈ ನಿಯಮಗಳನ್ನು ಕರ್ನಾಟಕ ಪಂಚಾಯತ್ ರಾಜ್ (ಜಿಲ್ಲಾ ಯೋಜನಾ ಸಮಿತಿಯ 
ಸದಸ್ಯರುಗಳ ಚುನಾವಣೆ ) ( ತಿದ್ದುಪಡಿ) ನಿಯಮಗಳು , 2016 ಎಂದು ಕರೆಯತಕ್ಕದ್ದು. 

( 2) ಈ ನಿಯಮಗಳು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಅಂತಿಮವಾಗಿ ಪ್ರಕಟಿತವಾದ ದಿನಾಂಕದಿಂದ ಜಾರಿಗೆ 
ಬರತಕ್ಕದ್ದು. 
2. ಶೀರ್ಷಿಕೆಯ ತಿದ್ದುಪಡಿ.- ಕರ್ನಾಟಕ ಪಂಚಾಯತ್ ರಾಜ್ (ಜಿಲ್ಲಾ ಯೋಜನಾ ಸಮಿತಿಯ ಸದಸ್ಯರುಗಳ ಚುನಾವಣೆ) 

ನಿಯಮಗಳು , 1996ರ ( ಇಲ್ಲಿ ಇನ್ನು ಮುಂದೆ ಮೂಲ ನಿಯಮಗಳು ಎಂದು ಉಲ್ಲೇಖಿಸಲಾಗುವುದು) ಶೀರ್ಷಿಕೆಯಲ್ಲಿ 
“ಕರ್ನಾಟಕ ಪಂಚಾಯತ್ ರಾಜ್ ( ಜಿಲ್ಲಾ ಯೋಜನಾ ಸಮಿತಿಯ ಸದಸ್ಯರುಗಳ ಚುನಾವಣೆ) ” ಎಂಬ ಪದಗಳಿಗೆ ಮತ್ತು 
ಆವರಣಗಳಿಗೆ “ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ( ಜಿಲ್ಲಾ ಯೋಜನಾ ಸಮಿತಿ ಸದಸ್ಯರುಗಳ 
ಚುನಾವಣೆ) ” ಎಂಬ ಪದಗಳು ಮತ್ತು ಆವರಣಗಳನ್ನು ಪ್ರತಿಯೋಜಿಸತಕ್ಕದ್ದು. 


3 . ನಿಯಮ 1ರ ತಿದ್ದುಪಡಿ - ಮೂಲನಿಯಮಗಳ ನಿಯಮ 1ರ, ಉಪ ನಿಯಮ (1) ರಲ್ಲಿ, “ ಕರ್ನಾಟಕ ಪಂಚಾಯತ್ ರಾಜ್ 

( ಜಿಲ್ಲಾ ಯೋಜನಾ ಸಮಿತಿಯ ಸದಸ್ಯರುಗಳ ಚುನಾವಣೆ) ” ಪದಗಳಿಗೆ ಮತ್ತು ಆವರಣಗಳಿಗೆ “ಕರ್ನಾಟಕ ಗ್ರಾಮ ಸ್ವರಾಜ್ 
ಮತ್ತು ಪಂಚಾಯತ್ ರಾಜ್ ( ಜಿಲ್ಲಾ ಯೋಜನಾ ಸಮಿತಿ ಸದಸ್ಯರುಗಳ ಚುನಾವಣೆ) ” ಎಂಬ ಪದಗಳು ಮತ್ತು 

ಆವರಣಗಳನ್ನು ಪ್ರತಿಯೋಜಿಸತಕ್ಕದ್ದು. 
4. ನಿಯಮ 2ರ ತಿದ್ದುಪಡಿ - ಮೂಲನಿಯಮಗಳ ನಿಯಮ 2ರಲ್ಲಿ. 
(1) ಖಂಡ (1) ಕ್ಕೆ ಮುಂದಿನದನ್ನು ಪ್ರತಿಯೋಜಿಸತಕ್ಕದ್ದು ಅಂದರೆ 

“(1) “ ಅಧಿನಿಯಮ ” ಎಂದರೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್‌ರಾಜ್ ಅಧಿನಿಯಮ 1993, 

(1993ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 14 );” 
(ii ) ಖಂಡ ( 4) ರಲ್ಲಿ “ ಜಿಲ್ಲಾ ಪಂಚಾಯತ್‌ನ ” ಎಂಬ ಪದಗಳಿಗೆ “ ಜಿಲ್ಲಾ ಪಂಚಾಯತ್ ಮತ್ತು ತಾಲ್ಲೂಕು 

ಪಂಚಾಯತ್‌ನ ” ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು . 
5. ನಿಯಮ 4ರ ತಿದ್ದುಪಡಿ.- ಮೂಲ ನಿಯಮಗಳ , ನಿಯಮ 4ರಲ್ಲಿ “ ಜಿಲ್ಲಾ ಪಂಚಾಯಿತಿ ” ಎಂಬ ಪದಗಳ ತರುವಾಯ 

“ಮತ್ತು ತಾಲ್ಲೂಕು ಪಂಚಾಯಿತಿಯ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು. 
6. ನಿಯಮ 8ರ ತಿದ್ದುಪಡಿ - ಮೂಲ ನಿಯಮಗಳ, ನಿಯಮ 8ರಲ್ಲಿ “ ಜಿಲ್ಲಾ ಪಂಚಾಯತ್,” ಎಂಬ ಪದಗಳ ಮತ್ತು 

ಅಲ್ಪವಿರಾಮ ಚಿಹ್ನೆಗೆ “ಜಿಲ್ಲಾ ಪಂಚಾಯತ್ ಮತ್ತು ತಾಲ್ಲೂಕು ಪಂಚಾಯತ್ ” ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು. 
7. ನಿಯಮ 22ರ ತಿದ್ದುಪಡಿ.- ಮೂಲ ನಿಯಮಗಳ, ನಿಯಮ 22ರಲ್ಲಿ “ ಜಿಲ್ಲಾ ಪಂಚಾಯಿತಿ” ಎಂಬ ಪದಗಳಿಗೆ “ ಜಿಲ್ಲಾ 

ಪಂಚಾಯಿತಿ, ತಾಲ್ಲೂಕು ಪಂಚಾಯತಿ” ಎಂಬ ಪದಗಳನ್ನು ಪ್ರತಿಯೋಜಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಪಿ .ದೇವಸಹಾಯಂ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಜಿ. ಪಂ .)( ಪ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂ .ರಾಜ್ ಇಲಾಖೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು. ( ಪಿ7) ಪ್ರತಿಗಳು:- 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - IVA ಬೆಂಗಳೂರು, ಬುಧವಾರ, ನವೆಂಬರ್ ೩೦ , ೨೦೧೬ ( ಮಾರ್ಗಶಿರ ೯ , ಶಕ ವರ್ಷ ೧೯೩೮) ನಂ . ೧೩೧೨ 
Part - IVA Bengaluru , Wednesday , November 30 , 2016 (Margashira 9 , Shaka Varsha 1938 ) No. 1312 


ಸಾರಿಗೆ ಸಚಿವಾಲಯ 


ಸಂ . ಸಾರಿ 174 ಸಾಪ 2015 , ಬೆಂಗಳೂರು, ದಿನಾಂಕ: 30 - 11 - 2016 


ಅಧಿಸೂಚನೆ 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಾರಿ 174 ಸಾಪ 2015 , ದಿ: 10 - 06 - 2016 ರಲ್ಲಿ ಕರ್ನಾಟಕ ರಾಜ್ಯಾದ್ಯಂತ 
ಅನ್ವಯಿಸುವ ಹೊಸ ಸಮಗ್ರ ಪ್ರದೇಶ ಕರಡು ಯೋಜನೆಯನ್ನು ( New comprehensive Area Scheme for entire state of 
Karnataka ) ಪ್ರಕಟಿಸಿ, ಸಾರ್ವಜನಿಕರು, ಖಾಸಗಿ ಬಸ್ ಮಾಲೀಕರು ಮತ್ತು ರಾಜ್ಯ ಸಾರಿಗೆ ಉದ್ಯಮಗಳಿಂದ ಆಕ್ಷೇಪಣೆ / 
ಸಲಹೆಗಳನ್ನು ಆಹ್ವಾನಿಸಲಾಗಿತ್ತು. ಈ ಕುರಿತು ಸ್ವೀಕೃತವಾಗಿರುವ ಆಕ್ಷೇಪಣೆ / ಸಲಹೆಗಳನ್ನು ಆಲಿಸಿ, ಸರ್ಕಾರಕ್ಕೆ ಅಭಿಪ್ರಾಯ / ವರದಿ 
ನೀಡಲು ಶ್ರೀ ಟಿ. ಎಂ . ವಿಜಯ ಭಾಸ್ಕರ್ , ಭಾ .ಆ.ಸೇ ., ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರು, ಇವರನ್ನು 
ವಿಚಾರಣಾ ಪ್ರಾಧಿಕಾರವನ್ನಾಗಿ ( Hearing Authority ) ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕೆ, ಬೀರೇಶ್ 
ಸರ್ಕಾರದ ಉಪ ಕಾರ್ಯದರ್ಶಿ , 

ಸಾರಿಗೆ ಇಲಾಖೆ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ³7 ) ಪ್ರತಿಗಳು:- 50 


RNINo. KARBIL /2001 /47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ - VA | ಬೆಂಗಳೂರು, ಬುಧವಾರ, ನವೆಂಬರ್ ೩೦, ೨೦೧೬ ( ಮಾರ್ಗಶಿರ ೯ , ಶಕ ವರ್ಷ ೧೯೩೮) ನಂ . ೧೩೧೩ 
Part - IVA Bengaluru , Wednesday , November 30 , 2016 (Margashira 9 , Shaka Varsha 1938) No . 1313 


HEALTH & FAMILY WELFARE SECRETARIAT 


NOTIFICATION 


NO : HFW 360 HSH 2016 DATED : 30TH NOVEMBER 2016 . 


The draft of the Karnataka Civil Services (Absorption of Contract Doctors in the Department of Health 
and Family Welfare Services ) (Special) Rules , 2016 which the Government of Karnataka proposes to make in 
exercise of the powers conferred by sub - section (1) of section 3 read with section 8 of the Karnataka State Civil 
Services Act, 1978 (Karnataka Act 14 of 1990 ) is hereby published as required by clause (a ) of sub - section (2) 
of the said section , for the information of all persons likely to be affected thereby and notice is hereby given 
that the said draft will be taken into consideration after fifteen days from the date of its publication in the Official 
Gazette . 


Any objection or suggestion which may be received by the State Government from any person with 
respect of the said draft, before the expiry of the period specified above will be considered by the State 
Government. Objections and suggestions may be addressed to the Principal Secretary to Government, Health 
and Family Welfare Department, Vikasa Soudha , Bangalore - 560 001. 


DRAFT RULES 


1. Title and commencement:- (1 ) These rules may be called the Karnataka Civil Services (Absorption 
of Contract Doctors in the Department of Health and Family Welfare Services ) ( Special) Rules , 2016 . 


(2 ) They shall come into force from the date of their final publication in the Official Gazette . 


2. Definitions:- (1) In these rules, unless the context otherwise requires : 


(a ) " Contract Doctor" means , a Doctor who has passed MBBS or BDS Degree and appointed in the 
Department of Health and Family Welfare Services as General duty Medical Officer or Dental Health Officer on 
contract basis on the basis of merit cum reservation by the concern Deputy Commissioner of the District and 
has served as such for not less than three years and continues to work as such on the date of commencement 
of these rules ; 


(2 ) Other words and expressions used in these rules , but not defined shall have the same meaning 
respectively assigned to them in the Karnataka Civil Services (General Recruitment) Rules , 1977 . 


= 


(iii) 


3 . Absorption of Contract Doctors in the Department of Health and Family Welfare Services into the 
State Civil Services : 

(1 ) Notwithstanding anything contained in the Karnataka Civil Services (General Recruitment) Rules , 
1977 or the Karnataka Department of Health and Family Welfare Services (Recruitment) Rules, 1965 or any 
other rules made or deemed to have been made under the provisions of the Karnataka State Civil Services Act, 
1978 (Karnataka Act 14 of 1990 ), every Contract Doctor who has completed not less than three years of 
service on the date of commencement of these rules shall with effect from such date of commencement of 
these rules shall absorbed in the cadre of General Duty Medical Officer or Dental Health Officer post and pay 
scale specified in columns (6 ) and (7 ) of the Schedule - 1 and Schedule- 2 respectively in the Department of 
Health and Family Welfare Services : 

Provided further that no such person shall be absorbed : 
(i) if he was disqualified for appointment under the Karnataka Civil Services (General Recruitment) 

Rules , 1977 on the date of his appointment as Doctor on Contract basis ; 
if he does not possess the minimum academic qualification , specified in the relevant rules of 
recruitment applicable for recruitment to the said posts ; 
in any post reserved for the persons belonging to the Scheduled Castes , Scheduled Tribes or 
other Backward Classes unless he belongs to such Castes , Tribes or Classes , as the case may be 
otherwise such posts shall be filled by process of special recruitment from among these classes . 

( 2 ) The Contract Doctors who are absorbed under these rules, shall from the date of absorption , work 
atleast for the period of six years in rural areas . 
Explanation :- For the purpose of these rules, rural area means the area other than than larger urban area , 
smaller urban area or a transitional area , specified under the Karnataka Municipal Corporations Act, 1976 or 
the Karnataka Municipalities Act, 1964. 

(3) The contract Doctors who are absorbed under these rules, shall pass Kannada Language Examination 
test of the Karnataka State Civil Services (Services and Kannada Language Examination ) Rules , 1974 and 
Departmental Examination within a period of two years from the date of appointment. 

Provided that, the appointing authority may exempt a candidate from passing the Kannada language 
test if the candidate has passed the SSLC examination or any equivalent examination or any examination 
higher than SSLC with Kannada as main language or second language or an optional subject (but not one of 
the subject in composite paper) or has passed in Kannada medium . 

4. Pay , Pension , Leave and Seniority of persons absorbed under these rules :- Notwithstanding 
anything contained in the Karnataka Civil Service Rules : 
(i) the initial basic pay of Contract Doctor shall be fixed at the minimum of the pay scale applicable to the 

category of post to which he is absorbed under rule 3 ; 
( ii ) the service rendered by a person as Contract Doctor prior to the date of absorption shall not count for the 

purposes of leave , Pay, pension , seniority and grant of Promotion as Senior Medical Officer or Specialist 
or Deputy Chief Medical Officer or Senior Specialist or Deputy Chief Medical Officer (Selection Grade) or 
Senior Specialist (Selection Grade ) under Time Bound Advancement Scheme or for grant of selection time 
scale of pay . 
5 . Application of other rules :- The provisions of the Karnataka Civil Services Rules , the Karnataka Civil 

ct) Rules , 1966 and all other rules regulating the conditions of service of Government Servants 
in so far as they are not inconsistent with the provisions of these rules , shall apply to persons absorbed under 
these rules . 

By order and in the name of the Governor of Karnataka 

T . N .NARASIMHARAJU 

Under Secretary to Government, 
Health & Family Welfare Department (Services - 1). 


Schedule 


Name of the General Duty 
Medical Officer and place of 

working 


Contract appointment 

order and date 


Date of 
Birth 


Date of 
Joining as 
contract 
doctor 


Post to which 

observed 
under these 

rules 


Pay Scale of the 

post in which 
observed (In Rs.) 


Category Remarks 


8 


9 


11.03.1987 


GM 


1 Dr. Akshatha C .M ., PHC , 

Pandarahalli, Chitradurga 
Taluk & Dist. 


8208 (1)17 /11 – 12 , 
@ J07: 24 .07.2012 


01.08 .2012 General Duty 

Medical Officer 


28100 -700 -28800 - 
800 - 33600 - 900 
39000 - 1050 - 43300 
1200 - 50100 


X900 (1) 157/2011– 12 


19. 06 . 1985 


GM 


Dr. Mohammad Nijamuddin 
G ., PHC , Hitnal, Gangavati 
Taluk , Koppal Dist. 


03 .08 . 2012 General Duty 

Medical Officer 


@ JDOT : 02.08. 2012 


28100 -700 - 28800 
800 -33600 - 900 
39000 - 1050 -43300 
1200 -50100 


20.02.1985 


CAT- 1 


Dr. SriRanga Koli, PHC , 
Byakuda , Rayabag Taluk , 
Belgaum Dist. 


22900 (1):229:2011 -12 
QJ007: 14 .08 . 2012 


30. 08 . 2012 General Duty 

Medical Officer 


28100 -700 - 28800 
800 - 33600 -900 
39000- 1050 -43300 
1200 -50100 


4 


08.06 . 1982 


GM 


| Dr. Puneeth C . M ., PHC , 22 (1) 48 /11 - 12 , 

Ravanduru , Piriyapatna Taluk , DJDOT: 18.08 .2012 
Mysore Dist. 


01.09.2012 General Duty 

Medical Officer 


28100-700- 28800 
800 -33600 - 900 
39000 - 1050 -43300 
1200 -50100 


06 .07 .1987 


GM 


5 Dr. Rohith . B . T ., PHC , 

Hirikalale , K .R . Pet Taluk, 
Mandya Dist. 


| 3200 (1)208 /2012 – 13 , 
OJO07: 11 .09 .2012 


13.09 .2012 General Duty 

Medical Officer 


28100 -700 - 28800 
800 - 33600 - 900 
39000 - 1050 -43300 
1200 -50100 


Name of the General Duty 
Medical Officer and place of 

working 


Contract appointment 

order and date 


Date of 
Birth 


No . 


Date of 
Joining as 
contract 
doctor 


Post to which 

observed 
under these 

rules 


Pay Scale of the 

post in which 
observed (In Rs.) 


Category | Remarks 


6 


10 . 06 .1987 


GM 


6 Dr. Madhu S ., PHC , 

Honnavara , Nagamangala 
Taluk , Mandya Dist 


%900 (1) 208/ 2012 – 13, 
OJO07: 11 .09 .2012 


15 .09. 2012 General Duty 

Medical Officer 


28100 -700 - 28800 
800 - 33600 - 900 
39000- 1050 -43300 
1200 - 50100 


7 


04 .09. 1985 


01. 11.2012 


SC 


Dr. Rajeshwari , PHC , Ratakal, 26 /10 /2 2J Xv : 26 09:33: 
Chincholi Taluk , Kalaburgi 12 – 13, JD07 : 30 . 10 . 2012 
Dist. 


General Duty 
Medical Officer 


28100 - 700 - 28800 
800 -33600- 900 
39000 - 1050 -43300 
1200 -50100 


01.02 .1973 


19 . 11 . 2012 


GM 


8 Dr. Gururaja , PHC , 

S2000 ( 1)230 / 2012 – 13 
Musalapur, Gangavati Taluk , 1 OJDOT: 19 . 11 .2012 
Koppal Dist. 


General Duty 
Medical Officer 


28100 -700 - 28800 
800 -33600 - 900 
39000- 1050 -43300 
1200 -50100 


27 .01. 1986 


GM 


Dr. K .Harikrishna, PHC , 
Koladevi (Rural), Mulabagal 
Taluk , Kolar Dist. 


288737 / / > ( 1)30 / 2011 – 12 , 
QJ07:03. 12 .2012 


05 . 12. 2012 General Duty 

Medical Officer 


28100 -700 - 28800 
800 - 33600 - 900 
39000 - 1050 -43300 
1200 -50100 


10 


14 . 07 . 1986 


GM 


/ ( 1) /582 /12 – 13 , 
DJDO7 :17. 12.2012 


| 17 . 12 .2012 | General Duty 

Medical Officer 


Dr. Raveendra Babu K ., PHC , 
Madihalli (Rural), 
Harapanahalli Taluk , 
Davanagere Dist . 


28100 -700 -28800 
800 -33600 -900 
39000 - 1050 -43300 
1200 -50100 


11 


29. 06 . 1988 


19 . 12. 2012 


GM 


Dr. Bharat Kumar, PHC , 
Mustura , Gangavati Taluk , 
Koppal Dist. 


8208 ( 1) 249/2012 – 13 
@ JOF : 19 . 12 .2012 


General Duty 
Medical Officer 


28100 -700 - 28800 
800 -33600 - 900 
39000 - 1050 -43300 
1200 -50100 


Name of the General Duty 
Medical Officer and place of 

working 


Contract appointment 

order and date 


Date of 
Birth 


No . 


Date of 
Joining as 
contract 
doctor 


Post to which 

observed 
under these 

rules 


Pay Scale of the 

post in which 
observed (In Rs.) 


Category | Remarks 


6 


01.06 . 1988 


2A 


12 Dr. Vishwanatha, PHC , Malla - 2200 (1) 155 /2012 – 13, 

B , Surapura Taluk , Yadagir O JO7: 17 .12 . 2012 . 
Dist. 


20 . 12 . 2012 General Duty 

Medical Officer 


28100-700- 28800 
800 - 33600 - 900 
39000- 1050 -43300 
1200 -50100 


13 


10.02.1987 


GM 


Dr Sushishta Ganachari , 
PHC , Kumbaravada , Joida 
Taluk , U .K . Dist 


820 /304 /12 – 13 , 
OJOOF: 12 .03 .2013 


22.12. 2012 General Duty 

Medical Officer 


28100 -700 -28800 
800 -33600 -900 
39000 - 1050 - 43300 
1200 -50100 
28100 -700 -28800 - 
800 - 33600 -900 
39000 - 1050 -43300 
1200 -50100 


14 


21. 04 . 1984 


2B 


Dr. Shamina Begum , PHC , 
Petammapura , Surapura 
Taluk , Yadagir Dist. 


3208 ( 1) 155 /2012 – 13, 
a Jo7: 17 .12 . 2012 . 


| 24 . 12 . 2012 General Duty 

Medical Officer 


15 


01. 06 . 1984 


24. 12 .2012 


3B 


Dr. Ravindragoud Patil, PHC , 
Shiragod ,Hanagal Taluk , 
Haveri Dist 


3 - 1 38 - 1913 /2012 – 13 , 

JDOT: 19. 12 .2012 


General Duty 
Medical Officer 


28100 -700 - 28800 
800 -33600 -900 
39000 - 1050 - 43300 
1200 -50100 


15 .12 . 1987 


GM 


16 | Dr. Santosh A , PHC , Beturu 

Palya, Hiriyuru Taluk , 
Chitradurga Dist. 


3200 (1) 17 /11– 12 , 
OJO07 :24 .07 .2012 


| 27 . 12 .2012 General Duty 

Medical Officer 


28100-700- 28800 
800 -33600 -900 
39000 - 1050 -43300 
1200 -50100 


17 


17 .01. 1988 


SC 


Dr. Ranjith G ., PHC , 
Kemmannu (Rural), 
Udupi Dist. 


2 HOME : BE DU JO 8 : 01 / 11 – 12 , 
a Jo7: 31.12 . 2012 


03. 01 .2013 General Duty 

Medical Officer 


28100 -700 -28800 
800 - 33600 -900 
39000 - 1050 -43300 
1200 -50100 


Name of the General Duty 
Medical Officer and place of 

working 


Contract appointment 

order and date 


Date of 
Birth 


No . 


Date of 
Joining as 
contract 
doctor 


Post to which 

observed 
under these 

rules 


Pay Scale of the 

post in which 
observed (In Rs.) 


Category | Remarks 


6 


12 . 09 . 1984 


GM 


2008 /70 /2 :24900: 33: 
12 - 13 , OJD07: 10 .01.2013 


15 .01. 2013 General Duty 

Medical Officer 


18 Dr. Mohammad ayaja 

Hussain , PHC , Nidagunda , 
Chincholi Taluk , 
Kalaburgi Dist. 


28100 -700 - 28800 
800 - 33600 - 900 
39000- 1050 -43300 
1200 -50100 


19 


2A 


Dr. Deepak K .R ., PHC , 
Hundiganal , Arasikere Taluk , 
Hassan Dist. 


807 /458 / 5524° WJ 525 /2012 , 10 . 11.1984 
JDOT: 19 . 10 .2012 


18 .01.2013 General Duty 

Medical Officer 


28100 -700 -28800 
800 -33600 -900 
39000 - 1050 - 43300 
1200 -50100 


20 


30.05 .1987 


GM 


Dr. Vijaya Kurennavar , PHC , 
Nadhi Ingalagaon , Athani 
Taluk , Belagavi Dist 


2208 (1):289:2012 – 13 
O JO7: 01.02 .2013 


07 .02.2013 General Duty 

Medical Officer 


28100-700 - 28800 
800 -33600 - 900 
39000 - 1050 -43300 
1200 -50100 


21 


19 .08 . 1987 


07 .02. 2013 


3B 


Dr. Deepaka , PHC , 
Chandanakera , Chincholi 
Taluk , Kalaburgi Dist. 


23 88 /10 /25 230 &v :2400:33: 
12 – 13 , OJD 07: 07.02.2013 


General Duty 
Medical Officer 


28100 -700 - 28800 
800 -33600 -900 
39000 - 1050 - 43300 
1200 -50100 


22 


a > ( 1) 60 (1) 43 /2012 – 13 


02.06 . 1971 


GM 


| Dr. Girish H . S ., PHC , 

Antaragange, Bhadravati 
Taluk , Shivamogga Dist. 


11 .02. 2013 General Duty 

Medical Officer 


28100-700- 28800 
800 -33600 -900 
39000 - 1050 -43300 
1200 -50100 


23 


06 .09. 1976 


GM 


Dr. Srinivas B .K ., PHC , 
Ratnapuri , Hunasuru Taluk , 
Mysore Dist. 


23 (1) 48 /11 – 12 , 
@ JOF: 18 .08.2012 


| 14 .03. 2013 | General Duty 

Medical Officer 


28100 -700 -28800 
800 - 33600 -900 
39000 - 1050 -43300 
1200 -50100 


Name of the General Duty 
Medical Officer and place of 

working 


Contract appointment 

order and date 


Date of 
Birth 


Date of 
Joining as 
contract 
doctor 


Post to which 

observed 
under these 

rules 


Pay Scale of the 

post in which 
observed (In Rs.) 


Category | Remarks 


No . 


2 


6 


24 


08 .07 . 1983 


SC 


Dr. Veena D , 
PHC Bannikuppe 
Ramanagara Dist. 


202 / 29 / 12 –13, 
@ JOOF : 14 .03.2013 


18 . 03 . 2013 General Duty 

Medical Officer 


28100 - 700 - 28800 
800 - 33600 - 900 
39000- 1050 -43300 
1200 - 50100 


25.05.1989 


GM 


Dr. Jagadish K .D ., PHC , 
Hudikere , Virajapete Taluk , 
Kodagu Dist . 


23 JO83 (1 ) 212 /11 – 12 , 
@ J07 : 14 .03.2013. 


22.03. 2013 General Duty 

Medical Officer 


28100 - 700 - 28800 
800 -33600- 900 
39000 - 1050 -43300 
1200 -50100 


03 .04 .1986 


GM 


26 Dr. Priya Gonsalvis, PHC , 2200 /304 /12 –13 , OJD 07 : 

Murudeshwara , Bhatkal Taluk , 12.03.2013 
U .K . Dist. 


01.04.2013 General Duty 

Medical Officer 


28100 -700 - 28800 
800 - 33600 -900 
39000- 1050 -43300 
1200 - 50100 


T . N .NARASIMHARAJU 

Under Secretary to Government, 
Health & Family Welfare Department (Services - 1 ). 


Schedule -11 


Name of the Dental 
Health Officer and 
place ofworking 


Contract 
appointment order 

and date 


Date of 
Birth 


Date of 
Joining as 
contract 
doctor 


Post to which 

observed 
under these 

rules 


Pay Scale of the post in 
which observed 

(In Rs.) 


Category 


Remarks 


7 


8 


9 


4 
| 17 . 10 . 1980 


| 25 . 09 . 2008 


SC 


Dr. Nagaraj Bhargav R ., 29 .7 .3 .19 . /7033 /29 
CHC , Ayanuru , 

(1) % ./12 /08 – 09 , 
Shivamogga Dist. OJD07 : 19 .09 .2008 


Dental Health 
Officer 


28100 -700 - 28800 -800 
33600 - 900 - 39000 - 1050 
43300 - 1200 -50100 


T .N .NARASIMHARAJU 

Under Secretary to Government, 
Health & Family Welfare Department (Services - 1 ). 


JEDEO DOEDDO OW , JO JOV LEBT , 300eta . (87) 


3089:-250 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - VA | ಬೆಂಗಳೂರು, ಬುಧವಾರ, ನವೆಂಬರ್ ೩೦, ೨೦೧೬ ( ಮಾರ್ಗಶಿರ ೯ , ಶಕ ವರ್ಷ ೧೯೩೮) ನಂ . ೧೩೧೪ 
Part - IVA Bengaluru , Wednesday , November 30 , 2016 (Margashira 9 , Shaka Varsha 1938) No. 1314 


KARNATAKA LEGISLATIVE ASSEMBLY SECRETARIAT 

NOTIFICATION 
No , KA/ LGA / 33 / Bill / 2016 , Bengaluru , Dated: 30 . 11 . 2016 


This following Bill was introduced in Legislative Assembly on 30 . 11 . 2016 


ಕರ್ನಾಟಕ ವಿಧಾನಸಭೆ 
ಹದಿನಾಲ್ಕನೇ ವಿಧಾನಸಭೆ 

ಹನ್ನೆರಡನೇ ಅಧಿವೇಶನ 
ಕರ್ನಾಟಕ ಜೀವರಕ್ಷಕ ಮತ್ತು ವೈದ್ಯಕೀಯ ವೃತ್ತಿನಿರತರ ( ತುರ್ತು ಸನ್ನಿವೇಶಗಳಲ್ಲಿ ರಕ್ಷಣೆ ಮತ್ತು ನಿಯಂತ್ರಣ ) 

ಈ ವಿಧೇಯಕ, 2016 

(2016ರ ವಿಧಾನಸಭೆಯ ವಿಧೇಯಕ ಸಂಖ್ಯೆ - 35) 
ಜೀವರಕ್ಷಕರು ( Good Samaritan ) ಮತ್ತು ವೈದ್ಯಕೀಯ ವೃತ್ತಿ ನಿರತರಿಗೆ ಸಮರ್ಥವಾದ ಕಾನೂನು ಪರಿಸರವನ್ನು 
ಒದಗಿಸುವುದು ಹಾಗೂ ಅವರನ್ನು ಸಿವಿಲ್ ಮತ್ತು ಕ್ರಿಮಿನಲ್ ಹೊಣೆಗಾರಿಕೆಗಳಿಂದ ಹಾಗೂ ಆಸತ್ರೆಗಳ ಮತ್ತು ಕ್ಲಿನಿಕ್‌ಗಳ 
ನಿರ್ಬಂಧದಿಂದ ರಕ್ಷಿಸಲು ಹಾಗೂ ಅದಕ್ಕೆ ಸಂಬಂಧಿಸಿದ ಅಥವಾ ಅದಕ್ಕೆ ಪ್ರಾಸಂಗಿಕವಾದ ವಿಷಯಗಳಿಗಾಗಿ ಉಪಬಂಧ 
ಕಲ್ಪಿಸಲು ಒಂದು ವಿಧೇಯಕ. 

* ಜೀವರಕ್ಷಕರು ( Good Samaritan) ಮತ್ತು ವೈದ್ಯಕೀಯ ವೃತ್ತಿ ನಿರತರಿಗೆ ಸಮರ್ಥವಾದ ಕಾನೂನು ಪರಿಸರವನ್ನು 
ಒದಗಿಸುವುದು ಹಾಗೂ ಅವರನ್ನು ಸಿವಿಲ್ ಮತ್ತು ಕ್ರಿಮಿನಲ್ ಹೊಣೆಗಾರಿಕೆಗಳಿಂದ ಹಾಗೂ ಆಸತ್ರೆಗಳ ಮತ್ತು ಕ್ಲಿನಿಕ್‌ಗಳೆ 
ನಿರ್ಬಂಧದಿಂದ ರಕ್ಷಿಸಲು ಹಾಗೂ ಅದಕ್ಕೆ ಸಂಬಂಧಿಸಿದ ಅಥವಾ ಅದಕ್ಕೆ ಪ್ರಾಸಂಗಿಕವಾದ ವಿಷಯಗಳಿಗಾಗಿ ಉಪಬಂಧ 
ಕಲ್ಲಿಸುವುದು ಯುಕ್ತವಾಗಿರುವುದರಿಂದ; 

* ಇದು ಭಾರತ ಗಣರಾಜ್ಯದ ಅರವತ್ತೇಳನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ ಮುಂದಿನಂತೆ 
ಅಧಿನಿಯಮಿತವಾಗಲಿ, ಎಂದರೆ: 


ಅಧ್ಯಾಯ - I 
ಪ್ರಾರಂಭಿಕ 


1. ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ.- (1) ಈ ಅಧಿನಿಯಮವನ್ನು ಕರ್ನಾಟಕ ಜೀವರಕ್ಷಕ ಮತ್ತು ವೈದ್ಯಕೀಯ 
ವೃತ್ತಿನಿರತರ ( ತುರ್ತು ಸನ್ನಿವೇಶಗಳಲ್ಲಿ ರಕ್ಷಣೆ ಮತ್ತು ನಿಯಂತ್ರಣ ) ಅಧಿನಿಯಮ , 2016 ಎಂದು ಕರೆಯತಕ್ಕದ್ದು. 
( 2) ಇದು ರಾಜ್ಯ ಸರ್ಕಾರವು ಅಧಿಸೂಚನೆಯ ಮೂಲಕ ಗೊತ್ತುಪಡಿಸಬಹುದಾದ ಅಂಥ ದಿನಾಂಕದಂದು ಜಾರಿಗೆ ಬರತಕ್ಕದ್ದು. 

2. ಪರಿಭಾಷೆಗಳು.- ಈ ಅಧಿನಿಯಮದಲ್ಲಿ ಸಂದರ್ಭವು ಅನ್ಯಥಾ ಅಗತ್ಯಪಡಿಸದ ಹೊರತು , 

( ಎ) "ಅಪಘಾತ " ಎಂದರೆ, ರಸ್ತೆ, ರೈಲು, ಜಲ ಅಥವಾ ವಾಯು ಅಪಘಾತಗಳನ್ನೊಳಗೊಂಡ ಮತ್ತು ಯಾವೊಬ್ಬ 
ವ್ಯಕ್ತಿಗೆ ಸಾವು ಅಥವಾ ಗಾಯಗೊಳಿಸುವ ಅಪಾಯಕ್ಕೆ ಕಾರಣವಾಗುವ ಊಹಿಸಲಾಗದ, ಅನಿರೀಕ್ಷಿತ ಅಥವಾ 
ಉದ್ದೇಶಪೂರ್ವಕವಲ್ಲದೆ ಸಂಭವಿಸಿದ ಒಂದು ಘಟನೆ ; 

( ಬಿ) " ಯುಕ್ತ ಪ್ರಾಧಿಕಾರ" ಎಂದರೆ, ಸರ್ಕಾರವು ನೇಮಿಸಿದ ಒಂದು ಪ್ರಾಧಿಕಾರ; 


( ಸಿ) "ಪ್ರೇಕ್ಷಕ" ಎಂದರೆ, ಅಪಘಾತ ಅಥವಾ ಅಪರಾಧದ ಘಟನೆ ಅಥವಾ ಯಾವುದೇ ಇತರ ತುರ್ತು ಸನ್ನಿವೇಶಗಳಿಗೆ 
ಪ್ರತ್ಯಕ್ಷ ಸಾಕ್ಷಿಯಾಗಿರುವ, ದಾರಿಹೋಕನನ್ನೂ ಒಳಗೊಂಡಂತೆ ಯಾವೊಬ್ಬ ವ್ಯಕ್ತಿ; 

( ಡಿ) "ಸಂಹಿತೆ" ಎಂದರೆ, ದಂಡ ಪ್ರಕ್ರಿಯಾ ಸಂಹಿತೆ, 1973 ( 1974ರ ಕೇಂದ್ರ ಅಧಿನಿಯಮ 2); 

( ಇ) "ತುರ್ತು ನಿಗಾ" ಎಂದರೆ, ಅಪಘಾತ ಅಥವಾ ಅಪರಾಧದ ಘಟನೆ ಅಥವಾ ಯಾವುದೇ ಇತರ ತುರ್ತು 
ಸನ್ನಿವೇಶಗಳಲ್ಲಿ, ಗಾಯಾಳುವಿಗೆ ಅಪರಾಧದ ಘಟನಾ ಸ್ಥಳದಲ್ಲಿ ಅಥವಾ ನೈಜ ವೈದ್ಯಕೀಯ ಚಿಕಿತ್ಸೆ ಕೊಡಿಸಬಹುದಾದ ಸ್ಥಳಕ್ಕೆ 
ಪಯಣಿಸುವ ಸಂದರ್ಭದಲ್ಲಿ ಅಥವಾ ಆಸ್ಪತ್ರೆಯ ಒಳಗೆ ಪ್ರಥಮ ಚಿಕಿತ್ಸಾ ಸಲಹೆ ಅಥವಾ ನೆರವು ನೀಡುವ ಯಾವುದೇ 
ಸಂದರ್ಭೋಚಿತ ಕ್ರಮ ; 

(ಎಫ್) "ತುರ್ತು ಸನ್ನಿವೇಶಗಳು " ಎಂದರೆ, ತತ್‌ಕ್ಷಣದ ವೈದ್ಯೋಪಚಾರವನ್ನು ನೀಡದಿದ್ದಾಗ ಅಪಾಯ ಸಂಭವದಿಂದ 
ಬಾಧಿತನಾದ ಅಥವಾ ದೈಹಿಕ ಚಟುವಟಿಕೆಗಳ ಗಂಭೀರ ದುರ್ಬಲತೆಗೆ ಅಥವಾ ದೇಹದ ಯಾವುದೇ ಅಂಗ ಅಥವಾ ಭಾಗದ 
ಗಂಭೀರ ನಿಷ್ಕ್ರಿಯತೆಗೆ ಒಳಗಾದ ವ್ಯಕ್ತಿಯ ಆರೋಗ್ಯ ಮತ್ತು ಜೀವಕ್ಕೆ ಸಾಕಷ್ಟು ಹಾನಿಯುಂಟಾಗುವ, ಸಾಕಷ್ಟು ಗಂಭೀರ 
ಪರಿಸ್ಥಿತಿಯ ಲಕ್ಷಣಗಳಿಗೆ ದೂಡುವಂಥ ಅಂಥ ಸ್ವರೂಪವನ್ನು ತಾನಾಗಿಯೇ ಸ್ಪಷ್ಟಪಡಿಸುವ ವೈದ್ಯಕೀಯ ಪರಿಸ್ಥಿತಿ; 

* ( ಜಿ) " ಪ್ರಥಮ ಚಿಕಿತ್ಸೆ " ಎಂದರೆ, ಅಪಘಾತ ಅಥವಾ ಅಪ್ಪಳಿಸುವಿಕೆ ಅಥವಾ ಅಪರಾಧದ ಘಟನೆ ಅಥವಾ ಯಾವುದೇ 
ಇತರ ತುರ್ತು ಸನ್ನಿವೇಶದಲ್ಲಿ ಗಾಯಾಳುವಿಗೆ ಯಾವುದೇ ನಿರ್ಣಾಯಕ ಚಿಕಿತ್ಸೆಗೂ ಮೊದಲು ಆತನ ಪರಿಸ್ಥಿತಿಯನ್ನು 
ಸ್ಥಿರಗೊಳಿಸಲು ವೈದ್ಯಕೀಯ ವೃತ್ತಿನಿರತರನ್ನೂ ಒಳಗೊಂಡಂತೆ ಯಾವೊಬ್ಬ ವ್ಯಕ್ತಿಯ ಮೂಲಕ, ನೀಡಲಾದ ತುರ್ತು ಪ್ರಾಥಮಿಕ 
ನಿಗಾ ; 

( ಎಚ್ ) "ಸರ್ಕಾರ " ಎಂದರೆ , ಕರ್ನಾಟಕ ಸರ್ಕಾರ; 

( ಐ) "ಜೀವರಕ್ಷಕ ( Good Samaritan )" ಎಂದರೆ, ಪ್ರಾಮಾಣಿಕವಾಗಿ, ಪ್ರತಿಫಲದ ಅಪೇಕ್ಷೆಯಿಲ್ಲದೆ ಮತ್ತು 
ಯಾವುದೇ ಕರ್ತವ್ಯದ ಅಥವಾ ನಿಗಾ ಅಥವಾ ವಿಶೇಷ ಸಂಬಂಧ ಇರದಿದ್ದರೂ ಗಾಯಾಳುವಿಗೆ ತುರ್ತು ಚಿಕಿತ್ಸೆಯನ್ನು 
ನೀಡುವುದಕ್ಕೆ ಸ್ವಇಚ್ಛೆಯಿಂದ ಮುಂದೆ ಬರುವ ಒಬ್ಬ ವ್ಯಕ್ತಿ; 

( ಜೆ ) " ಆಸಿ " ಎಂದರೆ, ವೈದ್ಯಕೀಯ , ಶಸ್ತ್ರಚಿಕಿತ್ಸಕ, ಚಿಕಿತ್ಸಾವಿಧಾನ, ರೋಗನಿರ್ಣೀತ ಚಿಕಿತ್ಸೆಗಳು , ವೈದ್ಯಕೀಯ ನಿಗಾ 
ಸೌಲಭ್ಯಗಳು ಅಥವಾ ಸೇವೆಗಳನ್ನು ನೀಡುವ ಯಾವುದೇ ಹೆಸರಿನಿಂದ ಕರೆಯಲಾಗುವ ಸಂಸ್ಥೆ ಮತ್ತು ಇದು ಬೋಧಕ 
ಆಸತ್ರೆಯನ್ನು ಒಳಗೊಂಡ ಮತ್ತು ಎಲ್ಲಾ ಅಂಥ ರೀತಿಯ ಸಂಸ್ಥೆಗಳನ್ನು ಒಳಗೊಳ್ಳುತ್ತದೆ; 

( ಕೆ) " ಅಪರಾಧದ ಘಟನೆ" ಎಂಬುದು, ಯಾವೊಬ್ಬ ವ್ಯಕ್ತಿಗೆ ದೈಹಿಕ ಅಥವಾ ಶಾರೀರಿಕ ಹಾನಿಯುಂಟು ಮಾಡುವ, 
ಭಾರತೀಯ ದಂಡ ಸಂಹಿತೆ, 1860ರ (1860ರ ಕೇಂದ್ರ ಅಧಿನಿಯಮ 45 ) ಅಡಿಯಲ್ಲಿನ ಯಾವುದೇ ಅಪರಾಧವನ್ನು 
ಒಳಗೊಳ್ಳುತ್ತದೆ; 

(ಎಲ್‌) "ಗಾಯಾಳು" ಎಂಬುದು, ಅಪಘಾತ ಅಥವಾ ಅಪರಾಧದ ಘಟನೆ ಅಥವಾ ಯಾವುದೇ ಇತರ ತುರ್ತು 
ಸನ್ನಿವೇಶಗಳಿಂದ ಘಾಸಿಗೊಳ್ಳುವ ಅಪಾಯದಲ್ಲಿರುವ ಒಬ್ಬ ವ್ಯಕ್ತಿ ಅಥವಾ ತುರ್ತು ನಿಗಾ ಅಥವಾ ಚಿಕಿತ್ಸೆಯ ಅಗತ್ಯವಿರುವ 
ವ್ಯಕ್ತಿಯನ್ನು ಒಳಗೊಳ್ಳುತ್ತದೆ; 

* ( ಎಂ ) "ವೈದ್ಯಕೀಯ ವೃತ್ತಿನಿರತ " ಎಂದರೆ , ನೈಜ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡುವುದರೊಂದಿಗೆ ಅವರ ವೃತ್ತಿಯ 
ಅಥವಾ ಶಾಸನಾತ್ಮಕ ಕರ್ತವ್ಯದ ಭಾಗವಾಗಿ ಅಥವಾ ಉದ್ಯೋಗದ ಭಾಗವಾಗಿ ತುರ್ತು ವೈದ್ಯಕೀಯ ಸಂದರ್ಭಕ್ಕೆ ಸ್ಪಂದಿಸುವ, 
ಲೈಸೆನ್ನು ಹೊಂದಿದ ಅಥವಾ ಪ್ರಮಾಣ ಪತ್ರ ಹೊಂದಿರುವ ವೈದ್ಯ, ಶಸ್ತ್ರ ಚಿಕಿತ್ಸಕ , ಫಿಜಿಷಿಯನ್, ದಾದಿ, ಆಸ್ಪತ್ರೆ ಅಟೆಂಡೆಂಟ್, 
ಅರೆ ವೈದ್ಯಕೀಯ ಸಿಬ್ಬಂದಿ ಅಥವಾ ಯಾವೊಬ್ಬ ಇತರ ವ್ಯಕ್ತಿ; 

( ಎನ್ ) " ವೈದ್ಯಕೀಯ ಕಾನೂನು ನಮೂನೆ" ಎಂದರೆ, ಆಸತ್ರೆಯಲ್ಲಿ ನಡೆಸುವ ಕಾನೂನು ತೊಡಕುಗಳನ್ನು ಹೊಂದಿರುವ 
ಯಾವುದೇ ನಡವಳಿಗಳಿಗೆ ಸಂಬಂಧಿಸಿದಂತೆ ಆಸ್ಪತ್ರೆಯು ಸಿದ್ದಪಡಿಸಲು ಅಗತ್ಯವಿರುವ ಯಾವುದೇ ದಾಖಲೆ; 

( ಒ) "ವೈದ್ಯಕೀಯ ಕಾರ್ಯ ವಿಧಾನ " ಎಂದರೆ, ಯಾವೊಬ್ಬ ಗಾಯಾಳುವಿಗೆ ಅಂಥ ಗಾಯಾಳುವಿನ ಪರಿಸ್ಥಿತಿಯನ್ನು 
ಸ್ಥಿರಗೊಳಿಸುವುದಕ್ಕೆ ಅಗತ್ಯವಾದ ಚಿಕಿತ್ಸಾ ವಿಧಾನವನ್ನು ನಿರ್ಧರಿಸಲು ಆಸ್ಪತ್ರೆ ಅಥವಾ ವೈದ್ಯಕೀಯ ವೃತ್ತಿನಿರತರು ನಡೆಸುವ 
ಪ್ರಾಥಮಿಕ ಪರೀಕ್ಷೆ, ರೋಗನಿರ್ಣಯ ಅಥವಾ ತಪಾಸಣೆ ; 

( ಪಿ) " ವಿಶೇಷ ಸಂಬಂಧ" ಎಂದರೆ, ಈ ಮುಂದಿನ ಯಾವುದಾದರೂ ಸಂಬಂಧಗಳು , ಎಂದರೆ: 
(i) ವೈದ್ಯ ಮತ್ತು ರೋಗಿ; 
(ii) ಉದ್ಯೋಗದಾತ ಮತ್ತು ಉದ್ಯೋಗಿ; 
(ii) ಗಂಡ, ಹೆಂಡತಿ, ಮಕ್ಕಳು ಮತ್ತು ತಂದೆ ತಾಯಿಯರನ್ನು ಒಳಗೊಂಡ ನಿಕಟ ಕುಟುಂಬ; ಮತ್ತು 
(iv ) ಆಯಾ ಕಾಲಕ್ಕೆ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಅಡಿಯಲ್ಲಿ ಪೋಷಕ ಅಥವಾ ಕಾನೂನು ಬದ್ಧ 

ಪ್ರಭಾವವಿರುವ ಯಾವುದೇ ಇತರ ವ್ಯಕ್ತಿ; 
( ಕ್ಯೂ ) " ಸ್ಥಿರಗೊಳಿಸುವುದು (Stabilize )" ಎಂದರೆ, ಒಂದು ಆಸ್ಪತ್ರೆಯಿಂದ, ಅಗತ್ಯವಿರುವ ಚಿಕಿತ್ಸೆಯನ್ನು 
ನೀಡುವುದಕ್ಕಾಗಿ ಲಭ್ಯವಿರುವ ಅಂಥ ಯುಕ್ತ ಸೌಲಭ್ಯಗಳಿರುವ ಮತ್ತೊಂದು ಆಸ್ಪತ್ರೆಗೆ, ಅಂಥ ಗಾಯಾಳುವನ್ನು ವರ್ಗಾಯಿಸುವ 
ಸಂದರ್ಭದಲ್ಲಿ ಆಗಬಹುದಾದ ಅಥವಾ ಸಂಭವಿಸಬಹುದಾದ, ಅಂಥ ಗಾಯಾಳುವಿನ ಪರಿಸ್ಥಿತಿಯನ್ನು ವಾಸ್ತವಿಕವಾಗಿ 


ಕುಗ್ಗದಿರುವಂತೆ ( deterioration), ಸಿಗಬಹುದಾದ ವೈದ್ಯಕೀಯ ಸಂಭಾವ್ಯತೆಯೊಳಗೆ, ಗಾಯಾಳುವಿಗೆ ಅವಶ್ಯವಾದ 
ಯಾವುದೇ ತುರ್ತು ನಿಗಾವನ್ನು ನೀಡುವುದು. 

( ಆರ್‌) " ವರ್ಗಾಯಿಸುವುದು " ಎಂದರೆ , ಆಸತ್ರೆಯೊಂದಿಗೆ ನೇರವಾಗಿ ಅಥವಾ ಪರೋಕ್ಷವಾಗಿ ಉದ್ಯೋಗದಲ್ಲಿರುವ 
ಅಥವಾ ಸಹವರ್ತಿಯಾಗಿರುವ ಯಾವೊಬ್ಬ ವ್ಯಕ್ತಿಯ ನಿರ್ದೇಶನ ಅಥವಾ ಸಹಾಯದಿಂದ ಗಾಯಾಳುವನ್ನು ಆಸ್ಪತ್ರೆಯ ಹೊರಗೆ 
ಬಿಡುಗಡೆಗೊಳಿಸುವ ಸಂದರ್ಭವನ್ನು ಒಳಗೊಂಡಿರುತ್ತದೆ, ಆದರೆ, 

(1) ಮರಣ ಹೊಂದಿರುವನೆಂದು ಘೋಷಿಸಲಾದ; ಅಥವಾ 
(ii) ಯಾವೊಬ್ಬ ಅಂಥ ವ್ಯಕ್ತಿಯ ಅನುಮತಿ ಇಲ್ಲದೇ ಆಸ್ಪತ್ರೆಯನ್ನು ತ್ಯಜಿಸುವ, 
- ವ್ಯಕ್ತಿಯ ಚಲನವಲನದ ಅಂಥ ಸಂದರ್ಭವನ್ನು ಒಳಗೊಳ್ಳುವುದಿಲ್ಲ. 

( ಎಸ್ ) " ಚಿಕಿತ್ಸೆ " ಎಂದರೆ, ಗಾಯಾಳುವಿಗೆ ವೈದ್ಯಕೀಯ ವೃತ್ತಿನಿರತನು ನೀಡುವ ಯುಕ್ತ ವೈದ್ಯಕೀಯ ಚಿಕಿತ್ಸಾ 
ಸೌಲಭ್ಯಗಳು ಅಥವಾ ಸೇವೆಗಳು ಮತ್ತು ಇದು ಪ್ರಥಮ ಚಿಕಿತ್ಸೆ, ತುರ್ತು ನಿಗಾ ಮತ್ತು ವೈದ್ಯಕೀಯ ಶಸ್ತ್ರಚಿಕಿತ್ಸೆ, ಚಿಕಿತ್ಸಾ ವಿಧಾನ 
ಮತ್ತು ರೋಗನಿರ್ಣೀತ ಚಿಕಿತ್ಸೆಗಳನ್ನು ಒಳಗೊಳ್ಳುತ್ತದೆ. 


ಅಧ್ಯಾಯ - II 
ಜೀವರಕ್ಷಕರಿಗೆ ರಕ್ಷಣೆ 


3. ಸಿವಿಲ್ ಅಥವಾ ಕ್ರಿಮಿನಲ್ ಹೊಣೆಗಾರಿಕೆಯಿಂದ ಜೀವರಕ್ಷಕರಿಗೆ ರಕ್ಷಣೆ.- (1) ಗಾಯಾಳುವಿಗೆ ತುರ್ತು ನಿಗಾ 
ವಹಿಸುವಾಗ ಮಾಡಲಾದ ಕಾರ್ಯ ಅಥವಾ ನಡೆಸಲಾದ ಲೋಪಕ್ಕಾಗಿ ಜೀವರಕ್ಷಕನು, ಅಂಥ ಕಾರ್ಯ ಅಥವಾ ಲೋಪವನ್ನು 
ಸದ್ಭಾವನೆಯಿಂದ 

(1) ಗಾಯಾಳು ವ್ಯಕ್ತಿಯು ವ್ಯಕ್ತಪಡಿಸುವ ಮೂಲಕ ಅಥವಾ ಸೂಚಿಸುವ ಮೂಲಕ ನೀಡುವ ಸಮ್ಮತಿಯೊಂದಿಗೆ; 

ಅಥವಾ 
(ii) ಅಂಥ ವ್ಯಕ್ತಿಯು ಸಮ್ಮತಿಯನ್ನು ಸೂಚಿಸುವುದು ಅಸಾಧ್ಯವೆನ್ನುವಂಥ ಸಂದರ್ಭಗಳಲ್ಲಿ, ಗಾಯಾಳುವಿನ 

ಸಮ್ಮತಿಯ ಹೊರತಾಗಿಯೂ ; ಅಥವಾ 
( iii) ಗಾಯಾಳುವು ಸಮ್ಮತಿಯನ್ನು ನೀಡಲು ಅಸಮರ್ಥನಾಗಿದ್ದಲ್ಲಿ ಆತನ ಪೋಷಕ ಅಥವಾ ಆತನ 

ಕಾನೂನುಬದ್ಧ ಪ್ರಭಾರದಲ್ಲಿರುವ ಇತರ ವ್ಯಕ್ತಿಯ ಸಮ್ಮತಿಯೊಂದಿಗೆ ಅಥವಾ ತುರ್ತು ನಿಗಾವಹಿಸುವ 
ಸಂದರ್ಭದಲ್ಲಿ ಆತನು ಪೋಷಕರನ್ನು ಅಥವಾ ಆತನ ಕಾನೂನುಬದ್ಧ ಪ್ರಭಾರದಲ್ಲಿರುವ ಇತರ ವ್ಯಕ್ತಿಯನ್ನು 
ಹೊಂದಿರದಿದ್ದಲ್ಲಿ, ಯಾರಿಂದ ಸಮ್ಮತಿಯನ್ನು ಪಡೆಯಲು ಸಾಧ್ಯವಾಗುವುದೋ ಅವರಿಂದ ಅಂಥ ಸಮ್ಮತಿಯ 
ಹೊರತಾಗಿ; 
- ಮಾಡಿರುವಾಗ ಆತನನ್ನು ಯಾವುದೇ ಸಿವಿಲ್ ಅಥವಾ ಕ್ರಿಮಿನಲ್ ಹೊಣೆಗಾರಿಕೆಗಳಿಗೆ ಗುರಿಪಡಿಸತಕ್ಕದ್ದಲ್ಲ: 

ಪರಂತು, ಜೀವರಕ್ಷಕನು ತುರ್ತು ನಿಗಾ ವಹಿಸುವಾಗ ಮಾಡಿದ ಕಾರ್ಯ ಅಥವಾ ನಡೆಸಿದ 
ಲೋಪದ ಸಂಬಂಧದಲ್ಲಿ ಅತಿನಿರ್ಲಕ್ಷ್ಯ ಅಥವಾ ಎಚ್ಚರ ರಹಿತನಾಗಿದ್ದಲ್ಲಿ, ಸಿವಿಲ್ ಹೊಣೆಗಾರಿಕೆಯಿಂದ 
ರಕ್ಷಣೆಯು ಅನ್ವಯವಾಗತಕ್ಕದ್ದಲ್ಲ; 

ಮತ್ತು ಪರಂತು, ಕ್ರಿಮಿನಲ್ ಬಾಧ್ಯತೆಯಿಂದ ರಕ್ಷಣೆಯನ್ನು, 
( ಎ) ಉದ್ದೇಶಪೂರ್ವಕವಾಗಿ ಮರಣ ಸಂಭವಿಸುವುದಕ್ಕೆ ಕಾರಣವಾದಾಗ ಅಥವಾ ಮರಣ ಸಂಭವಿಸಲು 
ಪ್ರಯತ್ನಿಸಿದಾಗ; 
( ಬಿ) ವ್ಯಕ್ತಿಯು ತಾನು ಮಾಡುತ್ತಿರುವ ಕಾರ್ಯದಿಂದ ಮರಣವು ಸಂಭವಿಸಬಹುದೆಂದು ತಿಳಿದಿದ್ದರೂ ಹಾಗೆ 
ಮಾಡಿದಾಗ; ಮರಣ ಅಥವಾ ತೀವ್ರಗಾಯಗೊಳ್ಳುವುದನ್ನು ರಕ್ಷಿಸುವ ಹೊರತಾಗಿ ಯಾವುದೇ ಇತರ 
ಉದ್ದೇಶದಿಂದ ಮಾಡಿದಾಗ; 
( ಸಿ) ಮರಣ ಅಥವಾ ಘಾಸಿಗೊಳ್ಳುವುದರಿಂದ ರಕ್ಷಿಸುವ ಹೊರತಾಗಿ ಯಾವುದೇ ಇತರ ಉದ್ದೇಶವಿರುವಾಗ 
ಸ್ವಯಂಕೃತವಾಗಿ ಘಾಸಿಗೊಳಿಸಿದಾಗ ಅಥವಾ ಘಾಸಿ ಮಾಡಲು ಪ್ರಯತ್ನಿಸಿದಾಗ; ಮತ್ತು 
( ಡಿ) ಯಾವುದೇ ಅಪರಾಧವನ್ನು ಎಸಗುವುದಕ್ಕೆ, ಯಾವುದೇ ಅಪರಾಧದ ದುಷ್ಪರಣೆ ಮಾಡಿದಾಗ, 

- ವಿಸ್ತರಿಸತಕ್ಕದ್ದಲ್ಲ. 
( 2) ಒಬ್ಬ ವ್ಯಕ್ತಿ ಅಥವಾ ವ್ಯಕ್ತಿಗಳ ಗುಂಪು ಗಾಯಾಳುವನ್ನು ಆಸ್ಪತ್ರೆಗೆ ತಂದಿರುವಾಗ ಮತ್ತು ಸದರಿ ಆಸ್ಪತ್ರೆಯವರು 
4ನೇ ಪ್ರಕರಣದ (3) ನೇ ಉಪಪ್ರಕರಣದ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಸ್ವೀಕೃತಿಯನ್ನು ನೀಡಿದಲ್ಲಿ, ನ್ಯಾಯಾಲಯವು ಅಂಥ 
ಎಲ್ಲಾ ವ್ಯಕ್ತಿಗಳನ್ನು ಜೀವರಕ್ಷಕರೆಂದು ಭಾವಿಸತಕ್ಕದ್ದು. 


4. ಜೀವರಕ್ಷಕನ ಹಕ್ಕುಗಳು.- (1) ಒಬ್ಬ ಜೀವರಕ್ಷಕನು, 

( ಎ) ವೈದ್ಯಕೀಯ ಕಾನೂನು ನಮೂನೆಯನ್ನು ತಯಾರಿಸುವುದನ್ನೂ ಒಳಗೊಂಡಂತೆ ಆಸ್ಪತ್ರೆಯಲ್ಲಿ ತನ್ನ ಹೆಸರು, 
ದೂರವಾಣಿ ಸಂಖ್ಯೆ ಮತ್ತು ವಿಳಾಸದಂಥ ಯಾವುದೇ ವೈಯಕ್ತಿಕ ಮಾಹಿತಿಯನ್ನು ಒದಗಿಸುವ; ಅಥವಾ 

( ಬಿ) ಗಾಯಾಳುವನ್ನು ಆಸ್ಪತ್ರೆಯಲ್ಲಿ ದಾಖಲಿಸುವುದಕ್ಕೆ ಸಂಬಂಧಿಸಿದ ಯಾವುದೇ ಕಾರ್ಯವಿಧಾನವನ್ನು ಪೂರೈಸುವ; 
ಅಥವಾ 

( ಸಿ) ಆಸ್ಪತ್ರೆಯಲ್ಲಿ ಗಾಯಾಳುವಿನ ಚಿಕಿತ್ಸೆಗಾಗಿ ಯಾವುದೇ ವೈದ್ಯಕೀಯ ವೆಚ್ಚಗಳನ್ನು ಭರಿಸುವ; 
- ಅಗತ್ಯವಿರತಕ್ಕದ್ದಲ್ಲ. 

( 2) ಜೀವರಕ್ಷಕನು ಅಪಘಾತದ ಅಥವಾ ಅಪರಾಧ ಘಟನೆಯ ಅಥವಾ ಯಾವುದೇ ಇತರ ತುರ್ತು ಸನ್ನಿವೇಶದ 
ಪ್ರತ್ಯಕ್ಷದರ್ಶಿಯಾಗಿ ಸಾಬೀತಾಗದ ಹೊರತು, ಈ ಅಧಿನಿಯಮದ 9 ಮತ್ತು 10ನೇ ಪ್ರಕರಣದ ಅನುಸಾರವಾಗಿ ಜೀವರಕ್ಷಕನು 
ಪೋಲೀಸರಿಂದ ತನಿಖೆಗೊಳಪಡುವ ಅಗತ್ಯವಿರತಕ್ಕದ್ದಲ್ಲ: 

- ಪರಂತು, ಸರ್ಕಾರವು ಅಧಿಸೂಚನೆಯ ಮೂಲಕ ನಿರ್ದಿಷ್ಟಪಡಿಸಬಹುದಾದ ಯುಕ್ತ ಪ್ರಾಧಿಕಾರಕ್ಕೆ ಕಿರುಕುಳ ಅಥವಾ 
ಬೆದರಿಕೆಯ ಆಧಾರದ ಮೇಲೆ ಯಾವುದೇ ತೊಂದರೆಗಾಗಿ ಪೊಲೀಸ್ ಅಧಿಕಾರಿಯ ವಿರುದ್ಧ ದೂರನ್ನು ಜೀವರಕ್ಷಕನು 
ದಾಖಲಿಸಬಹುದು ಮತ್ತು ಅಂಥ ಪ್ರಾಧಿಕಾರವು ಆ ದೂರಿನ ಆಧಾರದ ಮೇರೆಗೆ ಇಲಾಖಾ ವಿಚಾರಣೆಯನ್ನು 
ಆರಂಭಿಸುವುದನ್ನು ಖಚಿತಪಡಿಸಿಕೊಳ್ಳತಕ್ಕದ್ದು. 

(3) ( ಎ) ಜೀವರಕ್ಷಕನು ಆಸ್ಪತ್ರೆಗೆ ಆತನ ಸ್ವಂತ ಹೆಸರು ಮತ್ತು ವಿಳಾಸ ಗೊತ್ತಿದ್ದಲ್ಲಿ ಗಾಯಾಳುವಿನ ಹೆಸರನ್ನು 
ಸ್ವಇಚ್ಛೆಯಿಂದ ಒದಗಿಸಬಹುದು ಹಾಗೂ ಅಂಥ ಗಾಯಾಳುವನ್ನು ಆತನು ಕಾಪಾಡಿರುವ ಸಮಯ ಮತ್ತು ಸ್ಥಳದ 
ಮಾಹಿತಿಯನ್ನು ಒದಗಿಸುವುದು ಅವಶ್ಯವಾಗಿರತಕ್ಕದ್ದು. 

( ಬಿ) ಜೀವರಕ್ಷಕನು ( ಎ) ಖಂಡದಲ್ಲಿರುವ ಮಾಹಿತಿಯನ್ನು ಒದಗಿಸಿದಲ್ಲಿ, ಅದರ ಪ್ರತಿಯೊಂದಿಗೆ ಆತನ ಸೇವೆಗಳ 
ಸ್ವೀಕೃತಿಯನ್ನು ಆತನ ದಾಖಲೆಗಳಿಗಾಗಿ ತಕ್ಷಣವೇ ಆತನಿಗೆ ಒದಗಿಸತಕ್ಕದ್ದು. 


ಕ 





ಅಧ್ಯಾಯ - III 
ವೈದ್ಯಕೀಯ ವೃತ್ತಿನಿರತರಿಗೆ ರಕ್ಷಣೆ 


5. ವೈದ್ಯಕೀಯ ವೃತ್ತಿನಿರತರಿಗೆ ರಕ್ಷಣೆ.- (1) ಸಂಹಿತೆಯ XXIII ಮತ್ತು XXIV ನೇ ಅಧ್ಯಾಯಗಳಲ್ಲಿ ವಿರುದ್ಧವಾಗಿ 
ಏನೇ ಒಳಗೊಂಡಿದ್ದರೂ , ನ್ಯಾಯಾಲಯವು ಸೂಕ್ತವೆಂದು ಭಾವಿಸಿದಲ್ಲಿ ಯಾವುದೇ ವೈದ್ಯಕೀಯ ವೃತ್ತಿನಿರತನು ಸಾಕ್ಷ್ಯವನ್ನು 
ಶಪಥಪತ್ರದ (Affidavit) ಮೂಲಕ ನೀಡಬಹುದು ಮತ್ತು ಎಲ್ಲಾ ವಿನಾಯಿತಿಗಳಿಗೆ ಒಳಪಟ್ಟು ಸಂಹಿತೆಯ ಅಡಿಯಲ್ಲಿನ 
ಯಾವುದೇ ವಿಚಾರಣೆ, ಪರೀಕ್ಷಣೆ ಅಥವಾ ಯಾವುದೇ ನಡವಳಿಗಳಲ್ಲಿ ಸಾಕ್ಷ್ಯವಾಗಿ ದಾಖಲುಮಾಡಬಹುದು. 

(2) ನ್ಯಾಯಾಲಯವು, ಅದು ಸೂಕ್ತವೆಂದು ಭಾವಿಸಿದರೆ, ಅಭಿಯೋಜನೆ ಅಥವಾ ಆಪಾದಿತನ ಅರ್ಜಿಯ ಮೇಲೆ 
ಯಾವುದೇ ಅಂಥ ವೈದ್ಯಕೀಯ ವೃತ್ತಿನಿರತರನ್ನು ಶಪಥಪತ್ರದಲ್ಲಿ ಒಳಗೊಂಡ ಅಂಶಗಳಿಗಾಗಿ ಪರೀಕ್ಷಿಸತಕ್ಕದ್ದು. 

(3) ಅಂಥ ವೈದ್ಯಕೀಯ ವೃತ್ತಿನಿರತರ ಪರೀಕ್ಷೆಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ವಿಡಿಯೋ ಕಾನ್ನರೆನ್ಸಿಂಗ್ ಅಥವಾ 
ಯಾವುದೇ ಇತರ ಯುಕ್ತ ಶ್ರವಣ - ದೃಶ್ಯ ದೂರಸಂಪರ್ಕಗಳ ಮೂಲಕ ನಡೆಸತಕ್ಕದ್ದು. 

( 4) ನ್ಯಾಯಾಲಯವು, ಅದು ಸೂಕ್ತವೆಂದು ಭಾವಿಸಿದರೆ, ಇತರ ವಿಶೇಷ ಕಾರಣಗಳಿಗಾಗಿ ( 3) ನೇ ಉಪಪ್ರಕರಣದ 
ಅಡಿಯಲ್ಲಿ ವೈದ್ಯಕೀಯ ವೃತ್ತಿನಿರತರನ್ನು ಪರೀಕ್ಷಿಸುವುದು ಸಾಧ್ಯವಿಲ್ಲದಿದ್ದರೆ, ಖುದ್ದಾಗಿ ಪರೀಕ್ಷಿಸಲು ಸಮನು ಮಾಡುವುದು ಮತ್ತು 
ಅದನ್ನು ಲಿಖಿತದಲ್ಲಿ ದಾಖಲಿಸತಕ್ಕದ್ದು. 


ಅಧ್ಯಾಯ - IN 
ಆಸ್ಪತ್ರೆಗಳ ಕರ್ತವ್ಯ ಮತ್ತು ಪ್ರಕ್ರಿಯಾ ಅಗತ್ಯತೆಗಳು 


6. ನೆರವು ನೀಡುವುದಕ್ಕಾಗಿ ಆಸ್ಪತ್ರೆಗಳ ಸಕಾರಾತ್ಮಕ ಕರ್ತವ್ಯ.- (1) ಪ್ರತಿಯೊಂದು ಆಸ್ಪತ್ರೆಯು ಉಚಿತವಾಗಿ ತಕ್ಷಣದ 
ವೈದ್ಯಕೀಯ ಪರಿಶೋಧನೆಯ ಸೇವೆಗಳನ್ನು ಮತ್ತು ಪ್ರಥಮ ಚಿಕಿತ್ಸೆಯನ್ನು ಒದಗಿಸತಕ್ಕದ್ದು ಹಾಗೂ ಅಂಥ ಯಾವೊಬ್ಬ 
ಗಾಯಾಳುವಿನ ಆರೋಗ್ಯ ಸ್ಥಿತಿಗಳನ್ನು ಉತ್ತಮಪಡಿಸಲು ಮತ್ತು ಚೇತರಿಕೆಯನ್ನುಂಟು ಮಾಡುವ ಉದ್ದೇಶಕ್ಕಾಗಿ ತಾನು 
ಅವಶ್ಯವೆಂದು ಪರಿಗಣಿಸುವ ಯುಕ್ತ ಚಿಕಿತ್ಸೆಯನ್ನು ಒದಗಿಸತಕ್ಕದ್ದು: 

ಪರಂತು, ಅವಶ್ಯವಾದ ಸೌಲಭ್ಯಗಳು ಅಥವಾ ಅರ್ಹ ಸಿಬ್ಬಂದಿ ಇಲ್ಲದ ಆಸ್ಪತ್ರೆಯು, ಅಂಥ ಯುಕ್ತ ಚಿಕಿತ್ಸೆಯನ್ನು 
ನೀಡಲು ಅಸಮರ್ಥವಾದಲ್ಲಿ, ಅಂಥ ಆಸ್ಪತ್ರೆಯು ಅಂಥ ಯುಕ್ತ ವ್ಯವಸ್ಥೆಗಳು ಅಥವಾ ಸಿಬ್ಬಂದಿ ಮತ್ತು ಸ್ಥಳಾವಕಾಶ ಲಭ್ಯವಿರುವ 
ಹತ್ತಿರದ ಆಸ್ಪತ್ರೆಗೆ ಆತನನ್ನು ವರ್ಗಾಯಿಸುವ ಮೊದಲು, ಆತನನ್ನು ಸ್ಥಿರವಾದ ಸ್ಥಿತಿಯಲ್ಲಿಡುವ ಸಲುವಾಗಿ, ವರ್ಗಾಯಿಸುವ 


ಸಂದರ್ಭದಲ್ಲಿ ಎಲ್ಲಾ ವೈದ್ಯಕೀಯ ದಾಖಲೆಗಳು ಅಥವಾ ಅದರ ಪ್ರತಿಗಳು ಗಾಯಾಳುವಿನ ಆರೋಗ್ಯ ಪರಿಸ್ಥಿತಿ, ರೋಗ 
ಚಿಹ್ನೆಗಳ ಮತ್ತು ಲಕ್ಷಣಗಳ ಪರಿವೀಕ್ಷಣೆ, ಪ್ರಾಥಮಿಕ ರೋಗ ನಿರ್ಣಯ, ಒದಗಿಸಿದ ಚಿಕಿತ್ಸೆ ಮತ್ತು ಯಾವುದಾದರೂ 
ಪರೀಕ್ಷೆಗಳನ್ನು ಮಾಡಿದ್ದರೆ ಅದರ ಫಲಿತಾಂಶಗಳನ್ನು ಒಳಗೊಂಡ ಸಂಬಂಧಪಟ್ಟ ದಾಖಲೆಗಳೊಂದಿಗೆ ಗಾಯಾಳುವಿನ 
ಆರೋಗ್ಯಕ್ಕೆ ಆಗುವ ಅಪಾಯಸಂಭವವನ್ನು ಕನಿಷ್ಠಗೊಳಿಸುವುದಕ್ಕೆ ತನ್ನ ಸಾಮರ್ಥ್ಯದೊಳಗೆ ಲಭ್ಯವಿರುವ ಅಂಥ ಚಿಕಿತ್ಸೆ ಅಥವಾ 
ಕ್ರಮವನ್ನು ಒದಗಿಸತಕ್ಕದ್ದು, 

(2) (1) ನೇ ಉಪಪ್ರಕರಣಕ್ಕೆ ಬಾಧಕವಾಗದಂತೆ, ವೈದ್ಯಕೀಯ ಖರ್ಚುಗಳು ಅಥವಾ ವೆಚ್ಚಗಳನ್ನು ಒದಗಿಸುವುದರಲ್ಲಿನ 
ಯಾವುದೇ ವಿಳಂಬಕ್ಕಾಗಿ, ಯಾವುದೇ ಆಸ್ಪತ್ರೆಯು ಗಾಯಾಳುವಿನ ಪ್ರಥಮ ಚಿಕಿತ್ಸೆ ಅಥವಾ ಚಿಕಿತ್ಸೆಯನ್ನು ನಿರಾಕರಿಸತಕ್ಕದ್ದಲ್ಲ 
ಅಥವಾ ವಿಳಂಬ ಮಾಡತಕ್ಕದ್ದಲ್ಲ. 

7. ಜೀವರಕ್ಷಕನನ್ನು ಆಸ್ಪತ್ರೆಯಲ್ಲಿ ತಡೆಹಿಡಿಯುವುದು. ಈ ಅಧಿನಿಯಮದ 4ನೇ ಪ್ರಕರಣದ (1)ನೇ ಉಪಪ್ರಕರಣದ 
ಅಡಿಯಲ್ಲಿ ಮಂಜೂರು ಮಾಡಿರುವ ಹಕ್ಕುಗಳಿಗೆ ಅನುಸಾರವಾಗಿ ಜೀವರಕ್ಷಕನು ಗಾಯಾಳುವನ್ನು ತಂದಿರುವಾಗ ಆಸ್ಪತ್ರೆಯೊಳಗೆ 
ಜೀವರಕ್ಷಕನನ್ನು ಯಾವುದೇ ಉದ್ದೇಶಕ್ಕಾಗಿ ಯಾವ ವ್ಯಕ್ತಿಯೂ ತಡೆಹಿಡಿಯತಕ್ಕದ್ದಲ್ಲ . 

8. ಆಸ್ಪತ್ರೆಯ ಕರ್ತವ್ಯಗಳು.- (1) ಎಲ್ಲಾ ಆಸ್ಪತ್ರೆಗಳೂ ಈ ಅಧಿನಿಯಮದ 4ನೇ ಪ್ರಕರಣದ ಅನುಸಾರವಾಗಿ 
ಜೀವರಕ್ಷಕನ ಹಕ್ಕುಗಳನ್ನು ಕನ್ನಡ, ಹಿಂದಿ ಮತ್ತು ಆಂಗ್ಲ ಭಾಷೆಗಳಲ್ಲಿ ಎದ್ದುಕಾಣುವ ಸ್ಥಳದಲ್ಲಿ ಪ್ರದರ್ಶಿಸುವುದು 
ಅವಶ್ಯವಾಗಿರತಕ್ಕದ್ದು. 

* (2) ಜೀವರಕ್ಷಕನು ಗಾಯಾಳುವನ್ನು ಅಂಥ ಆಸ್ಪತ್ರೆಗೆ ತಂದಿರುವಾಗ ಪ್ರತಿಯೊಂದು ಆಸ್ಪತ್ರೆಯೂ ತಕ್ಷಣ ಪೊಲೀಸರಿಗೆ 
ಮಾಹಿತಿಯನ್ನು ನೀಡತಕ್ಕದ್ದು: 

ಪರಂತು, ಈ ಅಧಿನಿಯಮದ 4ನೇ ಪ್ರಕರಣದ ಅನುಸಾರವಾಗಿ ಮಾತ್ರ ಜೀವರಕ್ಷಕನ ವಿವರಗಳನ್ನು ಪೊಲೀಸರಿಗೆ 
ನೀಡಬಹುದು. 

ಅಧ್ಯಾಯ - V 
ಜೀವರಕ್ಷಕರ ಪೊಲೀಸು ತನಿಖೆ 


೨ . ಪೊಲೀಸರು ಹಾಜರಿಯನ್ನು ಅಗತ್ಯಪಡಿಸುವುದು ಮತ್ತು ಪರೀಕ್ಷಿಸುವುದು. ಭಾರತೀಯ ದಂಡ ಸಂಹಿತೆ, 1860ರ 
160 ಮತ್ತು 161ನೇ ಪ್ರಕರಣದಲ್ಲಿ ವಿರುದ್ದವಾಗಿ ಏನೇ ಒಳಗೊಂಡಿದ್ದರೂ ಮತ್ತು ಅದಕ್ಕೆ ಹೆಚ್ಚುವರಿಯಾಗಿ, 

(i) ಪ್ರತ್ಯಕ್ಷ ಸಾಕ್ಷಿಯಾಗಿರುವ ಜೀವರಕ್ಷಕನ ವಿಚಾರಣೆಯನ್ನು , ಸಂಹಿತೆಯ XII ನೇ ಅಧ್ಯಾಯದ ಅಡಿಯಲ್ಲಿ 
ತನಿಖೆಯನ್ನು ನಡೆಸುವ ಪೊಲೀಸ್ ಅಧಿಕಾರಿಯು, ಜೀವರಕ್ಷಕನು ಪೊಲೀಸ್ ಠಾಣೆಗೆ ಭೇಟಿ ನೀಡಲು ಆರಿಸಿಕೊಂಡಿರುವುದನ್ನು 
ಹೊರತುಪಡಿಸಿ, ಜೀವರಕಕನಿಗೆ ಅನುಕೂಲಕವಾಗಿರುವಂಥ ಸಮಯ ಮತ್ತು ಆತನ ಸಳಗಳಾದ, ಆತನ ಮನೆ ಅಥವಾ 
ವ್ಯವಹಾರದ ಸ್ಥಳಗಳಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ನಡೆಸತಕ್ಕದ್ದು ಹಾಗೂ ಪರೀಕ್ಷೆಯನ್ನು ನಡೆಸುವ ಅಂಥ ಪೊಲೀಸ್ 
ಅಧಿಕಾರಿಯು ಸರಳ ಉಡುಪುಗಳನ್ನು ಧರಿಸಿರತಕ್ಕದ್ದು; 

(ii ) ತನಿಖೆ ನಡೆಸುವ ಅಧಿಕಾರಿಯು ಅಂಥ ಜೀವರಕ್ಷಕನು ಪೊಲೀಸ್ ಠಾಣೆಗೆ ಭೇಟಿ ನೀಡುವುದನ್ನು ಅಗತ್ಯಪಡಿಸಿದರೆ , 
ಅಂಥ ಅಧಿಕಾರಿಯು ಅದಕ್ಕಾಗಿ ಕಾರಣಗಳನ್ನು ಲಿಖಿತದಲ್ಲಿ ದಾಖಲಿಸತಕ್ಕದ್ದು ಮತ್ತು ಅಂಥ ಅಧಿಕಾರಿಯಿಂದ ಈ 
ಉಪಪ್ರಕರಣದಲ್ಲಿ ಉಂಟಾದ ಯಾವುದೇ ಉಲ್ಲಂಘನೆಯು ಈ ಅಧಿನಿಯಮದ 4ನೇ ಪ್ರಕರಣದ ( 2) ನೇ ಉಪಪ್ರಕರಣದಲ್ಲಿನ 
ಪರಂತುಕಕ್ಕೆ ಅನುಸಾರವಾಗಿ ನಿಯಮಿಸಲಾದ ತೊಂದರೆ ನಿವಾರಣಾ ಪ್ರಕ್ರಿಯೆಗೆ ಆಸ್ಪದವಾಗತಕ್ಕದ್ದು; ಮತ್ತು 

(iii) ತನಿಖೆ ನಡೆಸುವ ಪೊಲೀಸ್ ಅಧಿಕಾರಿಯು ಅಂಥ ಜೀವರಕ್ಷಕನ ಪೂರ್ಣ ಹೇಳಿಕೆ ಅಥವಾ ಶಪಥಪತ್ರವನ್ನು 
ಸಾಧ್ಯವಾದಷ್ಟು ಮಟ್ಟಿಗೆ ಒಂದೇ ಪರೀಕ್ಷೆಯಲ್ಲಿ ದಾಖಲಿಸತಕ್ಕದ್ದು. 

10 . ಪಾಲಿಸದಿರುವುದು.- ಈ ಅಧಿನಿಯಮದ ಉಪಬಂಧಗಳನ್ನು ಉಲ್ಲಂಘಿಸುವ ಯಾವೊಬ್ಬ ಪೊಲೀಸ್ ಅಧಿಕಾರಿಯು 
ಅಪರಾಧದ ತಪ್ಪಿತಸ್ಥನಾಗುವನು ಮತ್ತು ನಿಯಮಿಸಬಹುದಾದ ಅಂಥ ಶಿಸ್ತು ನಿಯಮಗಳಿಗೆ ಅನುಸಾರವಾಗಿ ದಂಡಗಳಿಗೆ 
ಒಳಪಡತಕ್ಕದ್ದು. 


ಅಧ್ಯಾಯ - VI 
ಜೀವರಕ್ಷಕ ನಿಧಿಯ ಸ್ಥಾಪನೆ 


11. ಜೀವರಕ್ಷಕ ನಿಧಿಯ ರಚನೆ.- (1) ಸರ್ಕಾರವು ರಾಜ್ಯ ವಿಧಾನಮಂಡಲದ ಮೂಲಕ ಈ ಸಂಬಂಧದಲ್ಲಿ ಯುಕ್ತವಾಗಿ 
ಮೀಸಲಿಟ್ಟ ತರುವಾಯ , ಸರ್ಕಾರವು ಅವಶ್ಯವೆಂದು ಪರಿಗಣಿಸಿದ ಅನುದಾನಗಳು ಮತ್ತು ಅಂಥ ಹಣದ ಮೊಬಲಗುಗಳ 
ಸಾಲಗಳನ್ನು ಯುಕ್ತ ಪ್ರಾಧಿಕಾರಕ್ಕೆ ನೀಡಬಹುದು. 

(2) ಜೀವರಕ್ಷಕ ನಿಧಿ ಎಂದು ಕರೆಯಲಾಗುವ ಒಂದು ನಿಧಿಯನ್ನು ರಚಿಸತಕ್ಕದ್ದು ಮತ್ತು ಅದಕ್ಕೆ ಈ 
ಮುಂದಿನವುಗಳನ್ನು ಜಮೆ ಮಾಡತಕ್ಕದ್ದು, ಎಂದರೆ : 


2L 


C 


( ಎ) ಸರ್ಕಾರವು ಯುಕ್ತ ಪ್ರಾಧಿಕಾರಕ್ಕೆ ನೀಡಲಾದ ಯಾವುದೇ ಅನುದಾನ ಅಥವಾ ಸಾಲಗಳು; 

( ಬಿ) ಸರ್ಕಾರವು ನಿಯಮಿಸಬಹುದಾದ ಅಂಥ ಇತರ ಮೂಲಗಳಿಂದ ಯುಕ್ತ ಪ್ರಾಧಿಕಾರವು ಸ್ವೀಕರಿಸಿದ ಎಲ್ಲಾ 
ಮೊಬಲಗುಗಳು, 

(3) ಅಂಥ ನಿಧಿಯನ್ನು ಈ ಅಧಿನಿಯಮದ ಉದ್ದೇಶಗಳನ್ನು ಈಡೇರಿಸುವುದಕ್ಕೆ ಈ ಸಂಬಂಧದಲ್ಲಿ ಸರ್ಕಾರವು 
ನಿಯಮಿಸಬಹುದಾದ ಅಂಥ ನಿಯಮಗಳಿಗೆ ಅನುಸಾರವಾಗಿ ಬಳಸತಕ್ಕದ್ದು: 

ಪರಂತು, ಈ ಅಧಿನಿಯಮದ 14ನೇ ಪ್ರಕರಣದ ಅನುಸಾರವಾಗಿ ಜೀವರಕ್ಷಕನ ಯುಕ್ತ ವೆಚ್ಚಗಳನ್ನು ಪೂರೈಸುವುದಕ್ಕಾಗಿ 
ಸರ್ಕಾರವು, ನಿಧಿಯಿಂದ ಅಂಥ ಹಣಗಳನ್ನು ಹಂಚಿಕೆ ಮಾಡಬಹುದು. 

(4) ಈ ಅಧಿನಿಯಮದ 6ನೇ ಪ್ರಕರಣದಲ್ಲಿ ಏನೇ ಒಳಗೊಂಡಿದ್ದರೂ , ಸರ್ಕಾರವು ಅಧಿಸೂಚನೆಯ ಮೂಲಕ, ಈ 
ಸಂಬಂಧದಲ್ಲಿ ರಾಜ್ಯ ವಿಧಾನಮಂಡಲವು ಯುಕ್ತವಾಗಿ ಮೀಸಲಿಟ್ಟ ತರುವಾಯ, ಆಸ್ಪತ್ರೆಗಳ ಮೂಲಕ ಒದಗಿಸಿದ ಚಿಕಿತ್ಸೆಗೆ 
ಭರಿಸಲಾದ ಚಾರ್ಜುಗಳು ಅಥವಾ ವೆಚ್ಚಗಳ ಮರುಪಾವತಿಗಾಗಿ ಹೆಚ್ಚುವರಿ ನಿಯಮಗಳನ್ನು ಮಾಡಬಹುದು. ನೀಡಿದ ಅಂಥ 
ಯುಕ್ತ ಚಿಕಿತ್ಸೆಗಾಗಿ ಭರಿಸಲಾದ ಖರ್ಚುಗಳು ಮತ್ತು ವೆಚ್ಚಗಳ ಯುಕ್ತ ಕನಿಷ್ಟ ಹಂಚಿಕೆಯನ್ನು ಹಿಂಪಡೆಯಲು ಅಂಥ ಆಸ್ಪತ್ರೆಯು 
ಅಸಮರ್ಥವಾದಲ್ಲಿ, ಆಗ ಅಂಥ ಆಸ್ಪತ್ರೆಯು, ಅಂಥ ನಿಯಮಗಳ ಪ್ರಾರಂಭದ ದಿನಾಂಕದ ತರುವಾಯ ಈ ಸಂಬಂಧದಲ್ಲಿ 
ಸರ್ಕಾರವು ನಿಯಮಿಸಬಹುದಾದ ಅಂಥ ಅವಧಿ ಮತ್ತು ಅಂಥ ನಮೂನೆ ಹಾಗೂ ವಿಧಾನದಲ್ಲಿ ಯುಕ್ತ ಪ್ರಾಧಿಕಾರಕ್ಕೆ 
ಅರ್ಜಿಯನ್ನು ಸಲ್ಲಿಸಬಹುದು. 

12 . ನಿಧಿಯ ಅನುಷ್ಠಾನ ಮತ್ತು ಆಡಳಿತದ ಜವಾಬ್ದಾರಿ.- ಸರ್ಕಾರವು ಅಧಿಸೂಚನೆಯ ಮೂಲಕ, ಜಿಲ್ಲಾ ಹಂತದಲ್ಲಿ, ಈ 
ನಿಧಿಯ ಅನುಷ್ಠಾನ ಮತ್ತು ನಿರ್ವಹಣೆಗೆ ಜವಾಬ್ದಾರಿಯಾಗತಕ್ಕೆ ಒಂದು ಯುಕ್ತ ಪ್ರಾಧಿಕಾರವನ್ನು ನಿಯಮಿಸತಕ್ಕದ್ದು ಮತ್ತು ಅದು 
ಈ ಅಧಿನಿಯಮ ಅಡಿಯಲ್ಲಿ ತೊಂದರೆ ನಿವಾರಣೆಗಾಗಿ ನೋಡಲ್ ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸತಕ್ಕದ್ದು. 


p 


ಅಧ್ಯಾಯ - VII 
ಕಾನೂನು ನಡವಳಿಗಳನ್ನು ಸುಲಭಗೊಳಿಸುವುದು 


13. ನ್ಯಾಯಾಲಯ ನಡವಳಿಗಳನ್ನು ಮುಂದೂಡುವುದಕ್ಕೆ ಅಥವಾ ಮುಂದಕ್ಕೆ ಹಾಕುವುದಕ್ಕೆ ನಿರ್ಬಂಧ.- (1) ಜೀವರಕ್ಷಕ 
ಮತ್ತು ವೈದ್ಯಕೀಯ ವೃತ್ತಿನಿರತನು ನ್ಯಾಯಾಲಯದಲ್ಲಿ ಸಾಕ್ಷಿಯಾಗಿ ಹಾಜರಾದಾಗ, ಮುಖ್ಯ ವಿಚಾರಣೆ ಮತ್ತು ಪಾಟಿ ಸವಾಲನ್ನು 
ಸಾಧ್ಯವಾದಷ್ಟು ಮಟ್ಟಿಗೆ ಅದೇ ದಿನ ನಡೆಸತಕ್ಕದ್ದು. 

(2 ) ನ್ಯಾಯಾಲಯವು ಲಿಖಿತದಲ್ಲಿ ದಾಖಲಿಸಬೇಕಾದ ವಿಶೇಷ ಕಾರಣಗಳ ಸಂದರ್ಭವನ್ನು ಹೊರತುಪಡಿಸಿ, 
ಜೀವರಕ್ಷಕನ ಮುಖ್ಯ ವಿಚಾರಣೆ ಮತ್ತು ಪಾಟಿ ಸವಾಲನ್ನು ಮೂರು ಹಿಯರಿಂಗ್‌ಗಳಿಗಿಂತ ಹೆಚ್ಚಲ್ಲದಂತೆ 
ಪೂರ್ಣಗೊಳಿಸತಕ್ಕದ್ದು. 

(3) ಜೀವರಕ್ಷಕ ಅಥವಾ ಸಂದರ್ಭಾನುಸಾರವಾಗಿ ವೈದ್ಯಕೀಯ ವೃತ್ತಿನಿರತನು ನ್ಯಾಯಾಲಯದಲ್ಲಿ ಸಾಕ್ಷಿಯಾಗಿ 
ಹಾಜರಾದಾಗ, ಲಿಖಿತದಲ್ಲಿ ದಾಖಲಿಸಬೇಕಾದ ವಿಶೇಷ ಕಾರಣಗಳ ಸಂದರ್ಭವನ್ನು ಹೊರತುಪಡಿಸಿ, ಮುಂದಕ್ಕೆ 
ಹಾಕುವುದನ್ನು ಅಥವಾ ಮುಂದೂಡುವುದನ್ನು ಮಂಜೂರು ಮಾಡತಕ್ಕದ್ದಲ್ಲ . 

( 4) ಅಂಥ ಮುಂದಕ್ಕೆ ಹಾಕುವುದನ್ನು ಅಥವಾ ಮುಂದೂಡುವುದನ್ನು ಮಂಜೂರು ಮಾಡುವ ಮೇಲಿನ 
ನಿಬಂಧನೆಗಳು, ಯುಕ್ತ ಪ್ರಕರಣಗಳಲ್ಲಿ ಪ್ರಾಸಿಕ್ಯೂಷನ್ ಅಥವಾ ಸಂದರ್ಭಾನುಸಾರವಾಗಿ ಆಪಾದಿತರಿಂದ ಹೆಚ್ಚಿನ ಖರ್ಚುಗಳ 
(exemplary Costs ) ಪಾವತಿಯನ್ನೂ ಒಳಗೊಂಡಿರತಕ್ಕದ್ದು: 

ಪರಂತು, ಯಾವುದೇ ಸಂದರ್ಭದಲ್ಲಿ ಜೀವರಕ್ಷಕನು ಹಾಜರಾಗಿರುವಾಗ ಒಂದಕ್ಕಿಂತ ಹೆಚ್ಚು ಮುಂದೂಡಿಕೆಯನ್ನು 
ಮಂಜೂರು ಮಾಡತಕ್ಕದ್ದಲ್ಲ. 

14 . ಜೀವರಕ್ಷಕನಿಗೆ ಸಕಾರಣಿಕ ವೆಚ್ಚಗಳ ಗೌರವಧನ - ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿಗೆ 
ವಿರುದ್ಧವಾಗಿ ಅಥವಾ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಒಪ್ಪಂದ, ಐತೀರ್ಪು, ತೀರ್ಪು, ಡಿಕ್ಕಿ , ನಿಯಮ, ವಿನಿಯಮ 
ಅಥವಾ ಇತರ ಲಿಖಿತಪತ್ರಗಳಲ್ಲಿ ಏನೇ ಒಳಗೊಂಡಿದ್ದರೂ , 

( ) ನ್ಯಾಯಾಲಯದ ಮುಂದೆ ಯಾವುದೇ ವಿಚಾರಣೆ, ಅಧಿವಿಚಾರಣೆ ಅಥವಾ ಇತರ ನಡವಳಿಗಳ ಉದ್ದೇಶಕ್ಕಾಗಿ 
ನ್ಯಾಯಾಲಯಕ್ಕೆ ಸಾಕ್ಷಿಯಾಗಿ ಹಾಜರಾಗುವ ಜೀವರಕ್ಷಕನು ಭರಿಸಿದ ಸಕಾರಣಿಕ ವೆಚ್ಚಗಳಿಗಾಗಿ ಸರ್ಕಾರದ ಕಡೆಯಿಂದ 
ಗೌರವಧನ ಸಂದಾಯ ಮಾಡುವುದಕ್ಕಾಗಿ ನ್ಯಾಯಾಲಯವು ಆದೇಶಿಸತಕ್ಕದ್ದು; 

( ii) ಅಂಥ ಸಕಾರಣಿಕ ವೆಚ್ಚಗಳಲ್ಲಿ ವಾಸ್ತವಿಕ ಸಾರಿಗೆ ಖರ್ಚು ಮತ್ತು ಜೀವರಕ್ಷಕನ ದಿನಗೂಲಿಯ ನಷ್ಟ, ದಿನ ಒಂದಕ್ಕೆ 
ಕನಿಷ್ಟ ಒಂದು ನೂರು ರೂಪಾಯಿಗಳಿಗೆ ಒಳಪಟ್ಟು ಅಥವಾ ಸರ್ಕಾರವು ಕಾಲಕಾಲಕ್ಕೆ ನಿಯಮಿಸಬಹುದಾದ ಅಂಥ ಹೆಚ್ಚಿನ 
ಮೊಬಲಗು ಇವುಗಳನ್ನು ಪರಿಗಣಿಸತಕ್ಕದ್ದು ; 

( iii) ಸಕಾರಣಿಕ ವೆಚ್ಚಗಳ ಗೌರವಧನದ ಆದೇಶವನ್ನು ಜೀವರಕ್ಷಕನು ನ್ಯಾಯಾಲಯಕ್ಕೆ ಹಾಜರಾದ ದಿನದಂದೇ 
ನ್ಯಾಯಾಲಯವು ಜಾರಿಗೊಳಿಸತಕ್ಕದ್ದು ಮತ್ತು ಅದೇ ದಿನದಂದು ಆತನಿಗೆ ಸಂದಾಯ ಮಾಡತಕ್ಕದ್ದು: 


ಪರಂತು, ಮುಂದಕ್ಕೆ ಹಾಕುವುದು ಅಥವಾ ಮುಂದೂಡುವುದಕ್ಕೆ ಮಂಜೂರು ಮಾಡುವುದನ್ನು ಒಳಗೊಂಡಂತೆ 
ಜೀವರಕ್ಷಕನು ಹಾಜರಾದ ಪ್ರತಿಯೊಂದು ದಿನವೂ ಸಕಾರಣಿಕ ವೆಚ್ಚಗಳ ಸಂದಾಯದ ಅಂಥ ಆದೇಶವನ್ನು ಮಾಡತಕ್ಕದ್ದು . 

ಅಧ್ಯಾಯ - VIII 
ಅಪರಾಧಗಳು ಮತ್ತು ದಂಡಗಳು 


15 . ದಂಡವನ್ನು ವಿಧಿಸುವಾಗ ಪರಿಗಣನೆಗಳು.- ಅಪರಾಧಕ್ಕಾಗಿ ಕ್ರಮ ಜರುಗಿಸುವಾಗ, ಆಪಾದಿತನು ಅಂಥ 
ಅಪರಾಧವನ್ನು ಎಸಗಿದ ತರುವಾಯ ಜೀವರಕ್ಷಕನಾಗಿ ಕಾರ್ಯವಹಿಸಿ ಮತ್ತು ಗಾಯಾಳುವಾದ ಮತ್ತೊಬ್ಬ ವ್ಯಕ್ತಿಗೆ ತುರ್ತು 
ನಿಗಾವಹಿಸಿದರೆ , ನ್ಯಾಯಾಲಯವು ಆಪಾದಿತನಿಗೆ ದಂಡ ವಿಧಿಸುವುದನ್ನು ನಿರ್ಧರಿಸುವಾಗ, ಆಪಾದಿತನು ನೀಡಿದ ಅಂಥ 
ಸಹಾಯಗಳು , ಏನಾದರೂ ಇದ್ದಲ್ಲಿ, ಅವುಗಳನ್ನು ಪರಿಗಣಿಸತಕ್ಕದ್ದು . 

16 . ಪೊಲೀಸ್ ಅಧಿಕಾರಿಯಿಂದ ಅನನುಪಾಲನೆ.- ಈ ಅಧಿನಿಯಮದ ಉಪಬಂಧಗಳನ್ನು ಉಲ್ಲಂಘಿಸುವ ಯಾವೊಬ್ಬ 
ಪೊಲೀಸ್ ಅಧಿಕಾರಿಯು ಅಪರಾಧದ ತಪ್ಪಿತಸ್ಥನಾಗುವನು ಮತ್ತು ಈ ಅಧಿನಿಯಮದ ಯಾವುದೇ ಉಪಬಂಧಗಳನ್ನು 
ಪಾಲಿಸದಿದ್ದಲ್ಲಿ ಅಥವಾ ಉಲ್ಲಂಘನೆಯ ಸಂದರ್ಭದಲ್ಲಿ ಸಂಬಂಧಿಸಿದ ಪೊಲೀಸ್ ಉಪಆಯುಕ್ತರಿಗೆ ಅಥವಾ ತತ್ಸಮಾನ 
ಅಧಿಕಾರಿಗೆ ದೂರನ್ನು ಸಲ್ಲಿಸತಕ್ಕದ್ದು ಹಾಗೂ ಯುಕ್ತ ನಿಯಮಗಳಿಗೆ ಅನುಸಾರವಾಗಿ ಶಿಸ್ತುಕ್ರಮಕ್ಕೊಳಪಟ್ಟು, ಅಂಥ ದೂರುಗಳನ್ನು 
ಸಕಾಲಿಕ ವಿಧಾನದಲ್ಲಿ ಸ್ವೀಕರಿಸಲು ಮತ್ತು ವಿಲೇ ಮಾಡಲು ಸೂಕ್ತ ವ್ಯವಸ್ಥೆಗಳನ್ನು ಮಾಡತಕ್ಕದ್ದು . 

_ 17. ಕಂಪನಿಗಳಿಂದ ಅಪರಾಧಗಳು.- (1) ಈ ಅಧಿನಿಯಮದ IVನೇ ಅಧ್ಯಾಯದ ಅಡಿಯಲ್ಲಿಯ ಅಪರಾಧವನ್ನು 
ಮಾಡುವ ವ್ಯಕ್ತಿಯು ಒಂದು ಕಂಪನಿಯಾಗಿದ್ದರೆ, ಅಪರಾಧವು ನಡೆದ ಕಾಲದಲ್ಲಿ ಆ ಕಂಪನಿಯ ವ್ಯವಹರಣೆಗಳ ನಿರ್ವಹಣೆಗಾಗಿ 
ಕಂಪನಿಯ ಪ್ರಭಾರದಲ್ಲಿದ್ದ ಮತ್ತು ಅದಕ್ಕೆ ಜವಾಬ್ದಾರನಾಗಿದ್ದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಮತ್ತು ಕಂಪನಿಯನ್ನು ಆ ಅಪರಾಧದ 
ದೋಷಿಯೆಂದು ಭಾವಿಸತಕ್ಕದ್ದು ಮತ್ತು ತದನುಸಾರವಾಗಿ ಅವನು ತನ್ನ ವಿರುದ್ದದ ವ್ಯವಹರಣೆಗೆ ಮತ್ತು ದಂಡನೆಗೆ 
ಗುರಿಯಾಗತಕ್ಕದ್ದು: 

ಪರಂತು, ಈ ಉಪಪ್ರಕರಣದಲ್ಲಿ ಒಳಗೊಂಡಿರುವುದು ಯಾವುದೂ , ಅಂಥ ಅಪರಾಧವು ತನ್ನ ತಿಳಿವಳಿಕೆಗೆ ಬಾರದೆ 
ನಡೆಯಿತೆಂದು ಅಥವಾ ಅಂಥ ಅಪರಾಧವನ್ನು ತಡೆಗಟ್ಟಲು ತಾನು ಯಥೋಚಿತವಾದ ಜಾಗರೂಕತೆಯನ್ನು ವಹಿಸಿದ್ದೆನೆಂದು 
ಅಂಥ ಯಾವೊಬ್ಬ ವ್ಯಕ್ತಿಯು ರುಜುವಾತುಪಡಿಸಿದರೆ, ಯಾವುದೇ ಶಿಕ್ಷೆಗೆ ಅಂಥ ವ್ಯಕ್ತಿಯನ್ನು ಗುರಿಯಾಗುವಂತೆ 
ಮಾಡತಕ್ಕದ್ದಲ್ಲ. 

( 2) (1) ನೇ ಉಪಪ್ರಕರಣದಲ್ಲಿ ಏನೇ ಒಳಗೊಂಡಿದ್ದರೂ , ಈ ಅಧಿನಿಯಮದ IVನೇ ಅಧ್ಯಾಯದ ಅಡಿಯಲ್ಲಿ 
ದಂಡಿಸಬಹುದಾದ ಒಂದು ಅಪರಾಧವನ್ನು ಕಂಪನಿಯು ಮಾಡಿರುವಲ್ಲಿ ಮತ್ತು ಆ ಅಪರಾಧವು ಕಂಪನಿಯ ಯಾವೊಬ್ಬ 
ನಿರ್ದೆಶಕ , ವ್ಯವಸ್ಥಾಪಕ, ಕಾರ್ಯದರ್ಶಿ ಅಥವಾ ಇತರ ಅಧಿಕಾರಿಯ ಸಮ್ಮತಿಯಿಂದ ಅಥವಾ ಪರೋಕ್ಷ ಸಮ್ಮತಿಯಿಂದ 
ಅಥವಾ ಅವನ ಕಡೆಯಿಂದಾದ ಯಾವುದೇ ನಿರ್ಲಕ್ಷ್ಯದ ಕಾರಣದಿಂದ ಅಪರಾಧವು ಸಂಭವಿಸಿತೆಂದು ಹೇಳಬಹುದಾದರೆ ಅಂಥ 
ನಿರ್ದೆಶಕ , ವ್ಯವಸ್ಥಾಪಕ, ಕಾರ್ಯದರ್ಶಿ ಅಥವಾ ಇತರ ಅಧಿಕಾರಿಯನ್ನು ಸಹ ಆ ಅಪರಾಧದ ಬಗ್ಗೆ ದೋಷಿಯೆಂದು 
ಭಾವಿಸತಕ್ಕದ್ದು ಮತ್ತು ತದನುಸಾರವಾಗಿ ಅವನು ತನ್ನ ವಿರುದ್ದದ ವ್ಯವಹರಣೆಗೆ ಮತ್ತು ದಂಡನೆಗೆ ಗುರಿಯಾಗತಕ್ಕದ್ದು. 
ವಿವರಣೆ:- ಈ ಪ್ರಕರಣದ ಉದ್ದೇಶಗಳಿಗಾಗಿ , 

( ಎ) “ಕಂಪನಿ ” ಎಂದರೆ, ಕಂಪನಿಗಳ ಅಧಿನಿಯಮ , 2013ರ (2013ರ ಕೇಂದ್ರ ಅಧಿನಿಯಮ 18) ಅಥವಾ 
ಯಾವುದೇ ಹಿಂದಿನ ಕಂಪನಿ ಕಾನೂನುಗಳ ಅಡಿಯಲ್ಲಿ ನಿಗಮಿತಗೊಂಡ ಒಂದು ಕಂಪನಿ ; ಮತ್ತು 

( ಬಿ) ನಿರ್ದೆಶಕ ” ಎಂದರೆ , ಕಂಪನಿಗಳ ಅಧಿನಿಯಮ , 2013ರಲ್ಲಿ ( 2013ರ ಕೇಂದ್ರ ಅಧಿನಿಯಮ 18 ) 
ಪರಿಭಾಷಿಸಿದಂತೆ ಕಂಪನಿಯ ಮಂಡಳಿಗೆ ನೇಮಿಸಿದ ಒಬ್ಬ ನಿರ್ದೇಶಕ. 

_ 18, ಸಂಘಗಳು ಅಥವಾ ನ್ಯಾಸಗಳಿಂದ ಅಪರಾಧಗಳು.- (1) ಈ ಅಧಿನಿಯಮದ IVನೇ ಅಧ್ಯಾಯದ ಅಡಿಯಲ್ಲಿಯ 
ಅಪರಾಧವನ್ನು ಮಾಡುವ ವ್ಯಕ್ತಿಯು ಒಂದು ಸಂಘ ಅಥವಾ ನ್ಯಾಸವಾಗಿದ್ದರೆ, ಅಪರಾಧವು ನಡೆದ ಕಾಲದಲ್ಲಿ ಆ ಸಂಘ 
ಅಥವಾ ನ್ಯಾಸದ ವ್ಯವಹರಣೆಗಳ ನಿರ್ವಹಣೆಗಾಗಿ ಸಂಘ ಅಥವಾ ನ್ಯಾಸದ ಪ್ರಭಾರದಲ್ಲಿದ್ದ ಮತ್ತು ಅದಕ್ಕೆ ಜವಾಬ್ದಾರನಾಗಿದ್ದ 
ಪ್ರತಿಯೊಬ್ಬ ವ್ಯಕ್ತಿಯನ್ನು ಮತ್ತು ಸಂಘ ಅಥವಾ ನ್ಯಾಸವನ್ನು ಆ ಅಪರಾಧದ ದೋಷಿಯೆಂದು ಭಾವಿಸತಕ್ಕದ್ದು ಮತ್ತು 
ತದನುಸಾರವಾಗಿ ಅವನು ತನ್ನ ವಿರುದ್ದದ ವ್ಯವಹರಣೆಗೆ ಮತ್ತು ದಂಡನೆಗೆ ಗುರಿಯಾಗತಕ್ಕದ್ದು: 

ಪರಂತು, ಈ ಉಪಪ್ರಕರಣದಲ್ಲಿ ಒಳಗೊಂಡಿರುವುದು ಯಾವುದೂ ಅಂಥ ಅಪರಾಧವು ತನ್ನ ತಿಳಿವಳಿಕೆಗೆ ಬಾರದೆ 
ನಡೆಯಿತೆಂದು ಅಥವಾ ಅಂಥ ಅಪರಾಧವನ್ನು ತಡೆಗಟ್ಟಲು ತಾನು ಯಥೋಚಿತವಾದ ಜಾಗರೂಕತೆಯನ್ನು ವಹಿಸಿದ್ದೆನೆಂದು 
ಅಂಥ ಯಾವೊಬ್ಬ ವ್ಯಕ್ತಿಯು ರುಜುವಾತುಪಡಿಸಿದರೆ, ಈ ಅಧಿನಿಯಮದಲ್ಲಿ ಉಪಬಂಧಿಸಲಾಗಿರುವ ಯಾವುದೇ ಶಿಕ್ಷೆಗೆ ಅಂಥ 
ವ್ಯಕ್ತಿಯನ್ನು ಗುರಿಯಾಗುವಂತೆ ಮಾಡತಕ್ಕದ್ದಲ್ಲ. 

(2) (1) ನೇ ಉಪಪ್ರಕರಣದಲ್ಲಿ ಏನೇ ಒಳಗೊಂಡಿದ್ದರೂ , ಈ ಅಧಿನಿಯಮದ IVನೇ ಅಧ್ಯಾಯದ ಅಡಿಯಲ್ಲಿ 
ದಂಡಿಸಬಹುದಾದ ಒಂದು ಅಪರಾಧವನ್ನು ಒಂದು ಸಂಘ ಅಥವಾ ನ್ಯಾಸವು ಮಾಡಿರುವಲ್ಲಿ ಮತ್ತು ಆ ಅಪರಾಧವು ಸಂಘದ 
ಅಥವಾ ನ್ಯಾಸದ ಯಾವೊಬ್ಬ ನಿರ್ದೆಶಕ , ವ್ಯವಸ್ಥಾಪಕ , ಕಾರ್ಯದರ್ಶಿ , ನ್ಯಾಸಧಾರಿ ಅಥವಾ ಇತರ ಅಧಿಕಾರಿಯ ಸಮ್ಮತಿಯಿಂದ 


8 . 
ಅಥವಾ ಪರೋಕ್ಷ ಸಮ್ಮತಿಯಿಂದ ಅಥವಾ ಅವನ ಕಡೆಯಿಂದಾದ ಯಾವುದೇ ನಿರ್ಲಕ್ಷ್ಯದ ಕಾರಣದಿಂದ ಅಪರಾಧವು 
ಸಂಭವಿಸಿತೆಂದು ಹೇಳಬಹುದಾದರೆ ಅಂಥ ನಿರ್ದೆಶಕ , ವ್ಯವಸ್ಥಾಪಕ, ಕಾರ್ಯದರ್ಶಿ , ನ್ಯಾಸಧಾರಿ ಅಥವಾ ಇತರ 
ಅಧಿಕಾರಿಯನ್ನು ಸಹ ಆ ಅಪರಾಧದ ಬಗ್ಗೆ ದೋಷಿಯೆಂದು ಭಾವಿಸತಕ್ಕದ್ದು ಮತ್ತು ತದನುಸಾರವಾಗಿ ಅವನು ತನ್ನ ವಿರುದ್ಧದ 
ವ್ಯವಹರಣೆಗೆ ಮತ್ತು ದಂಡನೆಗೆ ಗುರಿಯಾಗತಕ್ಕದ್ದು. 
ವಿವರಣೆ:- ಈ ಪ್ರಕರಣದ ಉದ್ದೇಶಗಳಿಗಾಗಿ, 

( ಎ) “ಸಂಘ” ಎಂದರೆ , ಸಂಘಗಳ ನೋಂದಣಿ ಅಧಿನಿಯಮ , 1860ರ ( 1860ರ ಕೇಂದ್ರ ಅಧಿನಿಯಮ 21 ) 
ಅಡಿಯಲ್ಲಿ ನೋಂದಣಿಯಾದ ಒಂದು ನಿಗಮಿತ ನಿಕಾಯ ಮತ್ತು “ ನ್ಯಾಸ ” ಎಂದರೆ, ಭಾರತೀಯ ನ್ಯಾಸ ಅಧಿನಿಯಮ , 1882ರ 
( 1882ರ ಕೇಂದ್ರ ಅಧಿನಿಯಮ 02) ಅಥವಾ ಜಾರಿಯಲ್ಲಿರುವ ಯಾವುದೇ ಇತರ ಕಾನೂನಿನ ಅಡಿಯಲ್ಲಿ ನೋಂದಣಿಯಾದ 
ಒಂದು ನಿಕಾಯ ; ಮತ್ತು 

( ಬಿ) ಸಂಘ ಅಥವಾ ನ್ಯಾಸಕ್ಕೆ ಸಂಬಂಧಿಸಿದಂತೆ “ನಿರ್ದೆಶಕ ” ಎಂದರೆ, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ 
ಹಿತಾಸಕ್ತಿಗಳನ್ನು ಪ್ರತಿನಿಧಿಸುವ ಪದನಿಮಿತ್ತ ಸದಸ್ಯನ ಹೊರತಾದ ಅದರ ಆಡಳಿತ ಮಂಡಳಿಯ ಒಬ್ಬ ಸದಸ್ಯ . 

19. ಆಸ್ಪತ್ರೆಗಳಿಂದ ಅಪರಾಧಗಳು.- (1) ಈ ಅಧಿನಿಯಮದ IVನೇ ಅಧ್ಯಾಯದ ಯಾವುದೇ ಉಪಬಂಧಗಳ 
ಉಲ್ಲಂಘನೆಯು ಈ ಅಧಿನಿಯಮದ ಅಡಿಯಲ್ಲಿ ದಂಡಿಸಬಹುದಾದ ಅಪರಾಧವಾಗಿರತಕ್ಕದ್ದು . 

( 2) ಈ ಅಧಿನಿಯಮದ IVನೇ ಅಧ್ಯಾಯದ ಅಡಿಯಲ್ಲಿನ ಅಪರಾಧವು ಗಾಯಾಳುವಿನ ಮರಣದಲ್ಲಿ 
ಅಂತ್ಯಗೊಂಡಾಗ, ಅದನ್ನು ವೈದ್ಯಕೀಯ ನಿರ್ಲಕ್ಷ್ಯದ ಪ್ರಕರಣವೆಂದು ಪರಿಗಣಿಸತಕ್ಕದ್ದು ಹಾಗೂ ಆಸ್ಪತ್ರೆಯ ವಿರುದ್ಧ ಕ್ರಿಮಿನಲ್ 
ನಡವಳಿಗಳನ್ನು ಆರಂಭಿಸಬಹುದು. 

(3) ಆಸ್ಪತ್ರೆಯು ಮೊದಲನೇ ಅಪರಾಧಕ್ಕಾಗಿ ಹತ್ತು ಸಾವಿರ ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ, ಎರಡನೇ 
ಅಪರಾಧಕ್ಕಾಗಿ ಐವತ್ತು ಸಾವಿರ ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಮತ್ತು ಯಾವುದೇ ಅನಂತರದ ಅಪರಾಧಕ್ಕಾಗಿ ಐದು 
ಲಕ್ಷ ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯನ್ನು ಪಾವತಿಸುವುದಕ್ಕೆ ಹೊಣೆಯಾಗಿರತಕ್ಕದ್ದು: 

ಪರಂತು , ಗಂಭೀರ ಮತ್ತು ಪುನರಾವರ್ತಿತ ನಿರ್ಲಕ್ಷದ ಅಪರಾಧದ ಸಂದರ್ಭದಲ್ಲಿ , ಸಂಬಂಧಿಸಿದ ಪ್ರಾಧಿಕಾರಿಯು 
ತಾನು ಅಗತ್ಯವೆಂದು ಭಾವಿಸಿದಲ್ಲಿ, ಈ ಪ್ರಕರಣದ ಅಡಿಯಲ್ಲಿ ಇರುವುದು ಯಾವುದೂ , ಆಸ್ಪತ್ರೆಯ ಲೈಸೆನ್ಸನ್ನು 
ರದ್ದುಗೊಳಿಸುವುದನ್ನು ತಡೆಯತಕ್ಕದ್ದಲ್ಲ. 

20. ವೈದ್ಯಕೀಯ ವೃತ್ತಿನಿರತರಿಂದ ಅಪರಾಧಗಳು.- ತುರ್ತು ಸನ್ನಿವೇಶಗಳಲ್ಲಿ, IVನೇ ಅಧ್ಯಾಯದಲ್ಲಿನ ಚಿಕಿತ್ಸಾ 
ಗಮನವನ್ನು ಒದಗಿಸಬೇಕಾದ ವೈದ್ಯಕೀಯ ವೃತ್ತಿನಿರತನು ಅದಕ್ಕೆ ಸ್ಪಂದಿಸದಿದ್ದಾಗ, ಅದನ್ನು ಭಾರತೀಯ ವೈದ್ಯಕೀಯ ಪರಿಷತ್ತು 
(ವೃತ್ತಿನಿರತರ ನಡವಳಿಕೆ, ಶಿಷ್ಟಾಚಾರ ಮತ್ತು ನೀತಿನಿಯಮಗಳು) ವಿನಿಯಮಗಳು, 2002ರ 7ನೇ ಅಧ್ಯಾಯದ ಅಡಿಯಲ್ಲಿ ಅದು 
" ವೃತ್ತಿನಿರತರ ದುರ್ನಡತೆ" ಆಗತಕ್ಕದ್ದು ಮತ್ತು ಅಂಥ ವೈದ್ಯಕೀಯ ವೃತ್ತಿನಿರತರ ವಿರುದ್ಧ ಸದರಿ ನಿಯಮಗಳ 8ನೇ ಅಧ್ಯಾಯದ 
ಅಡಿಯಲ್ಲಿ ಶಿಸ್ತುಕ್ರಮವನ್ನು ಕೈಗೊಳ್ಳತಕ್ಕದ್ದು. 

21. ಅಪರಾಧದ ಸಂಜೇಯತೆ.- (1) ಈ ಅಧಿನಿಯಮದ ಅಡಿಯಲ್ಲಿನ ಅಪರಾಧಗಳು ಸಂಜೇಯವಾಗಿರತಕ್ಕದ್ದಲ್ಲ 
ಹಾಗೂ ಜಾಮೀನೀಯವಾಗಿರತಕ್ಕದ್ದು. 

(2) ನಿಯಮಿಸಿದ ಪ್ರಾಧಿಕಾರವು ದೂರನ್ನು ದಾಖಲಿಸದ ಹೊರತು ಈ ಅಧಿನಿಯಮದ ಅಡಿಯಲ್ಲಿ ಅಪರಾಧದ 
ಸಂಜೇಯತೆಯನ್ನು ಯಾವುದೇ ನ್ಯಾಯಾಲಯವು ತೆಗೆದುಕೊಳ್ಳತಕ್ಕದ್ದಲ್ಲ. 

22 . ಅಪೀಲು. - ಯುಕ್ತ ಪ್ರಾಧಿಕಾರದ ಅಥವಾ ನಿಯಮಿಸಿದ ಪ್ರಾಧಿಕಾರದ ಆದೇಶದಿಂದ ಬಾಧಿತನಾದ ಯಾವೊಬ್ಬ 
ವ್ಯಕ್ತಿಯು ಅಂಥ ಆದೇಶದ ಮೂವತ್ತು ದಿನಗಳ ಒಳಗಾಗಿ ನಿಯಮಿಸಬಹುದಾದಂಥ ಮೇಲ್ಮನವಿ ಪ್ರಾಧಿಕಾರಕ್ಕೆ ಅಪೀಲನ್ನು 
ಸಲ್ಲಿಸಬಹುದು. 

ಅಧ್ಯಾಯ - IX 
ಸಂಕೀರ್ಣ 


23. ನಿಯಮಗಳ ರಚನಾಧಿಕಾರ.- (1) ಸರ್ಕಾರವು ಈ ಅಧಿನಿಯಮದ ಎಲ್ಲಾ ಅಥವಾ ಯಾವುದೇ ಉದ್ದೇಶಗಳನ್ನು 
ಈಡೇರಿಸುವುದಕ್ಕೆ ಪೂರ್ವ ಪ್ರಕಟಣೆಯ ತರುವಾಯ ಅಧಿಸೂಚನೆಯ ಮೂಲಕ ನಿಯಮಗಳನ್ನು ರಚಿಸಬಹುದು. 

( 2) ವಿಶೇಷವಾಗಿ ಮತ್ತು ಮೇಲಿನ ಅಧಿಕಾರದ ಸಾಮಾನ್ಯಾನ್ವಯಕ್ಕೆ ಪ್ರತಿಕೂಲವಲ್ಲದ ಅಂಥ ನಿಯಮಗಳು , 
( ಎ) ಆಸತ್ರೆಗಳಲ್ಲಿ ಜೀವರಕ್ಷಕರ ಹಕ್ಕುಗಳಿಗಾಗಿ ; 
( ಬಿ) ಸಾಕ್ಷಿಯಾಗಿ ಜೀವರಕ್ಷಕರನ್ನು ಪೊಲೀಸರು ನಡೆಸಿಕೊಳ್ಳುವುದಕ್ಕಾಗಿ: 

ಪರಂತು, ಈ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಜೀವರಕ್ಷಕರಿಗೆ ನೀಡಿರುವ ಅಸ್ತಿತ್ವದಲ್ಲಿರುವ ಹಕ್ಕುಗಳಿಗೆ 
ಅಸಂಗತವಾಗಿರುವ ಸರ್ಕಾರವು ಹೊರಡಿಸಿರುವ ಯಾವುದೇ ಅಂಥ ನಿಯಮವು ಅಸಿಂಧುವೆಂದು ಪರಿಗಣಿಸತಕ್ಕದ್ದು; 

( ಸಿ) ನ್ಯಾಯಾಲಯದ ನಡವಳಿಗಳನ್ನು ಸರಳಗೊಳಿಸುವುದಕ್ಕಾಗಿ; 
( ಡಿ) ಸಾಕ್ಷಿಯಾಗಿರುವ ವೈದ್ಯಕೀಯ ವೃತ್ತಿನಿರತರನ್ನು ರಕ್ಷಿಸುವುದಕ್ಕಾಗಿ ಮತ್ತು ನಡೆಸಿಕೊಳ್ಳುವುದಕ್ಕಾಗಿ; ಮತ್ತು 


( ಇ) ಈ ಅಧಿನಿಯಮದಲ್ಲಿ ಉಪಬಂಧಿಸಿರದ ಯಾವುದೇ ಇತರ ವಿಷಯಕ್ಕಾಗಿ (ಮೇಲ್ಮನವಿ ಪ್ರಾಧಿಕಾರವನ್ನು 
ನಿಯಮಿಸುವುದು, ಯಾವ ಅವಧಿಯೊಳಗೆ ಅಪೀಲುಗಳು ಅಥವಾ ಪರಿಷ್ಕರಣಾ ಅರ್ಜಿಗಳನ್ನು ಸಲ್ಲಿಸುವುದು) ಹಾಗೂ ಈ 
ಅಧಿನಿಯಮದ ಉದ್ದೇಶಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಅವಶ್ಯವೆಂದು ಸರ್ಕಾರವು ಅಭಿಪ್ರಾಯಪಟ್ಟ 
ವಿಷಯಗಳಿಗಾಗಿ, 
- ಉಪಬಂಧಗಳನ್ನು ಕಲ್ಪಿಸಬಹುದು. 

(3) ಈ ಅಧಿನಿಯಮದ ಅಡಿಯಲ್ಲಿ ನಿಯಮವನ್ನು ಪೂರ್ವಾನ್ವಯವಾಗಿ ರಚಿಸಬಹುದು ಮತ್ತು ಅಂಥ ನಿಯಮವನ್ನು 
ರಚಿಸಬೇಕಾದರೆ ಇರುವ ಕಾರಣಗಳನ್ನು ರಾಜ್ಯ ವಿಧಾನಮಂಡಲದ ಉಭಯಸದನಗಳ ಮುಂದೆ ಮಂಡಿಸುವಾಗ ಹೇಳಿಕೆಯಲ್ಲಿ 
ನಿರ್ದಿಷ್ಟಪಡಿಸತಕ್ಕದ್ದು . ( 4) ನೇ ಉಪಪ್ರಕರಣದಲ್ಲಿ ಮಾಡುವ ಯಾವುದೇ ಮಾರ್ಪಾಡಿಗೆ ಒಳಪಟ್ಟು, ಈ ಅಧಿನಿಯಮದ 
ಅಡಿಯಲ್ಲಿ ಮಾಡಲಾದ ಪ್ರತಿಯೊಂದು ನಿಯಮಗಳು ಈ ಅಧಿನಿಯಮದಲ್ಲಿ ಅಧಿನಿಯಮಿಸಿದಂತೆ ಜಾರಿಗೊಳಿಸತಕ್ಕದ್ದು. 

(4) ಈ ಅಧಿನಿಯಮದ ಅಡಿಯಲ್ಲಿ ರಚಿಸಿದ ಪ್ರತಿಯೊಂದು ನಿಯಮವನ್ನು , ಅದನ್ನು ರಚಿಸಿದ ಮೇಲೆ ಸಾಧ್ಯವಾದಷ್ಟು 
ಬೇಗನೆ , ರಾಜ್ಯ ವಿಧಾನಮಂಡಲದ ಪ್ರತಿಯೊಂದು ಸದನದ ಮುಂದೆ, ಅದು ಒಂದೇ ಅಧಿವೇಶನದಲ್ಲಿ ಅಥವಾ ಒಂದಾದ 
ಮೇಲೊಂದು ಬರುವ ಎರಡು ಅಥವಾ ಹೆಚ್ಚು ಅಧಿವೇಶನಗಳಲ್ಲಿ ಅಡಕವಾಗಬಹುದಾದ ಒಟ್ಟು ಮೂವತ್ತು ದಿನಗಳ 
ಅವಧಿಯವರೆಗೆ ಅಧಿವೇಶನದಲ್ಲಿರುವಾಗ ಇರಿಸತಕ್ಕದ್ದು ಮತ್ತು ಹಿಂದೆ ಹೇಳಿದ ಅಧಿವೇಶನ ಅಥವಾ ಒಂದಾದ ಮೇಲೊಂದು 
ಬರುವ ಅಧಿವೇಶನಗಳ ನಿಕಟೋತ್ತರ ಅಧಿವೇಶನಗಳು ಮುಗಿಯುವುದಕ್ಕೂ ಮೊದಲು ಆ ನಿಯಮದಲ್ಲಿ ಯಾವುದೇ 
ಮಾರ್ಪಾಟು ಮಾಡಲು ಎರಡೂ ಸದನಗಳು ಒಪ್ಪಿದರೆ ಅಥವಾ ಆ ನಿಯಮವನ್ನು ಮಾಡಕೂಡದೆಂದು ಎರಡೂ ಸದನಗಳು 
ಒಪ್ಪಿದರೆ , ಅಂಥ ಮಾರ್ಪಾಟು ಆದ ರೂಪದಲ್ಲಿ ಮಾತ್ರ ಪರಿಣಾಮಕಾರಿಯಾಗತಕ್ಕದ್ದು ಅಥವಾ ಸಂದರ್ಭಾನುಸಾರವಾಗಿ 
ಪರಿಣಾಮಕಾರಿಯಾಗತಕ್ಕದ್ದಲ್ಲ. ಆದರೆ ಅಂಥ ಮಾರ್ಪಾಟು ಅಥವಾ ರದ್ದಿಯಾತಿ ಆ ನಿಯಮದ ಅಡಿಯಲ್ಲಿ ಹಿಂದೆ ಮಾಡಿದ 
ಯಾವುದೇ ಕಾರದ ಊರ್ಜಿತತೆಗೆ ಪ್ರತಿಕೂಲವಾಗಿ ಇರತಕ್ಕದ್ದಲ್ಲ. 

24. ಸ್ಟೀಮುಗಳನ್ನು ರಚಿಸಲು ಅಧಿಕಾರ - ಸಾಕ್ಷಿಯಾಗಿ ಹಾಜರಾಗುವ ಜೀವರಕ್ಷಕರ ಸಕಾರಣಿಕ ವೆಚ್ಚಗಳ 
ಮರುಪಾವತಿಗಾಗಿ ಉಪಬಂಧ ಕಲ್ಪಿಸಲು ಜೀವರಕ್ಷಕರ ಹೆಚ್ಚುವರಿ ಸಹಾಯಕ್ಕಾಗಿ ಸರ್ಕಾರವು ಅಧಿಸೂಚನೆಯ ಮೂಲಕ ಈ 
ಮುಂದಿನವುಗಳಿಗಾಗಿ ಸ್ತ್ರೀಮುಗಳನ್ನು ರಚಿಸಬಹುದು: 

( ಎ) ಸಿವಿಲ್ ಅಥವಾ ಕ್ರಿಮಿನಲ್ ನಡವಳಿಗಳನ್ನು ಎದರಿಸುವ ಜೀವರಕ್ಷಕರಿಗೆ ಉಚಿತ ಕಾನೂನು ಸಲಹೆ ; 
( ಬಿ) ನ್ಯಾಯಾಲಯಗಳಲ್ಲಿ ವಿಡಿಯೋ ಕಾನ್ಸೆರೆನ್ಸಿಂಗ್ ಮೂಲಕ ಜೀವರಕ್ಷಕರ ವಿಚಾರಣೆ; 
(ಸಿ) ಜೀವರಕ್ಷಕರ ಹಕ್ಕುಗಳ ಜಾಗೃತಿಯನ್ನು ಉತ್ತೇಜಿಸುವುದು; 

( ಡಿ) ತುರ್ತು ಸನ್ನಿವೇಶಗಳಿಗೆ ಸ್ಪಂದಿಸುವಲ್ಲಿ ನಿರತರಾಗಿರುವ ಪೊಲೀಸರನ್ನು ಒಳಗೊಂಡಂತೆ ಇತರ ವ್ಯಕ್ತಿಗಳಿಗೆ ಪ್ರಥಮ 
ಚಿಕಿತ್ಸೆ ಮತ್ತು ನಾಡಿಬಡಿತ ( ಹೃದಯಧಮನಿ) ಪುನರುಜೀವಿಸುವುದಕ್ಕೆ ತರಬೇತಿ ನೀಡುವುದು; ಮತ್ತು 

( ಇ) ಸರ್ಕಾರವು ಕಾಲಕಾಲಕ್ಕೆ ಯುಕ್ತವೆಂದು ಭಾವಿಸುವ ಯಾವುದೇ ಇತರ ಸ್ತ್ರೀಮು. 

25. ವಾರ್ಷಿಕ ವರದಿ.- (1) ಯುಕ್ತ ಪ್ರಾಧಿಕಾರವು, ನಿಯಮಿಸಬಹುದಾದಂಥ ನಮೂನೆಯಲ್ಲಿ ಮತ್ತು ಪ್ರತಿ ಆರ್ಥಿಕ 
ವರ್ಷದ ಅಂಥ ಕಾಲಾವಧಿಯಲ್ಲಿ ಈ ಅಧಿನಿಯಮದ ಉಪಬಂಧಗಳ ಅನುಷ್ಠಾನದ ಮೇಲಿನ ತನ್ನ ವಾರ್ಷಿಕ ವರದಿಯನ್ನು , 
ಈ ಅಧಿನಿಯಮದ ಎಲ್ಲಾ ಉದ್ದೇಶಗಳಿಗಾಗಿ ನೋಡಲ್ ಏಜೆನ್ಸಿಯಾಗಿರತಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಇಲಾಖೆಯೊಂದಿಗೆ ತಯಾರಿಸತ 

(2 ) ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಮುಂದೆ ವಾರ್ಷಿಕ ವರದಿಗಳನ್ನು ಸಲ್ಲಿಸತಕ್ಕದ್ದು. 

_ 26, ಲೆಕ್ಕಪತ್ರಗಳು ಮತ್ತು ಲೆಕ್ಕಪರಿಶೋಧನೆ.- (1) ಯುಕ್ತ ಪ್ರಾಧಿಕಾರವು, ನಿಯಮಿಸಬಹುದಾದ ಅಂಥ ಪುಸ್ತಕಗಳನ್ನು 
ಮತ್ತು ಇತರ ಲೆಕ್ಕಪುಸ್ತಕಗಳನ್ನು ನಿರ್ವಹಿಸುವಂತೆ ಮಾಡತಕ್ಕದ್ದು ಮತ್ತು ನಿಯಮಿಸಲಾದ ವಿಧಾನದಲ್ಲಿ ವಾರ್ಷಿಕ ಲೆಕ್ಕಪತ್ರಗಳ 
ತಃಖ್ಯೆಯನ್ನು ಸಿದ್ದಪಡಿಸತಕ್ಕದ್ದು. 

(2) ನಿಧಿಯ ಆರ್ಥಿಕ ವರ್ಷವು ಪ್ರತಿಯೊಂದು ಕ್ಯಾಲೆಂಡರ್ ವರ್ಷದ ಏಪ್ರಿಲ್ 1ನೇ ದಿನದಿಂದ ಆರಂಭವಾಗತಕ್ಕದ್ದು 
ಮತ್ತು ಮುಂದಿನ ಕ್ಯಾಲೆಂಡರ್ ವರ್ಷದ ಮಾರ್ಚ್ 31 ರಂದು ಮುಕ್ತಾಯಗೊಳ್ಳತಕ್ಕದ್ದು. 

* (3) ನಿಧಿಯ ಲೆಕ್ಕಪತ್ರಗಳನ್ನು ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಪ್ರಧಾನ ನಿರ್ದೇಶಕ ಹಾಗೂ 
ನಿಯಂತ್ರಕರು ವಾರ್ಷಿಕವಾಗಿ ಲೆಕ್ಕಪರಿಶೋಧನೆ ಮಾಡತಕ್ಕದ್ದು. ಯುಕ್ತ ಪ್ರಾಧಿಕಾರ ಅಥವಾ ಸರ್ಕಾರವು ಸಮವರ್ತಿ ಮತ್ತು 
ವಿಶೇಷ ಲೆಕ್ಕಪರಿಶೋಧನೆಗಳಿಗೂ ಸಹ ಆದೇಶಿಸಬಹುದು. 

(4) ಲೆಕ್ಕಪರಿಶೋಧಕನು, ಲೆಕ್ಕಪರಿಶೋಧನೆಯ ಉದ್ದೇಶಕ್ಕಾಗಿ ಪ್ರಾಧಿಕಾರದ ಎಲ್ಲಾ ಲೆಕ್ಕಪತ್ರಗಳು ಮತ್ತು ದಾಖಲೆಗಳನ್ನು 
ನೋಡುವ ಅವಕಾಶ ಹೊಂದಿರತಕ್ಕದ್ದು. 

(5) ಲೆಕ್ಕಪರಿಶೋಧಕನ ವಾರ್ಷಿಕ ಲೆಕ್ಕಪತ್ರಗಳ ತಃಖ್ಯೆ ಮತ್ತು ವರದಿಯನ್ನು ಸ್ವೀಕರಿಸಿದ ತರುವಾಯ ಯುಕ್ತ 
ಪ್ರಾಧಿಕಾರವು ಕೂಡಲೇ ತನ್ನ ಸಭೆಯಲ್ಲಿ ಅದನ್ನು ಪರಿಗಣಿಸತಕ್ಕದ್ದು ಮತ್ತು ಲೆಕ್ಕಪರಿಶೋಧಕನ ವಾರ್ಷಿಕ ಲೆಕ್ಕಪತ್ರಗಳ ತಃಖ್ಯೆಯ 
ಪ್ರತಿಯೊಂದಿಗೆ ವರದಿಯ ಪ್ರತಿಯನ್ನು ಲೆಕ್ಕಪರಿಶೋಧಕನ ಟೀಕೆಗಳು ಯಾವುದಾದರೂ ಇದ್ದಲ್ಲಿ , ಅವುಗಳ ಮೇಲೆ ಅದರ 
ವಿವರಣೆ ಹಾಗೂ ಲೆಕ್ಕಪರಿಶೋಧಕನು ತೋರಿಸಿಕೊಟ್ಟ ಅಕ್ರಮಗಳು ಅಥವಾ ಲೋಪದೋಷಗಳು, ಯಾವುದಾದರೂ ಇದ್ದಲ್ಲಿ, 
ಅವುಗಳಿಗೆ ಯುಕ್ತ ಪ್ರಾಧಿಕಾರವು ಕೈಗೊಂಡ ಕ್ರಮದ ಹೇಳಿಕೆಯೊಡನೆ ಸರ್ಕಾರಕ್ಕೆ ಕಳುಹಿಸತಕ್ಕದ್ದು. 


29 
. 


10 


(6) ಸರ್ಕಾರವು (5) ನೇ ಉಪಪ್ರಕರಣದಲ್ಲಿರುವ ಲೆಕ್ಕಪರಿಶೋಧಕರ ವರದಿಯನ್ನು ಮತ್ತು ಸಲ್ಲಿಸಿದ ಇತರ 
ದಸ್ತಾವೇಜುಗಳನ್ನು ಅವಗಾಹಿಸಿದ ತರುವಾಯ , ಅದು ತನಗೆ ಸರಿಯೆಂದು ಭಾವಿಸುವ ಅಂಥ ನಿರ್ದೇಶನಗಳನ್ನು ಯುಕ್ತ 
ಪ್ರಾಧಿಕಾರಕ್ಕೆ ನೀಡತಕ್ಕದ್ದು ಮತ್ತು ಅಂಥ ನಿರ್ದೇಶನಗಳನ್ನು ಯುಕ್ತ ಪ್ರಾಧಿಕಾರವು ಪಾಲಿಸತಕ್ಕದ್ದು. 

27 . ವಿದ್ಯಾರ್ಥಿಗಳಿಗೆ ಪ್ರಥಮ ಚಿಕಿತ್ಸೆ ಮತ್ತು ತುರ್ತು ನಿಗಾಗಳಲ್ಲಿ ಶೈಕ್ಷಣಿಕ ಸಂಸ್ಥೆಗಳು ತರಬೇತಿ ನೀಡುವುದು.- (1) 
ಹನ್ನೆರಡು ವರ್ಷಗಳ ವಯಸ್ಸಿನ ಮೇಲಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಗೆ, ನಿಯಮಿಸಬಹುದಾದಂಥ ಅವಧಿಗೆ ಪ್ರಥಮ ಚಿಕಿತ್ಸೆ 
ಮತ್ತು ತುರ್ತು ನಿಗಾಗಳಲ್ಲಿ ತರಬೇತಿ ನೀಡುವುದು ಪ್ರತಿಯೊಂದು ಶೈಕ್ಷಣಿಕ ಸಂಸ್ಥೆಗಳ ಕರ್ತವ್ಯವಾಗಿರತಕ್ಕದ್ದು. 

(2) (1) ನೇ ಉಪಪ್ರಕರಣದ ಅಡಿಯಲ್ಲಿಯ ತರಬೇತಿಯನ್ನು ಪ್ರತಿ ಶೈಕ್ಷಣಿಕ ವರ್ಷದಲ್ಲಿ ಒಂದು ಬಾರಿ ನೀಡತಕ್ಕದ್ದು. 

(3) (1) ನೇ ಉಪಪ್ರಕರಣದ ಅಡಿಯಲ್ಲಿ ತರಬೇತಿಯನ್ನು ನೀಡುವ ಉದ್ದೇಶಕ್ಕಾಗಿ, ಸರ್ಕಾರವು ಅಧಿಸೂಚನೆಯ 
ಮೂಲಕ ನಿರ್ದಿಷ್ಟಪಡಿಸಬಹುದಾದ ಅಂಥ ವೃತ್ತಿನಿರತರ ಅಥವಾ ಸಂಸ್ಥೆಗಳ ಸಹಾಯವನ್ನು ಶೈಕ್ಷಣಿಕ ಸಂಸ್ಥೆಗಳು 
ತೆಗೆದುಕೊಳ್ಳತಕ್ಕದ್ದು . 

28 . ಜಾಗೃತಿ ಕಾರ್ಯಕ್ರಮಗಳು ಮತ್ತು ಕಾರ್ಯಗಾರಗಳನ್ನು ವ್ಯವಸ್ಥೆಗೊಳಿಸುವುದು. ಸರ್ಕಾರವು ಕಾಲಕಾಲಕ್ಕೆ , 
( ಎ) ನಾಗರಿಕರನ್ನು ಜೀವರಕ್ಷಕರನ್ನಾಗಿಸಲು ಸಂವೇದನಾಶೀಲರನ್ನಾಗಿ ಮಾಡುವುದಕ್ಕೆ ; 

( ಬಿ) ನಾಗರಿಕರನ್ನು ಆಂಬುಲೆನ್ಸ್ ಸೇವೆಗಳ ಮತ್ತು ಪೊಲೀಸ್ ಸಹಾಯವಾಣಿಯ ತುರ್ತುನಿಗಾ ಸಂಖ್ಯೆಗಳ ಕುರಿತು 
ಜಾಗೃತರಾಗಿಸುವುದಕ್ಕೆ ; ಮತ್ತು 

( ಸಿ) ನಾಗರಿಕರಿಗೆ ಪ್ರಥಮ ಚಿಕಿತ್ಸೆ ಮತ್ತು ತುರ್ತುನಿಗಾ ಕೌಶಲ್ಯದಲ್ಲಿ ತರಬೇತಿ ನೀಡುವುದಕ್ಕೆ, 

- ಜಾಗೃತಿ ಕಾರ್ಯಕ್ರಮಗಳು, ಕಾರ್ಯಾಗಾರಗಳು ಮತ್ತು ವಿಚಾರಣಾ ಸಂಕಿರಣಗಳನ್ನು ವ್ಯವಸ್ಥೆಗೊಳಿಸತಕ್ಕದ್ದು ಮತ್ತು 
ನಡೆಸತಕ್ಕದ್ದು. 

29 . ತೊಂದರೆಗಳನ್ನು ನಿವಾರಿಸಲು ಅಧಿಕಾರ.- (1) ಈ ಅಧಿನಿಯಮದ ಉಪಬಂಧಗಳನ್ನು ಜಾರಿಗೊಳಿಸುವಲ್ಲಿ 
ಯಾವುದೇ ತೊಂದರೆ ಉದ್ಭವಿಸಿದಲ್ಲಿ, ಸರ್ಕಾರವು, ಸರ್ಕಾರಿ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ಆದೇಶದ ಮೂಲಕ , ತೊಂದರೆಗಳನ್ನು 
ನಿವಾರಿಸಲು ತನಗೆ ಅವಶ್ಯಕ ಅಥವಾ ಯುಕ್ತವೆಂದು ಕಂಡುಬರುವ ಮತ್ತು ಈ ಅಧಿನಿಯಮದ ಉದ್ದೇಶಗಳಿಗೆ 
ಅಸಂಗತವಾಗಿರದಂಥ ಉಪಬಂಧಗಳನ್ನು ರಚಿಸಬಹುದು: 

ಪರಂತು, ಈ ಅಧಿನಿಯಮದ ಪ್ರಾರಂಭವಾದ ದಿನಾಂಕದಿಂದ ಎರಡು ವರ್ಷಗಳ ಅವಧಿಯು ಮುಕ್ತಾಯವಾದ 
ತರುವಾಯ ಅಂಥ ಯಾವುದೇ ಆದೇಶವನ್ನು ಮಾಡತಕ್ಕದ್ದಲ್ಲ. 

( 2) ಈ ಪ್ರಕರಣದ ಅಡಿಯಲ್ಲಿ ಮಾಡಿದ ಪ್ರತಿಯೊಂದು ಆದೇಶವನ್ನು , ಅದನ್ನು ಮಾಡಿದ ತರುವಾಯ ಸಾಧ್ಯವಾದಷ್ಟು 
ಬೇಗನೇ ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಮುಂದೆ ಮಂಡಿಸತಕ್ಕದ್ದು . 

30. ಅಧಿನಿಯಮವು ಅಧ್ಯಾರೋಹಿ ಪರಿಣಾಮ ಹೊಂದಿರುವುದು.- ಈ ಅಧಿನಿಯಮದ ಉಪಬಂಧಗಳು, ತತ್ಕಾಲದಲ್ಲಿ 
ಜಾರಿಯಲ್ಲಿರುವ ಯಾವುದೇ ಇತರ ಕಾನೂನಿನಲ್ಲಿ ಅಥವಾ ಈ ಅಧಿನಿಯಮದ ಹೊರತಾಗಿ ಯಾವುದೇ ಇತರ ಕಾನೂನು 
ಬಲದ ಪ್ರಭಾವ ಹೊಂದಿರುವ ಯಾವುದೇ ಲಿಖಿತ ಪತ್ರದಲ್ಲಿ ಅದಕ್ಕೆ ಅಸಂಗತವಾದುದು ಏನೇ ಒಳಗೊಂಡಿದ್ದರೂ 
ಪರಿಣಾಮಕಾರಿಯಾಗಿರತಕ್ಕದ್ದು. 


೧) 


ಉದ್ದೇಶಗಳು ಮತ್ತು ಕಾರಣಗಳ ಹೇಳಿಕೆ 


CH 


Hk 


ಜಗತ್ತಿನಾದ್ಯಂತ ಆಕಸ್ಮಿಕ ಸಾವುಗಳು ಹೆಚ್ಚುತ್ತಲಿವೆ. ಈ ಸಮಯದಲ್ಲಿ ಒಂದು ಜೀವವನ್ನು ಆಪತ್ಕಾಲದ ಒಳಗಾಗಿ 
( Golden Hour) ರಕ್ಷಿಸುವ ಅನಿವಾರ್ಯತೆಯೂ ಹೆಚ್ಚಾಗಿದೆ. ಅಪಘಾತ ಸಂದರ್ಭದಲ್ಲಿ ಅದಕ್ಕೆ ಬಲಿಯಾದವರನ್ನು 
ಹತ್ತಿರದ ಆಸ್ಪತ್ರೆಗೆ ಸಾಗಿಸುವಾಗ ಆ ಸ್ಥಳದಲ್ಲಿರುವ ವ್ಯಕ್ತಿಗಳ ಪಾತ್ರ ನಿರ್ಣಾಯಕವಾಗಿರುತ್ತದೆ. ಪೊಲೀಸರಿಂದ ಅಥವಾ ಕಾನೂನು 
ವ್ಯವಹರಣೆಗಳಿಂದ ಉಂಟಾಗಬಹುದಾದ ಕಿರುಕುಳದಿಂದಾಗಿ ನೋಡುಗರು ಅಪಘಾತಕ್ಕೆ ಬಲಿಯಾದವರ ಸಹಾಯಕ್ಕೆ 
ಸ್ವಇಚ್ಛೆಯಿಂದ ಬರಲಾರರು ಹಾಗೂ ರಸ್ತೆ ಅಪಘಾತಕ್ಕೆ ಬಲಿಯಾದವರಿಗೆ ತ್ವರಿತ ಸಹಾಯವನ್ನು ನೀಡಲು ದಾರಿಹೋಕ 
ಪ್ರೇಕ್ಷಕರು ಹಿಂದುಮುಂದು ನೋಡುತ್ತಾರೆ. ಆದ್ದರಿಂದ ರಸ್ತೆ ಅಪಘಾತದಲ್ಲಿ ಬಲಿಯಾದವರ ಸಹಾಯಕ್ಕೆ ಬರುವ 
ಸಾರ್ವಜನಿಕರಲ್ಲಿ ಆತ್ಮವಿಶ್ವಾಸವನ್ನು ವೃದ್ಧಿಸುವ ಅಗತ್ಯವಿದೆ. ಆದ್ದರಿಂದ ಸಮರ್ಥ ಕಾನೂನು ಪರಿಸರವನ್ನು ಮತ್ತು ಸಾಕಷ್ಟು 
ಸಂಪನ್ಮೂಲಗಳನ್ನು ಸ್ಥಾಪಿಸುವ ಮೂಲಕ ಜೀವರಕ್ಷಕರು ಮತ್ತು ವೈದ್ಯಕೀಯ ವೃತ್ತಿ ನಿರತರನ್ನು ಸಿವಿಲ್ ಮತ್ತು ಕ್ರಿಮಿನಲ್ 
ಹೊಣೆಗಾರಿಕೆಗಳಿಂದ ರಕ್ಷಣೆ ಮಾಡಲು ಉಪಬಂಧ ಕಲ್ಪಿಸುವುದಕ್ಕಾಗಿ ಒಂದು ಶಾಸನವನ್ನು ತರಲು ಉದ್ದೇಶಿಸಲಾಗಿದೆ. 
ಉದ್ದೇಶಿತ ಶಾಸನವು ಆಸ್ಪತ್ರೆಗಳು ಮತ್ತು ಚಿಕಿತ್ಸಾಲಯಗಳ ಹೊಣೆಗಾರಿಕೆಗಳನ್ನು ಹಾಗೂ ಅದಕ್ಕೆ ಸಂಬಂಧಿಸಿದ ವಿಷಯಗಳನ್ನು 
ಹಾಗೂ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡುವಲ್ಲಿ ಕಾಲ ವಿಳಂಬವಾಗದಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ರೋಗಿಯ 
ಜೀವದ ರಕ್ಷಣೆಯನ್ನು ವಿವರಿಸುತ್ತದೆ. 

ಆದ್ದರಿಂದ, ಈ ವಿಧೇಯಕ. 


11 


ಆರ್ಥಿಕ ಜ್ಞಾಪನ ಪತ್ರ 


ಪ್ರಸ್ತಾವಿತ ಶಾಸನಾತ್ಮಕ ಕ್ರಮದಿಂದ ಒಂದು ವರ್ಷಕ್ಕೆ ಅಂದಾಜು ಐದುಕೋಟಿರೂಪಾಯಿಗಳ ವೆಚ್ಚ ಉಂಟಾಗುತ್ತದೆ. 


ಪ್ರತ್ಯಾಯೋಜಿತ ಶಾಸನ ರಚನಾಧಿಕಾರದ ಕುರಿತ ಜ್ಞಾಪನ ಪತ್ರ 


g.9H 


ಖಂಡ 10 | ಈ ಅಧಿನಿಯಮದ ಉಪಬಂಧಗಳನ್ನು ಉಲ್ಲಂಘಿಸುವ ಮತ್ತು ಅಪರಾಧದ ತಪ್ಪಿತಸ್ಥನಾಗಿರುವ ಮತ್ತು 

ದಂಡಕ್ಕೆ ಗುರಿಯಾದ ಯಾವೊಬ್ಬ ಪೊಲೀಸು ಅಧಿಕಾರಿಯ ವಿರುದ್ಧ ಶಿಸ್ತು ಕ್ರಮವನ್ನು ಜರುಗಿಸುವ 

ಕುರಿತು ನಿಯಮಗಳನ್ನು ರಚಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು ನೀಡುತ್ತದೆ. 
ಖಂಡ 11 (6) (2) ನೇ ಉಪಖಂಡದ ( ಬಿ) ಬಾಬುವು, ಜೀವರಕ್ಷಕ ನಿಧಿಯ ಅಂಥ ಇತರ ಮೂಲಗಳ | 

ಕುರಿತು ನಿಯಮಗಳನ್ನು ರಚಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು ನೀಡುತ್ತದೆ. 
(ii) ( 3) ನೇ ಉಪಖಂಡವು, ಜೀವರಕ್ಷಕ ನಿಧಿಯ ಬಳಕೆಯ ವಿಧಾನದ ಕುರಿತು 

ನಿಯಮಗಳನ್ನು ರಚಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು ನೀಡುತ್ತದೆ. 
( iii) ( 4) ನೇ ಉಪಖಂಡವು. ಭರಿಸಲಾದ ಚಾರ್ಜುಗಳು ಅಥವಾ ವೆಚ್ಚಗಳ 

ಮರುಪಾವತಿಗಾಗಿ ಆಸ್ಪತ್ರೆಯ ಮೂಲಕ ಸಲ್ಲಿಸಬೇಕಾದ ಅರ್ಜಿಯ ನಮೂನೆ, ವಿಧಾನ 
ಮತ್ತು ಅಂಥ ಅರ್ಜಿಯನ್ನು ಸಲ್ಲಿಸಬೇಕಾದ ಅವಧಿಯ ಕುರಿತು ನಿಯಮಗಳನ್ನು 

ರಚಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು ನೀಡುತ್ತದೆ. 
ಖಂಡ 14 | ( ii) ನೇ ಬಾಬುವು, ಜೀವರಕ್ಷಕನು ಭರಿಸಿದ ಸಕಾರಣಿಕ ವೆಚ್ಚಗಳು ಮತ್ತು ಆತನ ದಿನಗೂಲಿಯ 

ನಷ್ಟದ ಹೆಚ್ಚಿನ ಮೊತ್ತದ ಕುರಿತು ನಿಯಮಗಳನ್ನು ರಚಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು 

ನೀಡುತ್ತದೆ. 
ಖಂಡ 22 ಯುಕ್ತ ಪ್ರಾಧಿಕಾರದ ಆದೇಶದ ವಿರುದ್ಧ ಅಪೀಲನ್ನು ಸಲ್ಲಿಸಬೇಕಾದ ಮೇಲ್ಮನವಿ ಪ್ರಾಧಿಕಾರದ ಕುರಿತು 

ನಿಯಮಗಳನ್ನು ರಚಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು ನೀಡುತ್ತದೆ. 
ಖಂಡ 23 ಅಧಿನಿಯಮದ ಎಲ್ಲಾ ಅಥವಾ ಯಾವುದೇ ಉದ್ದೇಶಗಳನ್ನು ಪೂರ್ವ ಪ್ರಕಟಣೆಯ ತರುವಾಯ 

ಕೈಗೊಳ್ಳುವುದಕ್ಕೆ ನಿಯಮಗಳನ್ನು ರಚಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು ನೀಡುತ್ತದೆ. 
ಖಂಡ 25 (1) ನೇ ಉಪಖಂಡವು, ವಾರ್ಷಿಕ ವರದಿಯನ್ನು ಸಿದ್ಧಪಡಿಸಲು ನಮೂನೆ ಮತ್ತು ಅವಧಿಯ ಕುರಿತು 

ನಿಯಮಗಳನ್ನು ರಚಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು ನೀಡುತ್ತದೆ. 
ಖಂಡ 26 ಲೆಕ್ಕಪತ್ರಗಳ ಪುಸ್ತಕಗಳು, ಇತರ ರಿಜಿಸ್ಟರುಗಳು ಮತ್ತು ವಾರ್ಷಿಕ ಲೆಕ್ಕಪತ್ರಗಳ ತ: ಖ್ಯೆಗಳನ್ನು 

ಸಿದ್ದಪಡಿಸುವ ಕುರಿತು ನಿಯಮಗಳನ್ನು ರಚಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು ನೀಡುತ್ತದೆ. 
ಖಂಡ 27 (1) ನೇ ಉಪಖಂಡವು, ಹನ್ನೆರಡು ವರ್ಷಗಳ ವಯಸ್ಸನ್ನು ದಾಟಿದ ಪ್ರತಿಯೊಬ್ಬ ವಿದ್ಯಾರ್ಥಿಗೆ | 

ನಿಯಮಿಸಿದ ಅವಧಿಗಾಗಿ ಶಿಕ್ಷಣ ಸಂಸ್ಥೆಗಳ ಮೂಲಕ ಪ್ರಥಮ ಚಿಕಿತ್ಸೆ ಮತ್ತು ತುರ್ತು ನಿಗಾ 
ತರಬೇತಿಯನ್ನು ನೀಡುವ ಕುರಿತು ನಿಯಮಗಳನ್ನು ರಚಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು 

ನೀಡುತ್ತದೆ. 
ಪ್ರಸ್ತಾವಿತ ಶಾಸನ ರಚನಾಧಿಕಾರದ ಪ್ರತ್ಯಾಯೋಜನೆಯು ವಾಡಿಕೆಯ ಸ್ವರೂಪದ್ದಾಗಿದೆ. 


ಕೆ. ಆರ್ .ರಮೇಶ್ ಕುಮಾರ್ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿಗಳು 


ಎಸ್ . ಮೂರ್ತಿ 
ಕಾರ್ಯದರ್ಶಿ ( ಪ ) 
ಕರ್ನಾಟಕ ವಿಧಾನಸಭೆ . 


KARNATAKA LEGISLATIVE ASSEMBLY 
FOURTEENTH LEGISLATIVE ASSEMBLY 

TWELFTH SESSION 
THE KARNATAKA GOOD SAMARITAN AND MEDICAL PROFESSIONAL (PROTECTION AND 
REGULATION DURING EMERGENCY SITUATIONS ) BILL , 2016 

( L . A . Bill No. 35 of 2016 ) 


A Bill to provide for protection to Good Samaritans and Medical Professionals from civil and 
criminal liabilities , by establishing supportive legal environment , obligations of hospitals and clinics 
and for matters connected therewith or incidental thereto ; 

Whereas it is expedient to provide for protection to Good Samaritans and Medical 
Professionals from civil and criminal liabilities , by establishing supportive legal environment , 
obligations of hospitals and clinics and for matters connected therewith or incidental thereto ; 

Be it enacted by the Karnataka State Legislature in the Sixty seventh Year of the Republic of 
India as follows; 


CHAPTER I 
PRELIMINARY 


ETIT 


1 . Short title and commencement. - ( 1 ) This Act may be called the Karnataka Good 
Samaritan and Medical Professional (Protection and Regulation During Emergency Situations) Act , 
2016 . 

(2 ) It shall come into force on such date as the State Government may , by notification , 
appoint. 

2 . Definitions.- In this Act, unless the context otherwise requires , 
(a ) Accident means the unforeseen , unexpected or unintentional occurrence of an event 

which results in the risk of death or injury to any person and includes road , rail , 
water or air accident; 
Appropriate authority means an authority appointed by the Government; 
Bystander means any person including a passer by who is an eye witness to an 
accident or incident of crime or any other emergency situation ; 
Code means the Code of Criminal Procedure, 1973 (central Act 2 of 1974 ) ; 
Emergency care means any reasonable measure to render first- aid , advise or 
assistance to an injured person of an accident or incident of crime or any other 
emergency situation at the scene of an accident or during transit to a place where 
actualmedical treatment may be administered or inside a hospital; 
Emergency situations means a medical condition manifesting itself by symptoms of 
sufficient severity of such a nature that the absence of immediate medical attention 
could reasonably place the health and life of the person affected to risk or serious 
impairment to bodily functions or serious dis -function of any organ or part of the 
body ; 
First - aid means the immediate basic care given to an injured person of an accident 
or crash or incident of crime or any other emergency situation so as to stabilise his 
condition by any person including a medical professional before any decisive 
treatment; 
Government means the Government of Karnataka ; 
Good Samaritan means a person who , in good faith , without expectation of reward 
and without any duty of care or special relationship , voluntarily comes forward to 
administer emergency care to an injured person ; 
Hospital means any institution by whatever name called that renders medical, 
surgical, therapeutic , diagnostic treatments , Medical care, facilities or services and 
includes a teaching hospital and all such similar institution ; 
Incident of crime includes any offence under the Indian Penal Code, 1860 (Central 
Act 45 of 1960 )that causes physical or bodily harm to person ; 
Injured person ’ shall include a person at risk of injury or a person in need of 
emergency care or treatment due to an accident or incident of crime or any other 
emergency situation ; 


DO 


5 


= 


13 


m 


이 


(m ) Medical professional means a doctor , surgeon , physician , nurse , hospital attendant, 

paramedical staff or any other person licensed or certified , responding to a medical 
emergency as part of their professional or statutory duty or part of employment, with 
the rendering of actualmedical treatment; 
Medico - legal form means any document which hospital is required to prepare in 
relation to any proceedings conducted in a hospital having legal implications; 
Medical Procedure means the initial examination , diagnosis or check -up conducted 
by a hospital or medical professional on any injured person , so as to determine the 
type of treatment that is necessary if any, to stabilize the condition of such injured 
person ; 
Special relationship means any of the following relationships, namely : 

(i) Doctor and patient; 
( ii ) Employer and employee ; 
( iii) Immediate family , including husband, wife, children and parents; and 
(iv ) Guardian or any other person in lawful charge under any law in force at the 

time; 
(q ) Stabilize means the rendering of any immediate emergency care of the injured 

person as may be necessary to assure within reasonable medical probability , that no 
material deterioration of the condition of such injured person is likely to result from 
or occur during the transfer of such injured person from one hospital to another , 
where such appropriate facilities are available to render the requisite treatment; 
Transfer means the movement including discharge of an injured person outside a 
hospital at the direction and assistance of any person employed by , or associated , 
directly or indirectly , with the hospital, but does not include such a movement of an 
individual who, 

(i) has been declared dead ; or 

( ii ) leaves the hospital without the permission of any such person . 
(s ) treatment means the rendering of appropriate medical care , 

facilities or services by a medical professional to an injured person , which includes 
first aid , emergency care and medical surgical, therapeutic and diagnostic treatment. 


CHAPTER II 
PROTECTION FOR GOOD SAMARITANS 


3 . Protection for Good Samaritan from Civil or Criminal Liability .- ( 1 ) A Good Samaritan 
shall not incur any civil or criminal liability for an act done or omission made while providing 
emergency care to an injured person , when such an act or omission is made in good faith ; 

(i) with the consent of the injured person , whether express or implied ; or 
(ii) if the circumstances are such that it is impossible for such person to signify 

consent, then without the consent of the injured person ; or 
(iii) if the injured person is incapable of giving consent , with the consent of his guardian 

or other person in lawful charge of him , or if he has no guardian or other person in 
lawful charge of him from whom it is possible to obtain consent in time to provide 

emergency care, then without such consent: 
Provided that the protection from civil liability shall not apply if the good Samaritan is grossly 
negligent or reckless in connection with the act done or omission made while providing emergency 
care . 
Provided further that the protection from criminal liability shall not extend to , 

(a ) the intentional causing of death , or the attempting to cause death ; 
(b ) the doing of anything which the person doing it knows to be likely to cause death ; for 

any purpose other than the preventing of death or grievous injury ; 
(c) the voluntary causing of hurt , or the attempting to cause hurt, for any purpose other 

than the preventing of death or hurt; and 
(d ) the abetment of any offence , to the committing of which offence it would not extend . 

( 2 ) Where , a person , or a group of persons , brings an injured person to a hospital and an 
acknowledgement under sub section ( 3 ) of section 4 is issued to each of them by the said hospital, 
the Court shall presume all such persons to be Good Samaritans. 

4 . Rights of Good Samaritan .- ( 1) A Good Samaritan shall not be required to , 

( a ) furnish any of his own personal information such as his name, telephone number 
and address at the hospital including for the preparation of a medico - legal form ; or 

(b ) fulfil any procedure related to the admission of an injured person at a hospital; or 
( c) bear any medical expenses towards the treatment of an injured person at a hospital. 


14 


(2) A Good Samaritan shall not be required for examination by the police , in accordance with 
section 9 and 10 of this Act, unless such Good Samaritan is proven to be an eye-witness to the 
accident or incident of crime or any other emergency situation : 

Provided that a Good Samaritan may lodge a complaint with the appropriate authority as may 
be specified by the Government by notification , for any grievance against a police officer on the 
grounds of harassment or intimidation , and such authority shall ensure that a departmental inquiry 
is initiated on the basis of the complaint; 

(3 ) (a ) A Good Samaritan may voluntarily provide to the hospital his own name and address , 
the name of the injured person , if known , and shall be required to provide the time and place from 
where he has rescued such an injured person ; 

(b ) if the information in clause (a ) is provided by the Good Samaritan , a copy thereof, along 
with an acknowledgment of his services shall be provided to him immediately for his records. 


CHAPTER III 
PROTECTION FOR MEDICAL PROFESSIONALS 


5 . Protection for Medical Professionals .- ( 1) Notwithstanding anything to the contrary 
contained in Chapters XXIII and XXIV of the Code, the evidence of any medical professional may be 
given by affidavit, if the Court thinks fit, and may , subjected to all just exceptions, be read in 
evidence in any inquiry , trial or other proceeding under the Code . 

(2 ) The Court may , if it thinks fit, and shall , on the application of the prosecution or the 
accused , examine any such medical professional as to the facts contained in the affidavit. 

( 3 ) The examination of such medical professional shall, as far as possible , be conducted 
through video conferencing or any other appropriate means of audio - visual telecommunication . 

(4 ) The Court may, if it thinks fit , summon the medical professional to be examined in 
person , if the examination under sub - section (3 ) is not possible due to other special reasons the 
same be recorded in writing . 

CHAPTER IV 
DUTY OF HOSPITALS AND PROCEDURAL REQUIREMENTS 


6 . Hospitals’ affirmative duty to Assist.- ( 1) Every hospital shall be required to provide 
immediate medical screening services and first- aid at free of cost and the appropriate treatment as it 
considers necessary , in order to improve the health conditions and recovery of any such injured 
person . 

Provided that a hospital without the requisite facilities or qualified personnel, that is unable 
to render such appropriate treatment, shall provide such treatment or measure within its capacity 
which minimizes the risks to the injured person s health , in order to stabilize him , before any 
transfer is issued by such hospital, along with all medical records , or copies thereof, related to the 
medical conditions of the injured person , available at the time of transfer , including records related 
to the injured person s conditions, observations of signs or symptoms, preliminary diagnosis , 
treatment provided and the results of any tests conducted , to the nearest hospital where such 
appropriate facilities or personnel and space are available . 

( 2 ) Without prejudice to sub - section ( 1 ), no hospital shall deny or delay in first- aid or 
treatment to an injured person for any delay in furnishingmedical costs or expenses . 

7 . Detaining a Good Samaritan in a Hospital.-No person shall detain a Good Samaritan for 
any purpose in a hospital where such Good Samaritan has brought the injured person , in 
accordance with the rights granted under sub - section ( 1) of section 4 of this Act . 

8 . Duties of a Hospital.- (1 ) All hospitals shall be required to display the rights of a Good 
Samaritan in accordance with section 4 of this Act, in a prominent place and in Kannada , Hindi and 
English languages. 

(2) Every hospital shall be required to inform the police as soon as an injured person is 
brought to such hospital by a Good Samaritan . 

Provided that the details of the Good Samaritan may be given to the police only in 
accordance with section 4 of this Act. 


CHAPTER V 
POLICE INVESTIGATION OF GOOD SAMARITANS 


9 . Requirement of attendance and examination by the Police .- In addition to and 
notwithstanding anything to the contrary contained in section 160 and 161 of the Indian Penal 
Code, 1860 , 


15 


the examination of a Good Samaritan who is an eye -witness , by a police officer conducting 
an investigation under Chapter XII of the Code, shall as far as possible be conducted at a 
time and place of his convenience such as, his place of residence or business, and such 
police officer conducting the examination shall be dressed in plain clothes , unless the Good 
Samaritan Chooses to visit the police station ; 
Where such Good Samaritan is required by the officer conducting the investigation to visit 
the police station , the reasons for the same shall be recorded by such officer in writing, and 
any contravention of this sub - section by such officer shall invite the grievance redressal 
process as prescribed in accordance with the proviso to sub - section (2 ) of section 4 of this 

Act ; and 
( iii) The complete statement or affidavit of such Good Samaritan shall as far as possible , be 

recorded by the police officer conducting the investigation in a single examination . 

10 . Non - compliance.- Any police officer that violates the provisions of this Act is guilty of 
an offence and shall be subjected to penalties in accordance with such discipline rules as may be 
prescribed. 


CHAPTER VI 
ESTABLISHMENT OF GOOD SAMARITAN FUND 


11. Constitution of good samaritan fund .- (1 ) The Government may after due 
appropriation made by the State Legislature in this behalf, make to the appropriate authority , 
grants and loans of such sums of money to the appropriate authority as the Government considers 
necessary . 

( 2 ) There shall be constituted a Fund to be called as the Good Samaritan Fund to which the 
following shall be credited , namely : 

(a ) any grant or loansmade to the appropriate authority by the Government.; 
(b ) all sums received by the appropriate authority from such other sources , as may be 

prescribed by the Government. 

( 3 ) Such Fund shall be applied for carrying out the purposes of this Act, in accordance with 
such rules as may be prescribed by the Government in this regard . 

Provided that the Government may apportion such monies from the Fund to support the 
reasonable expenses of a Good Samaritan in accordance with section 14 of this Act ; 

(4 ) Notwithstanding anything contained in section 6 of this Act , the Government may by 
notification , after due appropriation made by the State Legislature in this behalf , make additional 
rules under this Act for the reimbursement of charges or expenses incurred by the hospital towards 
the treatment provided , if such hospital was unable to recover a reasonable minimum proportion of 
costs or expenses incurred for such appropriate treatment rendered , then that hospital may apply 
to an appropriate authority within such period and in such form and manner , as may be 
prescribed , by the Government in this regard, after the date of commencement of such rules . 

12 . Responsibility for implementation and administration of fund . - The Government 
shall prescribe an appropriate authority by a notification , at the district level which shall be 
responsible for the implementation and administration of this Fund and shall act as the nodal 
authority for grievance redressal under this Act. 


CHAPTER VII 
FACILITATION OF LEGAL PROCEEDINGS 


13 . Restriction on postponement or adjournment of court proceedings .- ( 1 ) Where a 
Good Samaritan and Medical Professional is in attendance in Court as a witness , the examination 
in - chief and cross - examination , to the extent possible , shall be conducted on the same day . 

( 2 ) The examination - in - chief and cross - examination of the Good Samaritan shall be 
completed in not more than three hearings , except for special reasons recorded in writing by the 
court . 

( 3) Where a Good Samaritan or Medical Professional, as the case may be attends the Court as 
a witness , no adjournment or postponement shall be granted , except for special reasons to be 
recorded in writing . 

(4 ) The terms on which such an adjournment or postponement is granted may also include, 
in appropriate cases , the payment of exemplary costs by the prosecution or the accused , as the case 
may be; 

Provided that in no circumstance more than one adjournment shall be granted when the 
Good Samaritan is in attendance . 


16 


14 . Remuneration of reasonable expenses to Good Samaritan .- Not withstanding 
anything to the contrary contained in any law for the time being in force or any agreement, award , 
judgment, decree, rule , regulation or other instrument for the time being in force , 

(i) the Court shall order for payment of remuneration , on the part of the Government, of the 

reasonable expenses incurred by a Good Samaritan who is a witness attending Court for 
the purposes of any inquiry , trial or other proceeding before the Court ; 
such reasonable expenses shall take into consideration the actual cost of transportation 
and the loss of daily wage of the Good Samaritan , subject to a minimum of rupees one 
hundred per day or such higher amount , as may be prescribed by the Government from 

time to time; 
( iii ) the order of remuneration of reasonable expenses shall be passed by the Court on the day 

the Good Samaritan attends the Court and be paid to him on the same day; 

Provided that such order of payment of reasonable expenses shall be made for every day that 
the Good Samaritan in attendance , including when an adjournment or postponement is granted . 


CHAPTER VIII 
OFFENCES AND PENALTIES 


15 . Considerations while imposing penalty - Where it is established in the prosecution of 
an offence that the accused acted as a Good Samaritan and provided emergency care to another 
person who is experiencing an injury after the commission of such offence , the Court shall, while 
determining the penalty to be imposed on the accused , if any , taken into account of such assistance 
rendered by the accused . 

16 . Non - compliance by Police officer .- Any police officer , who violates the provisions of this 
Act , is guilty of an offence and in case of non - compliance or violation of any of the provisions of this 
Act , a complaint shall be filed with the concerned Deputy Commissioner of Police or an equivalent 
officer and shall be subject to disciplinary action as per the appropriate rules with appropriate 
arrangements made to receive and dispose of such complaints in a timely manner . 

17 . Offences by Companies . - ( 1) Where an offence under Chapter IV of this Act has been 
committed by a company , every person who , at the time the offence was committed was in charge of 
and was responsible to the company for the conduct of the business of the company , as well as the 
company, shall be deemed to be guilty of the offence and shall be liable to be proceeded against and 
punished accordingly : 

Provided that nothing contained in this sub - section shall render any such person liable to any 
punishment, if the said person proves that the offence took place without his knowledge or that he 
had exercised all due diligence to prevent the commission of such offence . 

(2 ) Notwithstanding anything contained in sub - section (1 ), where any offence punishable 
under Chapter IV of this Act, has been committed by a company and it is proved that the offence 
has been committed with the consent or connivance of, or is attributable to any neglect on the part 
of, any director , manager, secretary or other officer of the company, such director , manager , 
secretary or other officer shall also be deemed to be guilty of that offence and shall be liable to be 
proceeded against and punished accordingly . 
Explanation : - For the purposes of this section , 
(a ) "Company " means a company incorporated under the Companies Act, 2013 ( Central Act 18 of 

2013 ), or any previous company law ; and 
(b ) " director" means a director appointed to the board of a company as defined by the Companies 

Act , 2013 (Central Act 18 of 2013) . 

18 . Offences by Societies or Trusts .- ( 1 ) Where an offence under Chapter IV of this Act has 
been committed by a society or a trust, every person who, at the time the offence was committed , 
was in charge of, and was responsible to , the society or trust for the conduct of the business of the 
society or trust, as well as the society or trust , shall be deemed to be guilty of the offence and shall 
be liable to be proceeded against and punished accordingly : 

Provided that nothing contained in this sub - section shall render any such person liable to 
any punishment provided in this Act, if he proves that the offence was committed without his 
knowledge or that he had exercised all due diligence to prevent the commission of such offence . 

(2 ) Notwithstanding anything contained in sub - section ( 1), where an offence under Chapter 
IV of this Act has been committed by a society or trust and it is proved that the offence has been 
committed with the consent or connivance of, or is attributable to , any neglect on the part of, any 
director , manager , secretary , trustee or other officer of the society or trust , such director , manager , 
secretary , trustee or other officer shall also be deemed to be guilty of that offence and shall be liable 
to be proceeded against and punished accordingly . 

Explanation .- For the purposes of this section : 


17 


(a ) " Society " means anybody corporate registered under the Societies Registration Act, 

1860 (Central Act 21 of 1860) and " trust" means anybody registered under the Indian Trust Act, 

1882(Central Act 02 of 1882) or any other law for the time being in force; and 
(b ) " director " in relation to society or trust, means a member of its governing board other than 
an ex - officio member representing the interests of the Central Government or State Government. 

19 . Offences by Hospital: - ( 1) Contravention of any of the provisions of Chapter IV of this 
Act shall be an offence punishable under this Act. 

( 2 ) If an offence under Chapter IV of this Act leads to the death of an injured victim , it shall be 
considered to be a case ofmedical negligence and criminal proceedings may be initiated against the 
hospital. 

( 3 ) The Hospital shall be liable to pay a fine which may extend to ten thousand rupees for the 
first offence , a fine which may extend to fifty thousand rupees for any second offence and a fine 
which may extend to five lakh rupees for any subsequent offence : 

Provided that nothing in this section shall prevent the authority concerned from revoking the 
license of a hospital if it deems this to be necessary in the case of serious or repeated negligence of 
offence . 

20 . Offences by Medical Professionals . - Lack of response by a medical professional in an 
emergency situation , where he is expected to provide care under Chapter IV of this Act, shall 
constitute " Professional Misconduct", under Chapter 7 of the Indian Medical Council (Professional 
Conduct, Etiquette and Ethics ) Regulations, 2002 and disciplinary action shall be taken against 
such medical professional under Chapter 8 of the said Regulations . 

21. Cognizance of Offence .- ( 1 ) Offences under this Act , shall be non - cognizable and 
bailable . 

(2 ) No court shall take cognizance of offence under this Act , unless a complaint is lodged or 
made by the prescribed Authority . 

22 . Appeal.- Any person aggrieved by the order of appropriate authority or the prescribed 
authority may appeal to such Appellate Authority as may be prescribed within thirty days from the 
date of such orders . 


CHAPTER IX 
MISCELLANEOUS 


23. Power to make rules .- ( 1) The Government may , by notification and after previous 
publication , make rules to carry out all or any of the purposes of this Act . 

( 2 ) In particular and without prejudice to the generality of the foregoing power , such rules 
may provide for . 

(a ) the rights of Good Samaritans in hospitals ; 
(b ) the treatment of Good Samaritans as witnesses by the police : 

Provided that any such rule issued by the Government shall be considered as 
invalid if inconsistent with the existing rights of a Good Samaritan granted under the 

provisions of this Act; 
(c ) simplified court proceedings ; 
(d ) protection and treatment ofmedical professionals as witnesses ; and 
(e ) any other matter for which there is no provision in this Act (including prescribing 

Appellate Authorities , periods within which appeals or revision petitions have to be 
filled ), and for which provision is , in the opinion of the Government , necessary for giving 

effect to the purposes of this Act . 
( 3 ) A rule under this Act may be made with retrospective effect and when such a rule is made 
the reasons for making the rule shall be specified in a statement laid before both Houses of the State 
Legislature . Subject to any modification made under sub - section (4 ). Every rule made under this Act 
shall have effect as if enacted in this Act . 

(4 ) Every rule made under this Act shall be laid down as soon as may be before each House of 
the State Legislature while it is in session for a total period of thirty days which may be comprised in 
one session or in two or more successive sessions and if before the expiry of the session , in which it 
is so laid or the sessions immediately following both the Houses agree in making any modification in 
the rule or both the Houses agree that the rule shall not be made, the rule shall thereafter have 
effect in such modified form or be of no effect , as the case may be, so however , that any such 
modification or annulment shall be without prejudice to the validity of anything previously done 
under that rule . 

24 . Power to make schemes .- The Government may by notification make schemes for the 
additional assistance of Good Samaritans to provide for remuneration of the reasonable expenses of 
Good Samaritans who appear as witnesses : 


18 


(a ) free legal aid to Good Samaritans who face civil or criminal proceedings ; 
(b ) examination of Good Samaritans via video conferencing in courts ; 
(c ) promoting awareness of the rights of Good Samaritans ; 
(d ) training in first aid and cardiopulmonary resuscitation for persons employed to respond to 

emergencies, including the police ; and 
(e) any other scheme that is deemed appropriate by the Government from time to time. 

25 . Annual Report .- ( 1) The Appropriate authority shall prepare , in such form and at such 
time in each financial year as may be prescribed , its annual report on the implementation of the 
provisions of this Act with the Health and Family Welfare Department of the Government which 
shall be the nodal agency for all purposes of this Act. 

( 2 ) The annual reports shall be laid , before both houses of the State Legislature. 

26 . Accounts and audit . - ( 1) The appropriate authority shall cause to be maintained such 
books of accounts and other registers as may be prescribed and shall prepare in the prescribed 
manner an annual statement of accounts . 

(2 ) The financial year of the fund shall commence on 1st day of April of each calendar year 
and shall end on 31st March of the succeeding calendar year . 

( 3 ) The accounts of the fund shall be audited annually by the Principal Director and 
Controller, State Audit and Accounts Department. The appropriate authority or the Government may 
order concurrent and special audits also . 

(4 ) The auditor shall , for the purposes of the audit, have access to all the accounts and other 
records of the Authority . 

(5 ) As soon as may be after the receipt of the annual statement of accounts and the report of 
the auditor , the appropriate authority shall consider it in its meeting and send a copy of the annual 
statement of accounts together with a copy of the report of the auditor to the Government, along 
with its explanation on the comments made by the auditor , if any, and a statement of action taken 
by the appropriate authority to remedy the irregularities or loopholes , if any , pointed out by the 
auditor. 

(6 ) The Government may after perusal of the report of the auditor, and other documents 
submitted to it, as in sub - section (5 ), give such directions as it thinks fit to the appropriate authority 
and the appropriate authority shall comply with such directions. 

27 . Educational institutions to impart training in first -aid and emergency care to 
students. - ( 1 ) It shall be the duty of every educational institution to impart training in first - aid and 
emergency care to every student above the age of twelve years for such duration , as may be 
prescribed . 

( 2 ) The training under sub - section ( 1) shall be imparted once in every academic year . 

( 3 ) For the purpose of imparting training under sub - section ( 1), the educational institutions 
shall take the assistance of such professional or institutions, as the Government may , by 
notification , specify . 

28 . Organization of awareness programmes and workshops.- The Government , shall , from 
time to time, organize and conduct the awareness programmes , workshops and seminars to , 

(a ) sensitize the citizens in becoming Good Samaritans; 
(b ) make the citizens aware of emergency care numbers of ambulance services and police 

assistance ; and 
( c) train the citizens in first- aid and emergency care skill. 

29 . Power to remove difficulties .- ( 1) If any difficulty arises , in giving effect to the 
provisions of this Act , the Government may , by order published in the official Gazette , make such 
provisions not inconsistent with the provisions of this Act, as may appear to be necessary or 
expedient for removing the difficulty . 

Provided that no such order shall be made after the expiry of a period of two years from the 
date of commencement of this Act. 

(2 ) Every order made under this section shall , as soon as may be after it is made , be laid 
before both houses of the State Legislature . 

30 . Act to have overriding effect. - The provisions of this Act shall have effect 
notwithstanding anything inconsistent therewith contained in any other law for the time being in 
force or in any instrument having effect by virtue of any law other than this Act. 


STATEMENT OF OBJECTS AND REASONS 


The incidents of accidental deaths are on the rise globally . At this point of time, there is a 
higher likelihood of saving a life within the Golden Hour. The persons who are on the spot at the 
time of the accident, can play a crucial role in taking the victim to the nearest hospital. However , 


19 


due to likely harassment arising from Police or Legal proceedings , on lookers do not volunteer to 
assist the victim and bystanders are hesitant to render immediate help to the road accident victims. 
Hence , there is a need to build confidence amongst the public to help road accident victims. It is 
therefore intended to bring an Legislation to provide protection of Good Samaritans and Medical 
Professionals from civil and criminal liabilities by establishing supporting legal environment and 
sufficient resources . The proposed Legislation also spells out the obligations of hospitals and clinics 
and for matters connected therewith to ensure that there is no wastage of time in providing medical 
treatment and to save the patient s life . 

Hence the Bill. 


FINANCIAL MEMORANDUM 


There will be an approximate expenditure of Rupees Five crore per annum by the proposed 
Legislative measure . 


MEMORANDUM REGARDING DELEGATED LEGISLATION 


Clause - 10 


Clause - 11 


Clasue - 14 


Empowers the State Government to make rules regarding the disciplinary 
procedure against any police officer who violates the provisions of this Act 
and is guilty of an offence and is liable for penalty . 

item (b ) of sub - clause ( 2 ) empowers the State Government to make 
rules regarding such other sources of Good Samaritan Fund ; 
sub clause (3 ) empowers the State Government to make rules 

regarding the manner of application of Good Samaritan Fund ; and 
( iii) sub - clause ( 4 ) empowers the State Government to make rules 

regarding the form , manner of application and period within which 
such application is to be made by the hospital for reimbursement of 

charges or expenses incurred . 
Item (ii ) empowers the State Government to make rules regarding a minimum 
of rupees one hundred or higher amount of reasonable expenses and loss of 
daily wage of the Good Samaritan . 
Empowers the State Government to make rules regarding the appeal by 
aggrieved person against the order of appropriate authority . 
Empowers the State Government to make rules after previous publication to 
carry out all or any of the purposes of the Act . 
Sub - clause ( 1) empowers the State Government to make rules regarding the 
form and time of preparing annual report . 
Sub -clause ( 1 ) empowers the State Government to make rules regarding the 
manner of maintained such books of accounts and other registers and 
preparation of an annual statement of accounts. 
sub - clause ( 1 ) empowers the State Government to make rules regarding 
imparting training in first - aid and emergency care to every student above the 
age of twelve years for prescribed duration by Educational Institutions . 


Clause - 22 


Clause - 23 


Clause - 25 


Clause - 26 


Clause - 27 


The Proposed delegation of legislative power is normal in character . 


K . R . Ramesh Kumar 
Minister for Health and 

Family Welfare . 


S .Murthy 

Secretary (I / C ) 
Karnataka Legislative Assembly . 


JEDEO IWOHO , JOG JOW E3T , 23001890 . (87) 33180:-50 


RNINo. KARBIL /2001 /47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ವಿಶೇಷ ರಾಜ್ಯ ಪತ್ರಿಕೆ 


20 - IVA 
Part - IVA 


ಬೆಂಗಳೂರು, ಸೋಮವಾರ, ಡಿಸೆಂಬರ್ ೧೨ , ೨೦೧೬ ( ಮಾರ್ಗಶಿರ ೨೧, ಶಕ ವರ್ಷ ೧೯೩೮) ( ನಂ . ೧೩೪೭ 
Bengaluru , Monday , December 12 , 2016 (Margashira 21, Shaka Varsha 1938 ) No. 1347 


FOOD , CIVIL SUPPLIES CONSUMER AFFAIRS AND LEGAL METROLOGY SECRETARIAT 


NO.FCS 37 RPR 2016 BANGALORE , DATED 09.12. 2016 

NOTIFICATION 
In exercise of powers conferred by Section 3 of The Essential Commodities Act , 1955 (Central Act 10 of 1955) 
read with order No . S.O . 3348 (E ) dated 28the October 2016 of Ministry of Consumer Affairs, Food and Public 
Distribution (Department of Consumer Affairs) Government of India , New Delhi, the Government of Karnataka hereby 
makes the following order further to amend The Karnataka Essential commodities Licensing Order 1986 namely : 


1 . Short title and commencement and duration : - 


1. 


This Order may be called The Karnataka Essential commodities Licensing (Amendment) Order, 2016 . 


II . 


It shall come into force from the date of its publication in the official Gazette and for a period upto 
28 .04 .2017 or till the Ministry of Consumer Affairs, Food & Public Distribution , (Department of Consumer 
Affairs), Government of India , New Delhi extends it from time to time.. 


2 . 


Definitions:- in this order, unless the context otherwise requires : 


dealer includes all persons involved in the sugar trade channel after sugar is delivered from the factory 
premises and till it is received by the consumers. 


All other words which are not specifically defined , shall have the same meaning as defined in the Karnataka 
Essential commodities Licensing Order 1986 . 


3 . Substitution of Schedule – II : In Schedule - II of The Karnataka Essential commodities Licensing Order, 1986 

for serial No.2 for Sugar, the following shall be substituted ; 


SCHEDULE - II 


(See first proviso to Clause 3) 


SI.No. 


Name of the Essential Commodities 


Quantity prescribed 


Retail 


Wholesale 


Sugar 


5 Quintals 


500 Quintals 


4 . Substitution of Schedule IV : for Schedule IV of the Karnataka Essential commodities Licensing Order 1986 

(hereinafter referred to as the said order ) the following shall be substituted ; 


SCHEDULE - IV 


(See first proviso to Clause 3) 


No dealer of Sugar shall hold any stock for a period exceeding 30 days from the date of receipt by him of such 
stock and shall not keep sugar in stock at any time in excess of the quantities as mentioned in the following table; 


Quantity Prescribed 


SI. 
No. 


Name of the 

Essential 
Commodities 


Retail 


Wholesale 


Other Areas 


Bangalore and other City 
Corporations in the State 


1 


Sugar 


50 Quintals 


2000 Quintals 


1000 Quintals 


Note : 


1) Provided that nothing in this order shall apply to the holding or keeping of stock of Sugar; 


( a ) On Government account; or 


(b ) By the dealers nominated by State Government or an officer authorized by it to hold stock for 

distribution through fair price shops under public distribution system or; 


(c) By the Food Corporation of India 


2 ) For counting the period of holding of the stock the date on which any stock is received by the dealer shall be 

included ; 


3 ) For counting the period of turnover of the stock the date on which any stock is received by the dealer shall be 

included 


4 ) Licensing and Stock limits shall also apply to Retailers of Multiple Outlets and Large DepartmentalRetailers . 


5 ) (a ) Single retail outlet means: A retailer who runs only a single outlet 


(b )Multiple retail outlet means: More than one retail outlet owned by a person and 


run under common trade name and style in the state . 


6 ) Wholesale includes godowns maintained by a owner running multiple retail outlets. 


7 ) NOC from the concerned APMC shall be required before issuing wholeseller license for commodities 

notified under APMSc . 


By order and in the name of the Governor of Karnataka, 

Archana M .S 
Under Secretary to Government, 
Food , Civil Supplies Consumer Affairs 

and Legal Metrology Department. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು. ( ಪಿ8) ಪ್ರತಿಗಳು: 200 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ - IVA ಬೆಂಗಳೂರು, ಬುಧವಾರ, ಡಿಸೆಂಬರ್ ೧೪, ೨೦೧೬ ( ಮಾರ್ಗಶಿರ ೨೩ , ಶಕ ವರ್ಷ ೧೯೩೮) | ನಂ . ೧೩೫೨ 
Part- IVA Bengaluru , Wednesday, December 14 , 2016 (Margashira 23 , Shaka Varsha 1938 ) No. 1352 

ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ 
ಸಂಖ್ಯೆ : ಇಡಿ 608 ಪಿಜಿಸಿ 2016, ದಿನಾಂಕ : 12 .12 .2016 

ಅಧಿಸೂಚನೆ 
ಆಧಾರ್‌ ( ನಿಗದಿಪಡಿಸಿದ ಆರ್ಥಿಕ ಹಾಗೂ ಇತರೆ ಸಹಾಯಧನ, ಸೌಲತ್ತುಗಳು ಮತ್ತು ಸೇವೆಗಳ ವಿತರಣೆ) 
( Targeted Delivery of Financial and other subsidies, Benefites and Services) ಕಾಯಿದೆ - 2016ರ ಸೆಕ್ಷನ್ 
7ರಲ್ಲಿ ಮತ್ತು ಆಧಾರ್ ( ನೋಂದಣಿ ಮತ್ತು ಪರಿಷ್ಕರಣೆ) ನಿಯಮಗಳು ( The Aadhar (Enrollment and update 
Regulations) 2016ರಡಿ ಪತ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು 2017 -18ನೇ ಶೈಕ್ಷಣಿಕ ಸಾಲಿಗೆ 
ಸಂಬಂಧಿಸಿದಂತೆ ಮಕ್ಕಳ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಹಕ್ಕಿನ ಕಾಯಿದೆ 2009ರ ವಿಧಿ 12ರ ಉಪವಿಧಿ (1) ರ ಉಪಕಂಡಿಕೆ (C) 
ರಡಿ ಅಲ್ಪಸಂಖ್ಯಾತವಲ್ಲದ ಅನುದಾನ ರಹಿತ ಶಾಲೆಗಳಲ್ಲಿ ಮಕ್ಕಳನ್ನು ದಾಖಲಾತಿಗೊಳಿಸಲು ಇಚ್ಚಿಸುವ ಪೋಷಕರು ಕೆಳಕಂಡ 
ಮಾಹಿತಿಗಳನ್ನು ಅಗತ್ಯವಾಗಿ ನೀಡಲು ಆದೇಶಿಸಿದೆ. 

ಮಗುವಿನ ಹಾಗೂ ಒಬ್ಬ ಪೋಷಕರ ( ತಂದೆ ಅಥವಾ ತಾಯಿಯ) ಆಧಾರ್ ಸಂಖ್ಯೆ, ಹೆಸರು, ಜನ್ಮ ದಿನಾಂಕ, 
ಲಿಂಗ ಮತ್ತು ವಿಳಾಸದ ಮಾಹಿತಿಯನ್ನು ಆಧಾರ್ ಕಾರ್ಡಿನಲ್ಲಿ ನಮೂದಿಸಿರುವಂತೆ ಆನ್‌ಲೈನ್ ಅರ್ಜಿ ಸಲ್ಲಿಸುವ 
ಸಂದರ್ಭದಲ್ಲಿ ಒದಗಿಸುವುದು, ದಿನಾಂಕ:15.01.2017 ರಿಂದ 15 . 02.2017ರ ಅವಧಿಯಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ 
ಪೋರ್ಟ್ಲ್ ಮೂಲಕ ದಾಖಲಾತಿ ಅರ್ಜಿಗಳನ್ನು ಸ್ವೀಕರಿಸಲಾಗುವುದು. ಮೇಲಿನಂತೆ ಒದಗಿಸಲಾದ ಅರ್ಜಿಯಲ್ಲಿನ 
ವಿವರಗಳನ್ನು UIDAI ಮಾಹಿತಿಯೊಂದಿಗೆ ತಾಳೆ ಮಾಡಿ ದೃಢೀಕರಿಸಿಕೊಳ್ಳಲಾಗುವುದು . ಒಂದು ವೇಳೆ ವಿವರಗಳು 
ತಾಳೆ ಹೊಂದದಿದ್ದಲ್ಲಿ ಅಂತಹ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಅರ್ಜಿದಾರರ ಶಾಲೆಯ ಆಯ್ಕೆಯನ್ನು ಇತ್ಯರ್ಥ 
ಪಡಿಸಲು ಆಧಾರ್‌ ಕಾರ್ಡ್‌ನಲ್ಲಿ ನಮೂದಿಸಿರುವ ವಿಳಾಸವನ್ನು ಉಪಯೋಗಿಸಿ ನೆರೆಹೊರೆಯ ಖಾಸಗಿ ಅನುದಾನ 
ರಹಿತ ಶಾಲೆಗಳನ್ನು ಆಯ್ಕೆ ಮಾಡಲಾಗುವುದು. ಆದುದರಿಂದ ಪೋಷಕರು ತಮ್ಮ ಮತ್ತು ತಮ್ಮ ಮಗುವಿನ ಆಧಾರ್ 
ಕಾರ್ಡಿನಲ್ಲಿ ಹೆಸರು, ಜನ್ಮ ದಿನಾಂಕ , ಲಿಂಗ ಮತ್ತು ವಿಳಾಸಗಳು ಸರಿಯಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳತಕ್ಕದ್ದು . 
ಏನಾದರೂ ವಿವರಗಳು ತಪ್ಪಾಗಿದ್ದಲ್ಲಿ ಅವುಗಳನ್ನು ಆಧಾರ್ ನೋಂದಣಿ ಕೇಂದ್ರಗಳಲ್ಲಿ ಸರಿಪಡಿಸಿಕೊಳ್ಳಲು ಕೂಡಲೇ 

ಅಗತ್ಯ ಕ್ರಮ ಕೈಗೊಳ್ಳುವುದು. 
2. ಮಗುವಿನ ಮತ್ತು ಪೋಷಕರ ( ತಂದೆ ಅಥವಾ ತಾಯಿಯ) ಆಧಾರ್ ನೋಂದಣಿ ಆಗದೇ ಇದ್ದಲ್ಲಿ , ಆಧಾರ್ 

ನೊಂದಣಿಗೆ ಅರ್ಜಿ ಸಲ್ಲಿಸುವುದು. 
- ಆಧಾರ್ ನೋಂದಣಿಗಾಗಿ ಅರ್ಜಿಯನ್ನು ಬೆಂಗಳೂರು ನಗರದಲ್ಲಿ ಬೆಂಗಳೂರು-ಒನ್ ಕೇಂದ್ರಗಳಲ್ಲಿ 
( ಅನುಬಂಧ-1) ಇತರೆ ನಗರ ಪ್ರದೇಶಗಳಲ್ಲಿ ಕರ್ನಾಟಕ ಒನ್ ಕೇಂದ್ರಗಳಲ್ಲಿ ( ಅನುಬಂಧ- 2) ಜಿಲ್ಲಾ ಮಟ್ಟದ 
ಕಂದಾಯ ಕಛೇರಿಗಳಲ್ಲಿನ ಖಾಯಂ ನೋಂದಣಿ ಕೇಂದ್ರಗಳಲ್ಲಿ ( ಅನುಬಂಧ - 3) ಮತ್ತು ತಾಲ್ಲೂಕು ಮತ್ತು ಹೋಬಳಿ 
ಮಟ್ಟದಲ್ಲಿ ಅಟಲ್‌ಜಿ ಜನಸ್ನೇಹಿ ಕೇಂದ್ರಗಳಲ್ಲಿ ( ಅನುಬಂಧ - 4 ) ಸಲ್ಲಿಸುವುದು. ಅಂತಹ 
ಅವುಗಳ ವಿಳಾಸ, ದೂರವಾಣಿ ಸಂಖ್ಯೆಗಳ ಮಾಹಿತಿಯನ್ನು ಈ ಅಧಿಸೂಚನೆಯ 1 ರಿಂದ 4 ರಲ್ಲಿನ ಅನುಬಂಧದಲ್ಲಿ 
ನಮೂದಿಸಿದೆ. 


3, ಒಂದು ವೇಳೆ ಆಧಾರ್ ನೋಂದಣಿಯ ನಂತರವೂ ಆಧಾರ್ ಸಂಖ್ಯೆ ಲಭ್ಯವಾಗದಿದ್ದ ಸಂದರ್ಭದಲ್ಲಿ , ಮಗುವಿನ 

ತಂದೆ ಅಥವಾ ತಾಯಿ ಇವರಲ್ಲಿ ಒಬ್ಬರ ಆಧಾರ್‌ ನೋಂದಣಿ ಸಂಖ್ಯೆ ಮತ್ತು ಮತದಾರನ ಗುರುತಿನ ಚೀಟಿಯ 
ಸಂಖ್ಯೆ ( ಇ . ಪಿ. ಐ.ಸಿ) ಯನ್ನು ಸಲ್ಲಿಸತಕ್ಕದ್ದು . ಇದರ ಜೊತೆಗೆ ತಂದೆ ಅಥವಾ ತಾಯಿಯ ಮತದಾರನ ಗುರುತಿನ 
ಚೀಟಿಯ ಪ್ರತಿ ಮತ್ತು ಅವರ ಮತ್ತು ಮಗುವಿನ ಆಧಾರ್ ಸಂಖ್ಯೆ ಪಡೆಯಲು ನೋಂದಾಯಿಸಿದ ಸ್ವೀಕೃತಿಯ 
ಪ್ರತಿಗಳನ್ನು ಶಾಲಾ ಶಿಕ್ಷಣ ಇಲಾಖೆಯ ಪೋರ್ಟಲ್‌ನಲ್ಲಿ ಅಪ್ಲೋಡ್ ಮಾಡತಕ್ಕದ್ದು. 

ಮೇಲೆ ತಿಳಿಸಿದಂತೆ ಆಧಾರ್ ನೋಂದಣಿ ಸಂಖ್ಯೆ ಮತದಾರ ಗುರುತಿನ ಸಂಖ್ಯೆ ಮತ್ತು ಅವುಗಳ ಪ್ರತಿಗಳೊಂದಿಗೆ 
ಸಲ್ಲಿಸಲಾದ ಅರ್ಜಿಗಳನ್ನು , ದಾಖಲಾತಿಗಾಗಿ ನಡೆಸುವ ಲಾಟರಿ ಪ್ರಕ್ರಿಯೆಗೆ ಅಂಗೀಕರಿಸಲಾಗುವುದು. ಆದರೆ ಅಂತಹ ಪಾಲಕರು 
ಆಧಾರ್ ಪ್ರಾಧಿಕಾರದಿಂದ ಆಧಾರ್ ನೋಂದಣಿ ಸಂಖ್ಯೆ ದೊರೆತ ನಂತರ ಅದನ್ನು ಖಚಿತತೆಗಾಗಿ ಸಲ್ಲಿಸಬೇಕು. ಅಂತಹ ಖಚಿತತೆಯ 
ನಂತರವಷ್ಟೇ , ಲಾಟರಿ ಪ್ರಕ್ರಿಯೆಯಿಂದ ಮಾಡಿದ ದಾಖಲಾತಿಯನ್ನು ಅಧಿಕೃತಗೊಳಿಸಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಹಾಗು ಅವರ ಹೆಸರಿನಲ್ಲಿ 


ರೇವಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಶಿಕ್ಷಣ ಇಲಾಖೆ ( ಪ್ರಾಥಮಿಕ) 


ಅನುಬಂಧ - 1 
ಸರ್ಕಾರದ ಅಧಿಸೂಚನೆ ಸಂಖ್ಯೆ ಇಡಿ 608 ಪಿಜಿಸಿ 2016, ದಿನಾಂಕ: 12.12 .2016 . 
ಬೆಂಗಳೂರು ಮಹಾನಗರ ಪಾಲಿಕೆ ಪ್ರದೇಶದಲ್ಲಿ ಚಾಲನೆಯಲ್ಲಿರುವ ಬೆಂಗಳೂರು ಒನ್ ಆಧಾರ್ ನೋಂದಣಿ ಕೇಂದ್ರಗಳು 
ಕಿಟ್ ಸ್ಟೇಷನ್ ವಾರ್ಡ್ 

ಕೇಂದ್ರಸ್ಥಳ 

ಆಧಾರ್ ನೋಂದಣಿ ಕೇಂದ್ರ ದೂರವಾಣಿ ಸಂಖ್ಯೆ 
ಸಂಖ್ಯೆ ಐಡಿ ಸಂಖ್ಯೆ 


ಬನಶಂಕರಿ 


ಬಿ. ಡಿ. ಎ ಶಾಪಿಂಗ್ ಕಾಂಪ್ಲೆಕ್ಸ್ , ಮೊದಲನೇ ಮಹಡಿ, 
2ನೇ ಹಂತ, ಬೆಂಗಳೂರು- 560070 


22955460/ 461 


1 


| 10170 | 166 


ಹೆಚ್. ಬಿ.ಆರ್ 
ಲೇಔಟ್ 


ಬಿ. ಡಿ. ಎ ಶಾಪಿಂಗ್ ಕಾಂಪ್ಲೆಕ್ಸ್ , ಮೊದಲನೇ ಮಹಡಿ, 
1ನೇ ಹಂತ, 2ನೇ ಬ್ಲಾಕ್, ಬೆಂಗಳೂರು-560084 


22955435 / 436 


10153 | 24 | 


ಏರ್ಪೋರ್ಟ್ರಸ್ತೆ 


ಎಸ್-7,ಉಪವಿಭಾಗ, ಬೆಸ್ಕಾಂ, ಏರ್ ಪೋರ್ಟ್ ರಸ್ತೆ, | 

22955440 / 441 
ಬೆಂಗಳೂರು- 560017 


3 


10139 | 88 | 


98 


ನಾಗರಭಾವಿ 


ಬಿ. ಡಿ.ಎ ಶಾಪಿಂಗ್ ಕಾಂಪ್ಲೆಕ್ಸ್ , ನಾಗರಭಾವಿ, 
ಬೆಂಗಳೂರು-560072 


22955470 


4 


| 10165 | 129 


ಮಾಗಡಿ ರಸ್ತೆ 


ವಾರ್ಡ್ ನಂ . 121, ಬಿ. ಬಿ. ಎಂ . ಪಿ ಕಛೇರಿ, 4ನೇ ಕ್ರಾಸ್, 
ಮಾಗಡಿ ರಸ್ತೆ, ಬೆಂಗಳೂರು 


22955457 


10117 | 


121 


ಮಾಗಡಿ ರಸ್ತೆ 


ವಾರ್ಡ್ ನಂ . 121, ಬಿ. ಬಿ . ಎಂ . ಪಿ ಕಛೇರಿ, 4ನೇ ಕ್ರಾಸ್, | 
ಮಾಗಡಿ ರಸ್ತೆ, ಬೆಂಗಳೂರು 


22955457 


10229 


121 


ಚಂದ್ರ ಗಿರಿ 


ಪಾಲಿಕೆ ಸೌಧ, ಸಿದ್ದಗಂಗ ರಸ್ತೆ,ಜ್ಯೋತಿನಗರ, 
ಚಂದ್ರಾಲೇಔಟ್ , ಬೆಂಗಳೂರು-560072 


22955444 


1066 


128 


ಕಿಟ್ ಸ್ಟೇಷನ್ ವಾರ್ಡ್ 
ಸಂಖ್ಯೆ ಐಡಿ ಸಂಖ್ಯೆ 


ಕೇಂದ್ರ/ ಸ್ಥಳ 


ಆಧಾರ್ ನೋಂದಣಿ ಕೇಂದ್ರ 


ದೂರವಾಣಿ ಸಂಖ್ಯೆ 


ಜಿ.ಕೆ.ಡಬ್ಲ್ಯೂ ಲೇಔಟ್ 


ವಾರ್ಡ್ ನಂ . 126, 6ನೇ ಕ್ರಾಸ್, ಜಿ.ಕೆ.ಡಬ್ಲೂ 
ಲೇಔಟ್, ವಿಜಯನಗರ, ಬೆಂಗಳೂರು-560040 


22955486 


8 


| 10167 | 126 


ಚಂದ್ರ ಲೇಔಟ್ 


ಬಿ. ಬಿ. ಎಂ . ಪಿ ಸಹಾಯ ಕೇಂದ್ರ, ವಾರ್ಡ್ ನಂ . 128, 
ಬಿ. ಬಿ . ಎಂ . ಪಿ ಪಾರ್ಕ್, ಗಂಗೊಂಡಹಳ್ಳಿ ಮುಖ್ಯ ರಸ್ತೆ, 
ಚಂದ್ರಾ ಲೇಔಟ್, ಬೆಂಗಳೂರು 


22955412 


_ 9 | 10171 | 128 


ಗಿರಿನಗರ 


ಬಿ . ಬಿ. ಎಂ . ಪಿ ಸಹಾಯ ಕೇಂದ್ರ, ವಾರ್ಡ್ ನಂ . 158, 
ದೀಪಾಂಜಲಿ ನಗರ ವಾರ್ಡ್, ಬಿ. ಡಿ. ಎ ಪಾರ್ಕ್, 
ಆವಲಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು560085 


22955403 


10162 | 


158 


ಮತ್ತಿಕೆರೆ 


ಬಿ . ಬಿ. ಎಂ . ಪಿ ಕಛೇರಿ, ವಾರ್ಡ್ ನಂ . 36 , ನೇತಾಜಿ 
ವೃತ್ತ, ಮತ್ತಿಕೆರೆ, ಬೆಂಗಳೂರು- 560054 


22955429 


11 | 10231 | 


36 


ಜಲದರ್ಶಿನಿ 


ಬಿ . ಬಿ. ಎಂ . ಪಿ ಕಟ್ಟಡ, 2ನೇ ಕ್ರಾಸ್, ಜಲದರ್ಶಿನಿ 
ಲೇಔಟ್, ಅರಮನೆ ನಗರ ವಾರ್ಡ್ ನಂ . 35, ಚೇತನ 
ಬಾಲಕರ ಹಾಸ್ಟಲ್ ಹತ್ತಿರ, ಮಾರುತಿ ಅಪಾರ್ಟ್ 
ಮೆಂಟ್ ಎದುರು, ಬೆಂಗಳೂರು- 560054 


22955417 


12 | 10182 


35 


ಬಿ. ಬಿ. ಎಂ . ಪಿ ಕಛೇರಿ, 15ನೇ ವಾರ್ಡ್, ದಾಸರಹಳ್ಳಿ 
ಉಪ- ವಿಭಾಗ, ಕಾಲಾ ಹಸ್ತಿನಗರ, ಬೆಂಗಳೂರು 


ದಾಸರಹಳ್ಳಿ 


9901481940 


10148 


560057 


ದಾಸರಹಳ್ಳಿ 


ಬಿ. ಬಿ. ಎಂ . ಪಿ ಕಛೇರಿ, 15ನೇ ವಾರ್ಡ್, ದಾಸರಹಳ್ಳಿ 
ಉಪ- ವಿಭಾಗ, ಕಾಲಾ ಹಸ್ತಿನಗರ, ಬೆಂಗಳೂರು 
560057 


9945038455 


10200 


ಯಶವಂತಪುರ 


ಆರ್. ಟಿ. ಒ ಕಾಂಪ್ಲೆಕ್ಸ್ , ಮೊದಲನೇ ಮಹಡಿ, 
ಮಾರ್ಕೆಟ್ ರಸ್ತೆ, ಬೆಂಗಳೂರು-560022 


22955420/ 421 


15 | 10129 | 


37 


ಯಶವಂತಪುರ 


ಆರ್. ಟಿ. ಒ ಕಾಂಪ್ಲೆಕ್ಸ್ , ಮೊದಲನೇ ಮಹಡಿ, 
ಮಾರ್ಕೆಟ್ ರಸ್ತೆ , ಬೆಂಗಳೂರು-560022 


22955420/ 421 


| 10197 | 


37 


ನೆಲಗದಿರೆನಹಳ್ಳಿ 


ಸೈಟ್ ನಂ .2, ಕ್ರ. ಸಂ . 21/2 ಎಸ್.ಎಲ್.ಆರ್ 
ಕಾಂಪ್ಲೆಕ್ಸ್ , ನೆಲಗದಿರೇನಹಳ್ಳಿ ಮುಖ್ಯ ರಸ್ತೆ, 
ಬೆಂಗಳೂರು- 73 


22955547 


17 | 10196 | 


41 


ಕಿಟ್ ಸ್ಟೇಷನ್ ವಾರ್ಡ್ 
ಸಂಖ್ಯೆ ಐಡಿ ಸಂಖ್ಯೆ 


ಕೇಂದ್ರ/ ಸ್ಥಳ 


ಆಧಾರ್ ನೋಂದಣಿ ಕೇಂದ್ರ 


ದೂರವಾಣಿ ಸಂಖ್ಯೆ 


ಎಚ್ . ಎಸ್. ಆರ್. 


ಬಿ. ಡಿ. ಎ ಶಾಪಿಂಗ್ ಕಾಂಪ್ಲೆಕ್ಸ್ , ಹೆಚ್ . ಎಸ್ . ಆರ್. 
ಲೇಔಟ್ , ಬೆಂಗಳೂರು- 560034 


22955516 


_ 18 | 10169 | 174 


ಲೇಔಟ್ 


ವಿಜಯನಗರ 


ಬಿ. ಡಿ. ಎ. ಶಾಪಿಂಗ್ ಕಾಂಪ್ಲೆಕ್ಸ್ , ವಿಜಯನಗರ, 
ಬೆಂಗಳೂರು-560040 


22955405 / 406 


10121 | | 


21 | 104 


ವಿಜಯನಗರ 


ಬಿ. ಡಿ. ಎ. ಶಾಪಿಂಗ್ ಕಾಂಪ್ಲೆಕ್ಸ್ , ವಿಜಯನಗರ, 
ಬೆಂಗಳೂರು-560040 


22955405 /406 


10235 


104 


ನಂ . 41 , ಸುಬ್ಬರಾಂ ಚೆಟ್ಟಿ ರಸ್ತೆ , ಪಬ್ಲಿಕ್ ಲೈಬ್ರರಿ ಪಕ್ಕ , 
ಎನ್. ಆರ್.ಕಾಲೋನಿ ಎನ್.ಆರ್.ಕಾಲೋನಿಬಸ್ ನಿಲ್ದಾಣ ಎದುರು, 

ತ್ಯಾಗರಾಜನಗರ, ಬೆಂಗಳೂರು- 560004 


22955476 


21 | 10142 | 154 


ರಾಜಾಜಿನಗರ 


410, ಬಿ . ಎಂ . ಪಿ, ಕಾಂಪ್ಲೆಕ್ಸ್ , 1ನೇ ಮಹಡಿ, ಆರ್. ಟಿ. ಒ 
ಕಟ್ಟಡ ಪಕ್ಕ , 2ನೇ ಬ್ಲಾಕ್, ಬೆಂಗಳೂರು- 560010 


22955410/ 411 


22 | 10123 | 


99 


ರಾಜಾಜಿನಗರ 


410, ಬಿ. ಎಂ . ಪಿ, ಕಾಂಪ್ಲೆಕ್ಸ್ ,1ನೇ ಮಹಡಿ, ಆರ್. ಟಿ. ಒ 
ಕಟ್ಟಡ ಪಕ್ಕ , 2ನೇ ಬ್ಲಾಕ್ , ಬೆಂಗಳೂರು-560010 


22955410/ 411 


23 


| 


10124 


| 


99 


ನಂ . 15, 80 ಅಡಿ ರಸ್ತೆ, ವಿದ್ಯಾಪೀಠ ವೃತ್ತ, ಬಿ.ಎಸ್.ಕೆ 
ಮೊದಲನೇ ಹಂತ,ಶ್ರೀನಿವಾಸನಗರ, ಬೆಂಗಳೂರು 


ಶ್ರೀನಿವಾಸನಗರ 


22955552 


24 | 10141 | 164 


560050 


ರಾಜಾಜಿನಗರ 
4ನೇ ಬ್ಲಾಕ್ 


ರಾಜಾಜಿನಗರ 4ನೇ ಬ್ಲಾಕ್, ಮಸೀದಿ ಹತ್ತಿರ,3ನೇ 
ಮುಖ್ಯ ರಸ್ತೆ, 44ನೇ ಅಡ್ಡ ರಸ್ತೆ, ರಾಜಾಜಿನಗರ, 
ಬೆಂಗಳೂರು- 560010 


22955410 / 411 


25 | 10125 | 108 


ಬಿನ್ನಿಮಿಲ್ 


ಬಿ. ಬಿ. ಎಂ . ಪಿ ಸಹಾಯ ಕೇಂದ್ರ , ವಾರ್ಡ್ ನಂ . 120, 
ಬಿನ್ನಿ ಮಿಲ್ಲ ರಸ್ತೆ, ಬಿನ್ನಿಮಿಲ್ ಪಕ್ಕ , ಬಿ. ಬಿ. ಎಂ . ಪಿ 
ಗಾರ್ಡನ್, ಕಾಟನ್ ಪೇಟೆ, ಬೆಂಗಳೂರು 


22955454 


26 | 10128 | 120 


ಮಲ್ಲೇಶ್ವರಂ 


ಬೆಂಳೂರುನೀರು ಸರಬರಾಜು ಮತ್ತು ಒಳಚರಂಡಿ 
ಮಂಡಳಿ ಕಟ್ಟಡ, ಅಮ್ಮಣ್ಣಿಕಾಲೇಜು, 18ನೇ ಕ್ರಾಸ್, 
ಬೆಂಗಳೂರು- 560003 


22955416 


27 


| 10127 | 


45 


ಮಲ್ಲೇಶ್ವರಂ 


ಬೆಂಳೂರುನೀರು ಸರಬರಾಜು ಮತ್ತು ಒಳಚರಂಡಿ 
ಮಂಡಳಿ ಕಟ್ಟಡ, ಅಮ್ಮಣ್ಣಿಕಾಲೇಜು, 18ನೇ ಕ್ರಾಸ್, 
ಬೆಂಗಳೂರು-560003 


22955415 


28 | 10126 


45 


ಕಿಟ್ ಸ್ಟೇಷನ್ ವಾರ್ಡ್ 
ಸಂಖ್ಯೆ ಐಡಿ ಸಂಖ್ಯೆ 


ಕೇಂದ್ರ/ ಸ್ಥಳ 


ಆಧಾರ್ ನೋಂದಣಿ ಕೇಂದ್ರ 


ದೂರವಾಣಿ ಸಂಖ್ಯೆ 


ಇಂದಿರಾನಗರ 


ಬಿ. ಡಿ. ಎ ಶಾಪಿಂಗ್ ಕಾಂಪ್ಲೆಕ್ಸ್ ಇಂದಿರಾನಗರ, 
ಬೆಂಗಳೂರು-560038 


22955483 


29 | 10137 | 


80 | 


ಮಹದೇವಪುರ 


ಬಿ. ಬಿ. ಎಂ . ಪಿ ಕಾಂಪ್ಲೆಕ್ಸ್ , ಸಿಂಗಯ್ಯನ ಪಾಳ್ಯ ಬಸ್ 
ನಿಲ್ದಾಣದ ಎದುರು, ಮಹದೇವಪುರ, ಬೆಂಗಳೂರು 
560048 


22955544 


30 | 10150 | 82 


ಶ್ರೀರಾಂಪುರ 


ವಾರ್ಡ್ ನಂ .4,ಶ್ರೀರಾಂಪುರ ಪೊಲೀಸ್ ಠಾಣೆ 
ಹಿಂಬಾಗ, ಬೆಂಗಳೂರು- 560021. 


22955474 


31 | 10180 | 


97 


ದಿವ್ಯಶ್ರೀ 


ದಿವ್ಯಶ್ರೀ ಚೇಂಬರ್ಸ್, ಶಾಂತಿನಗರ, ಬೆಂಗಳೂರು 
560025 


22955445 


10140 


ಲಕ್ಕಸಂದ್ರ 


ಘನ ತ್ಯಾಜ್ಯ ನಿರ್ವಹಣಾ ಘಟಕ, 16ನೇ ಕ್ರಾಸ್, 
ಮಾರ್ಬಲ್ ಕಾರ್ಖಾನೆ ಎದುರು, ಡೈರಿ ಸರ್ಕಲ್ 
ಹತ್ತಿರ, ಬನ್ನೇರುಘಟ್ಟ ಮುಖ್ಯ ರಸ್ತೆ , ಬೆಂಗಳೂರು 


22955482 


33 | 10195 | 146 


ಆಲದ ಮರ ಉದ್ಯಾನವನ, 1ನೇ ಕ್ರಾಸ್, 3ನೇ ಹಂತ, 
ಬಸವೇಶ್ವರನಗರ | 4ನೇ ಬ್ಲಾಕ್ , ಬಸವೇಶ್ವರನಗರ, ಬೆಂಗಳೂರು 

560079 


22955562 


34 | 10203 | 101 


ಬಸವೇಶ್ವರನಗರ 


ಗಾಯಿತ್ರಿ ಹೌಸಿಂಗ್ ಸೊಸೈಟಿ(ಎಲ್. ಐ. ಸಿ 
ಕಾಲೋನಿ) ಹಳೆ ಸಬ್ ರಿಜಿಸ್ಟ್ರಾರ್ ಕಛೇರಿ, ವೆಸ್ಟ್ 
ಆಫ್ ಕಾರ್ಡ್ರೋಡ್, ಬಸವೇಶ್ವರನಗರ, 
ಬೆಂಗಳೂರು-560079 


22955414 


35 


| 10225 | 


75 


ಬಸವೇಶ್ವರನಗರ 


ಗಾಯಿತ್ರಿ ಹೌಸಿಂಗ್ ಸೊಸೈಟಿ(ಎಲ್. ಐ. ಸಿ 
ಕಾಲೋನಿ) ಹಳೆ ಸಬ್ ರಿಜಿಸ್ಟ್ರಾರ್ ಕಛೇರಿ, ವೆಸ್ಟ್ 
ಆಫ್ ಕಾರ್ಡ್ರೋಡ್, ಬಸವೇಶ್ವರನಗರ, 
ಬೆಂಗಳೂರು- 560079 


22955414 


_ 36 | 10135 | 75 


ನಾಗಪುರ 


ಲೈಬ್ರರಿ ಕಟ್ಟಡ, ತಳಮಹಡಿ, ವಿದ್ಯಾವರ್ದಕ ಪ್ರೌಢ 
ಶಾಲೆ ಹಿಂಬಾಗ, ರಾಜಾಜಿನಗರ ಮೊದಲನೇ ಬ್ಲಾಕ್ 
ಬೆಂಗಳೂರು 


22955443 


37 | 10183 | 


67 


ಬಿ. ಬಿ. ಎಂ . ಪಿ ಸಹಾಯ ಕೇಂದ್ರ , 9ನೇ ಕ್ರಾಸ್, 3ನೇ 
ಜೆ.ಪಿ.ಮಿನಿ ಫಾರೆಸ್ಟ್ ಹಂತ, 80 ಅಡಿ ರಸ್ತೆ, ಕಿರು ಅರಣ್ಯ ( ಹಾಫ್ ಕಾಮ್ಸ್ 

ಹತ್ತಿರ), ಜೆ.ಪಿ.ನಗರ , ಬೆಂಗಳೂರು 


22955462 


38 


10180 | 177 


ಕಿಟ್ ಸ್ಟೇಷನ್ ವಾರ್ಡ್ 
ಸಂಖ್ಯೆ ಐಡಿ ಸಂಖ್ಯೆ 


ಕೇಂದ್ರ / ಸ್ಥಳ 


ಆಧಾರ್ ನೋಂದಣಿ ಕೇಂದ್ರ 


ದೂರವಾಣಿ ಸಂಖ್ಯೆ 


ಗುರಪ್ಪನಪಾಳ್ಯ 


ವಾರ್ಡ್ ನಂ . 171 , ಬಿ. ಬಿ. ಎಂ . ಪಿ ಹಿಂಬಾಗ, ಹಾಫ್ 
ಕಾವ್, 7ನೇ ಎ ಮುಖ್ಯ ರಸ್ತೆ , ಗುರಪ್ಪನಪಾಳ್ಯ , 
ಬಿ. ಟಿ. ಎಂ . ಮೊದಲನೇ ಹಂತ, ಬೆಂಗಳೂರು 


22955464 


39 | 10143 | 171 


ಟ್ಯಾನರಿ ರಸ್ತೆ 


ಇ-1 ಉಪವಿಭಾಗ, ನಂ .1, ಬೆಸ್ಕಾಂ ಕಟ್ಟಡ, 9ನೇ 
ಮುಖ್ಯ ರಸ್ತೆ, 3ನೇ ಹಂತ, ಪಿಳ್ಳಣ್ಣ ಗಾರ್ಡನ್, 
ಬೆಂಗಳೂರು560045 


22955430 / 431 


40 | 10184 | 


30 


| 


ಟ್ಯಾನರಿ ರಸ್ತೆ 


ಇ-1 ಉಪವಿಭಾಗ, ನಂ .1, ಬೆಸ್ಕಾಂ ಕಟ್ಟಡ, 9ನೇ 
ಮುಖ್ಯ ರಸ್ತೆ, 3ನೇ ಹಂತ, ಪಿಳ್ಳಣ್ಣ ಗಾರ್ಡನ್, 
ಬೆಂಗಳೂರು560045 


22955430/ 431 


41 | 10152 | 


30 


ಹೇನ್ಸ್ ರಸ್ತೆ 


ವಾರ್ಡ್ ನಂ .78, ಬಿ. ಬಿ. ಎಂ . ಪಿ ಲೈಬ್ರರಿ ಪಕ್ಕ ,ಹೇನ್ಸ್ 
ರಸ್ತೆ,ಕೋಲ್ಸ್ ಪಾರ್ಕ್ ಹತ್ತಿರ, ಫೇಜರ್ ಟೌನ್, 
ಬೆಂಗಳೂರ 


22955434 


42 | 10159 | 


78 


ಬೆನ್ ಸನ್ ಟೌನ್ 


ಬಿ. ಬಿ. ಎಂ . ಪಿ ವಾರ್ಡ್ ನಂ . 61, ನಂ . 79 , 7ನೇ ಮುಖ್ಯ 
ರಸ್ತೆ, ಐ. ಟಿ. ಐ ಲೇಔಟ್, ಬೆನ್ ಸನ್ ಟೌನ್ಪೋಸ್ಟ್, 
ಎಸ್. ಕೆ. ಗಾರ್ಡನ್, ಬೆಂಗಳೂರು- 560046 


23552288 


43 | 10187 | 


61 


ಜೀವನಹಳ್ಳಿ 


ನಂ . 59 , ಹೊಸ ಮುಖ್ಯ ರಸ್ತೆ , ವೆಟರ್ನರಿ ಹಾಸ್ಪಿಟಲ್, 
ಜೀವನಹಳ್ಳಿ ಬಸ್ ನಿಲ್ದಾಣ, ಜೀವನಹಳ್ಳಿ , 
ಬೆಂಗಳೂರು-560043 


22955484 


44 | 10233 | 


59 


ಜೆ . ಪಿ. ನಗರ 


ಎಸ್-6, ಉಪವಿಭಾಗ, 14ನೇ ಕ್ರಾಸ್, 1ನೇ ಹಂತ, 
ಬೆಸ್ಕಾಂ ಕಟ್ಟಡ, ಬೆಂಗಳೂರು560078 


22955455 / 456 


10168 


177 


ಅರಕೆರೆ 


ಉಪಆಯುಕ್ತರು (ರವೆನ್ಯೂ ) ರವರ ಕಛೇರಿ, 
ಬಿ. ಬಿ. ಎಂ . ಪಿ ಅರಕೆರೆ ಮೈಕೋ ಲೇಔಟ್ ಬಸ್ 
ನಿಲ್ದಾಣದ ಹತ್ತಿರ, ಬೆಂಗಳೂರು 


22955570 


46 | 10119 | 193 


ಬಿ. ಬಿ. ಎಂ . ಪಿ ಕಟ್ಟಡ, ವಾರ್ಡ್ ನಂ . 195, 
ಆರ್. ಬಿ . ಐ . ಲೇಔಟ್ | ಕೊತನೂರು, ಜೆ . ಪಿ . ನಗರ 

ಕೊತ್ತನೂರು, ಜೆ . ಪಿ. ನಗರ, 7ನೇ ಹಂತ, ಆರ್. ಬಿ . ಐ 
ಲೇಔಟ್ , ಬೆಂಗಳೂರು560078. 


22955459 


47 | 10192 | 195 


ಎಂ.ಎಸ್ ಬಿಲ್ಡಿಂಗ್ 


ರೂಂ . ನಂ . 07, ಬೇಸ್ ಮೆಂಟ್, 5ನೇ ಹಂತ, 
ಎಂ .ಎಸ್ ಕಟ್ಟಡ, ಬೆಂಗಳೂರು- 560001. 


22955485 


48 


| 


_ 10155 | 


93 


ಕಿಟ್ ಸ್ಟೇಷನ್ ವಾರ್ಡ್ 
ಸಂಖ್ಯೆ ಐಡಿ ಸಂಖ್ಯೆ 


ಕೇಂದ್ರ/ ಸ್ಥಳ 


ಆಧಾರ್ ನೋಂದಣಿ ಕೇಂದ್ರ 


ದೂರವಾಣಿ ಸಂಖ್ಯೆ 


ಸಿಟಿ ಸಿವಿಲ್ 


ಸಿಟಿ ಸಿವಿಲ್ ಕೋರ್ಟ್, ಬೆಂಗಳೂರು 


22355575 


49 | 10156 | 94 


ಕೋರ್ಟ್ 


ಗಾಂಧಿನಗರ 


ಬಿ. ಬಿ. ಎಂ . ಪಿ ಸಹಾಯ ಕೇಂದ್ರ, ವಾರ್ಡ್ ನಂ . 94 , 
ಬಿ. ಬಿ. ಎಂ . ಪಿ ಪಾರ್ಕ್, ಗಾಂಧಿನಗರ, ಬೆಂಗಳೂರು 


22955452 


50 | 10236 | 


94 


ವಯಾಲಿಕಾವಲ್‌ 


ಬಿ. ಬಿ. ಎಂ . ಪಿ ಕಟ್ಟಡ, 8ನೇ ಕ್ರಾಸ್, ಪ್ಯಾಲೆಸ್ ಆರ್ಕಿಡ್ಸ್ , 
ವಯಾಲಿಕಾವಲ್ ಟ್ಯಾಂಕ್ ಮೈದಾನ, 
ಸದಾಶಿವನಗರ, ಬೆಂಗಳೂರು- 560003 


22955505 


_ 51 | 10133 | 64 


M 


ಬಿ. ಬಿ. ಎಂ . ಪಿ ಕಟ್ಟಡ, 8ನೇ ಕ್ರಾಸ್, ಪ್ಯಾಲೆಸ್ ಆರ್ಕಿಡ್ಸ್, 
ವಯಾಲಿಕಾವಲ್ | ವಯಾಲಿಕಾವಲ್ ಟ್ಯಾಂಕ್ ಮೈದಾನ, 

ಸದಾಶಿವನಗರ, ಬೆಂಗಳೂರು-560003 


22955505 


52 | 10226 | 


64 


ಯಲಹಂಕ 
ಉಪನಗರ 


ಮೊದಲನೇ ಮಹಡಿ, ವಿಜಯಬ್ಯಾಂಕ್ ಎದುರು, 
ಕೆ .ಎಚ್. ಬಿ ಶಾಪಿಂಗ್ ಕಾಂಪ್ಲೆಕ್ಸ್ , ಯಲಹಂಕ 
ನ್ಯೂಟೌನ್, ಬೆಂಗಳೂರು- 560064. 


22955551 


53 | 10195 | 


4 | 


ಯಲಹಂಕ ಹಳೆ 

ನಗರ 


ವಾರ್ಡ್ ನಂ .1, ಹೊಸ ಬಿ. ಬಿ. ಎಂ . ಪಿ ಕಟ್ಟಡ, 
ಯಲಹಂಕ ಹಳೆ ನಗರ, ಬೆಂಗಳೂರು-560064 


22955561 


10157 | 


1 


ಕೊಡಿಗೆಹಳ್ಳಿ 


ನಂ . 48, 6ನೇ ಕ್ರಾಸ್, ಟೆಲಿಕಾಂ ಲೇಔಟ್,ಶ್ರೀರಾಮ್ 
| ಅಪಾರ್ಟ್ ಮೆಂಟ್ ಎದುರು, ಕೊಡಿಗೆಹಳ್ಳಿ , 
ಬೆಂಗಳೂರು- 560097 


22955524 


55 | 10198 | 


8 


ಜಯನಗರ 


ಬಿ. ಬಿ. ಎಂ . ಪಿ ಕಛೇರಿ, 9ನೇ ಕ್ರಾಸ್, 9ನೇ ಮುಖ್ಯ ರಸ್ತೆ, 
2ನೇ ಬ್ಲಾಕ್ , ಬೆಂಗಳೂರು- 560011 


22955450 


56 | 10144 | 179 


ಜಯನಗರ 4ನೇ 


ಬಿ. ಬಿ. ಎಂ . ಪಿ ಸಹಾಯ ಕೇಂದ್ರ , ಇ.ಎಸ್. ಐ ಆಸ್ಪತ್ರೆ 
ಪಕ್ಕ , ವಾರ್ಡ್ ನಂ . 169 , 30ನೇ ಕ್ರಾಸ್, ಬೈರಸಂದ್ರ , 
ಉಷಾ ಅಪಾರ್ಟ್ ಮೆಂಟ್ನ ಎದುರು, ಹಾಫ್ ಕಾಮ್ಸ್ 
ಹತ್ತಿರ, ಜಯನಗರ, 4ನೇ ಬ್ಲಾಕ್, ಬೆಂಗಳೂರು 


22955508 


ಬ್ಲಾಕ್ 


57 | 10145 | 169 


ಜಯನಗರ 4ನೇ 


ಬಿ. ಬಿ. ಎಂ . ಪಿ ವಾರ್ಡ್ ಕಛೇರಿ, ತಳಮಹಡಿ, 34ನೇ 
ಕ್ರಾಸ್, 28ನೇ ಮುಖ್ಯ ರಸ್ತೆ , ಜಯನಗರ, 4ನೇ ಟಿ 
ಬ್ಲಾಕ್ , ಬೆಂಗಳೂರು 


22955512 


ಬ್ಲಾಕ್ 


58 | 


10368 


05. 


ಕಿಟ್ ಸ್ಟೇಷನ್ ವಾರ್ಡ್ 
ಸಂಖ್ಯೆ ಐಡಿ ಸಂಖ್ಯೆ 


ಕೇಂದ್ರ/ ಸ್ಥಳ 


ಆಧಾರ್ ನೋಂದಣಿ ಕೇಂದ್ರ 


ದೂರವಾಣಿ ಸಂಖ್ಯೆ 


ಆರ್. ಟಿ.ನಗರ 


| ಸಿಟಿ ಸೆಂಟ್ರಲ್ ಲೈಬ್ರರಿ, ಪೂರ್ವ ವಲಯ , 1ನೇ 
ಮುಖ್ಯ ರಸ್ತೆ, ಬೆಂಗಳೂರು-560032 


22955425 


59 


10161 | 20 


ಬಿ. ಬಿ. ಎಂ . ಪಿ ಸಹಾಯ ಕೇಂದ್ರ , ವಾರ್ಡ್ ನಂ . 32 , 
ಎಲ್.ಆರ್. ಬಂಡೆ 

22955432 
| 10149 | 32 

ಎಲ್. ಆರ್. ಬಂಡೆ, ಬಿ. ಡಿ. ಎ ಪಾರ್ಕ್, ಬೆಂಗಳೂರು 

ನಂ . 46, ಶಿವಸಾಯಿ ಕಾಂಪ್ಲೆಕ್ಸ್ , ವಿಶ್ವನಾಥ 

ವಿ. ನಾಗೇನಹಳ್ಳಿ ನಾಗೇನಹಳ್ಳಿ ವೃತ್ತ, ಚರ್ಚ್ ಎದುರು, ಬೆಂಗಳೂರು 
22955402 
10151 | 22 

560032 
10164 129 

ನಾಗರಭಾವಿ | ಬಿ.ಡಿ.ಎ ಶಾಪಿಂಗ್ ಕಾಂಪ್ಲೆಕ್ಸ್ , ಬೆಂಗಳುರು 560072 22955470 

ಬಿ. ಬಿ. ಎಂ . ಪಿ ಕಟ್ಟಡ, ಸೇವಾಕೇಂದ್ರ , ಎಂ .ಕೆ.ಕೆ ರಸ್ತೆ, 
ಮಲ್ಲೇಶ್ವರಂ ಕೆ. ಸಿ 

5ನೇ ಮುಖ್ಯ ರಸ್ತೆ, ಮಲ್ಲೇಶ್ವರಂ, ಐ.ಸಿ. ಐ.ಸಿ.ಐ 22955424 
63 | 10237 | 65 

ಬ್ಯಾಂಕ್ ಪಕ್ಕ , ಬೆಂಗಳೂರು-560003. 

ಬಿ. ಬಿ. ಎಂ . ಪಿ ಸಹಾಯ ಕೇಂದ್ರ, ವಾರ್ಡ್ ನಂ . 47, 
ಕಾವಲಬೈರಸಂದ್ರ ಕಾವಲ್ ಬೈರಸಂದ್ರ ಬಸ್ ನಿಲ್ದಾಣ ಹತ್ತಿರ , ಕಾವಲ 22955433 
10163 

ಬೈರಸಂದ್ರ , ಬೆಂಗಳೂರು 
ಹೆಚ್. ಬಿ. ಆರ್‌. ಬಿ. ಡಿ.ಎ ಶಾಪಿಂಗ್ ಕಾಂಪ್ಲೆಕ್ಸ್ , 1ನೇ ಮಹಡಿ, 1ನೇ 

22955435 
10234 | 24 | ಲೇಔಟ್ 

ಹಂತ, 2ನೇ ಬ್ಲಾಕ್ , ಬೆಂಗಳೂರು-560084 . 

ಅನುಬಂಧ - 2 
ಸರ್ಕಾರದ ಅಧಿಸೂಚನೆ ಸಂಖ್ಯೆ ಇಡಿ 608 ಪಿಜಿಸಿ 2016 , ದಿನಾಂಕ : 12.12.2016 
ಇತರ ನಗರ ಪ್ರದೇಶಗಳಲ್ಲಿ ಕರ್ನಾಟಕ ಒನ್ ಕೇಂದ್ರಗಳಲ್ಲಿರುವ ಆಧಾರ್ ನೋಂದಣಿ ಕೇಂದ್ರಗಳು 


ಜನರಲ್ ಆಸ್ಪತ್ರೆ 


64 | 


47 


65 


ನಗರದ 


ಕೇಂದದ್ರ 
ಪಿನ್ 


City Name 


ಕ್ರ . ಸಂ ಕೇಂದ್ರದ ಹೆಸರು 


ಕೇಂದ್ರದ ವಿಳಾಸ 


ಹೆಸರು 


ದೂರವಾಣಿ ಸಂಖ್ಯೆ 

ಪಿನ್‌ಕೋಡ್‌ನೊಂದಿಗೆ 
ಕೊಡ್ 


Hubli - 
Dharwad 

One 


ಹುಬ್ಬಳ್ಳಿ 
ಧಾರವಾಡ 


ಗ್ಲಾಸ್ ಹೌಸ್ 


ಹುಬಳ್ಳಿ - ಧಾರವಾಡ ಒನ್, ಗ್ಲಾಸ್ ಹೌಸ್ 
ಸೆಂಟರ್ , ಇಂದಿರಾ ಗ್ಲಾಸ್ ಹೌಸ್ 
ಕಾಂಪೌಂಡ್, ಎಚ್. ಡಿ . ಎಂ . ಸಿ ವಲಯ 
ಕಛೇರಿ, ನಂ . 9, ಕಟ್ಟಡ, ಹುಬ್ಬಳ್ಳಿ, 


ಒನ್ 


580031 | 0836 - 2362880 


ಕಲಾ ಭವನ 


ಹುಬಳ್ಳಿ - ಧಾರವಾಡ ಒನ್ ಕಲಾಭವನ 
ಸೆಂಟರ್ , ಮೊದಲನೇ ಮಹಡಿ, 
ಎಚ್. ಡಿ. ಎಂ . ಸಿ ವಲಯ ಕಛೇರಿ ಹತ್ತಿರ , 
ನಂ . 12 , ಬೆಳಗಾಂ ರಸ್ತೆ, ಧಾರವಾಡ. 


580001 | 0836 - 2444098 


ನಗರದ 


City Name 


ಕ್ರ. ಸಂ ಕೇಂದ್ರದ ಹೆಸರು 


ಕೇಂದ್ರದ ವಿಳಾಸ 


ಕೇಂದದ್ರ 

ದೂರವಾಣಿ ಸಂಖ್ಯೆ 

ಪಿನ್‌ಕೋಡ್‌ನೊಂದಿಗೆ 
ಕೋಡ್ 


ಪಿನ್ 


ಹೆಸರು 


Hubli - 
Dharwad 

One 


ಹುಬ್ಬಳ್ಳಿ 
ಧಾರವಾಡ 


ಒನ್ 


ಹುಬಳ್ಳಿ - ಧಾರವಾಡ ಒನ್ ನವನಗರ 

ಕೇಂದ್ರ, ಎಚ್. ಡಿ . ಎಂ . ಸಿ ವಲಯ ಕಛೇರಿ 
ನವನಗರ 

ಹತ್ತಿರ, ನಂ . 4 , ಅಂಬೇಡ್ಕರ್ ಭವನ, 
ನವನಗರ, ಹುಬ್ಬಳ್ಳಿ . 

580025 | 0836- 2224333 
ಹುಬಳ್ಳಿ - ಧಾರವಾಡ ಒನ್, ಕೇಶವಪುರ 

ಕೇಂದ್ರ, ಎಚ್. ಡಿ. ಎಂ . ಸಿ ವಲಯ ಕಛೇರಿ 
ಕೇಶವ ಪುರ 

ಹತ್ತಿರ, ನಂ . 6, ಹಳೆ ಬಾದಾಮಿನಗರ, 
ಕೇಶವಪುರ, ಹುಬ್ಬಳ್ಳಿ 

580023 | 0836 -2280905 
ಹುಬಳ್ಳಿ - ಧಾರವಾಡ ಒನ್, ಅಕ್ಷಯ 

ಪಾರ್ಕ್ ಕೇಂದ್ರ , ಪಾರ್ಕ್ ಅಪಾರ್ಟ್ 
ಅಕ್ಷಯ ಪಾರ್ಕ್ 

ಮೆಂಟ್ , ವಿಜಯ ಬ್ಯಾಂಕ್ ಪಕ್ಕ , 
ಗೋಕುಲ ರಸ್ತೆ, ಹುಬ್ಬಳ್ಳಿ. 

580030 | 0836- 2335001 
ಹುಬಳ್ಳಿ - ಧಾರವಾ ಒನ್, ವಿಜಯನಗರ 
ವಿಜಯನಗರ ಕೇಂದ್ರ, ಲಯನ್ ಆಂಗ್ಲ ಮಾಧ್ಯಮ ಶಾಲೆ 

ಹಿಂಬಾಗ, ವಿಜಯನಗರ , ಹುಬ್ಬಳ್ಳಿ , | 580032 | 0836 - 2253332 
ಹುಬಳ್ಳಿ - ಧಾರವಾಡ ಒನ್, 

ಸಿದ್ದೇಶ್ವರನಗರ ಕೇಂದ್ರ , ಸರ್ಕಾರಿ 
ಸಿದ್ದೇಶ್ವರನಗರ 

ಮೆಟ್ರಿಕ್ ವಿದ್ಯಾರ್ಥಿಗಳ ಹಾಸ್ಟೆಲ್ ಪಕ್ಕ , 
ಸಿದ್ದೇಶ್ವರನಗರ, ಹುಬಳ್ಳಿ 

580031 | 0836- 2371080 
ಬಾರ್ಕೋಟಿ ಕಲ್ಯಾಣನಗರ ರಸ್ತೆ, ಧಾರವಾಡ 580020 0836 - 2444099 

ಮಯೂರನಗರ, ಸಮುದಾನ ಭವನ , 
ಆನಂದನಗರ 

ವಾರ್ಡ್ ನಂ . 38, ಹಾಸ್ಪಿಟಲ್ ರಸ್ತೆ , 580024 0836- 2207934 

ಶಿವಮೊಗ್ಗಒನ್, ಸಮುದಾಯ ಭವನ, 
ವಿಜಯನಗರ 
ಪಂಪಾನಗರ , ಶಿವಮೊಗ್ಗ 

577201 | _ 8182 -256680 
ಶಿವಮೊಗ್ಗ ಒನ್, ಎಸ್. ಯು . ಡಿ . ಎ 
ವಿನೋಭನಗರ 

ಕಾಂಪ್ಲೆಕ್ಸ್ , 100 ಅಡಿ ರಸ್ತೆ, ಶಿವಮೊಗ್ಗ, 577204 | 8182-565422 
ಖಾಸಗಿ ಬಸ್ ಶಿವಮೊಗ್ಗ ಒನ್, ಖಾಸಗಿ ಬಸ್ ನಿಲ್ದಾಣ 
ನಿಲ್ದಾಣ ಹತ್ತಿರ, ಮೊದಲನೆ ಮಹಡಿ, ಶಿವಮೊಗ್ಗ 

577201 | 8182 - 227700 
ಮಿನಿ ವಿಧಾನಸೌಧ ನಂ .7, ತಳಮಹಡಿ, ಡಿ. ಸಿ ಕಛೇರಿ, 
( ಡಿ . ಸಿ ಕಛೇರಿ0 ಕಲಬುರಗಿ - 585102 

585105 | 08472-279333 
ಹೊರ ವರ್ತುಲ ನಂ .12,13 ,14 , ಕೆ. ಎಚ್. ಬಿ ಕಾಂಪ್ಲೆಕ್ಸ್ , 
ರಸ್ತೆ ಕಲಬುರಗಿ -585105 

585101 | 08472- 273960 
ಕಾರ್ಪೋರೇಷನ್ ವಲಯ - 3 , 
ಸೂಪರ್ 

ಎಂ . ಪಿ .ಎಚ್. ಎಸ್ ಶಾಲೆಯ ಪಕ್ಕ , 
ಮಾರ್ಕೇಟ್ 

ಮಿಲನ್ ಚೌಕ್, ಗಾಜಿಪುರ್, ಕಲಬುರಗಿ 
585101. 

585101 | 08472 - 223433 


Shimoga 
One 


10 


ಶಿವಮೊಗ್ಗ 


ಒನ್ 


Gulbarga 
One 


ಗುಲ್ಬರ್ಗಾ 


ಒನ್ 


10 


ನಗರದ 


City Name 


ಕ್ರ . ಸಂ | ಕೇಂದ್ರದ ಹೆಸರು 


ಕೇಂದ್ರದ ವಿಳಾಸ 


ಜಿಲ್ಲಾ 
ಕೇಂದದ್ರ 

| ದೂರವಾಣಿ ಸಂಖ್ಯೆ 
ಪಿನ್ 

ಪಿನ್ಕೋಡ್‌ನೊಂದಿಗೆ 
ಕೊಡ್ 


ಹೆಸರು 


Mysore 


16 | ಸಿದ್ದಾರ್ಥ ಲೇಔಟ್ 


ಮುಡ ಗೌತಮ್ ಶಾಪಿಂಗ್ ಕಾಂಪ್ಲೆಕ್ಸ್ , 
ಸಿದ್ದಾರ್ಥ ಲೇಔಟ್ , ಮೈಸೂರು - 11 


| 570011 | 0821 - 2470046 


ರಾಮ ಕೃಷ್ಣ ನಗರ 


ಮುಡ ಶಾಪಿಂಗ್ ಕಾಂಪ್ಲೆಕ್ಸ್ , 
ರಾಮಕೃಷ್ಣನಗರ 1 ಬ್ಲಾಕ್, ಮೈಸೂರು 


22 


570022 | 0821 - 2460727 


570014 | 0821 - 2330042 


ಮೈಸೂರು 
ಒನ್ 


ವಲಯ ಕಛೇರಿ, ಸಿಟಿ ಕಾರ್ಪೋರೇಷನ್ 
ಕೃಷ್ಣಮೂರ್ತಿಪುರಂ 

ಎದುರು, ಜಯನಗರ ರೈಲ್ವೆ ಗೇಟ್ 
(ಜಯನಗರ ) 

ಹತ್ತಿರ, ಜಯನಗರ, ಮೈಸೂರು 

ಸಿಟಿ ವಲಯ ಕಾರ್ಪೋರೇಷನ್ ನಂ .6 , 
ನ್ಯೂ ಶೇಷಾದ್ರಿ ನ್ಯೂ ಶೇಷಾದ್ರಿ ಐಯ್ಯರ್ ರಸ್ತೆ, 
ಐಯರ್ ರಸ್ತೆ ಆರ್. ಎಂ .ಸಿ ಖಾಸಗಿ ಬಸ್ ನಿಲ್ದಾಣ, 

ಮೈಸೂರು- 21 
ಗೋಕುಲಂ ಕಮರ್ಷಿಯಲ್ ಕಾಂಪ್ಲೆಕ್ಸ್ ,ಗೋಕುಲಂ 
ಮುಡಾ 3ನೇ ಸ್ಟೇಜ್, ಮೈಸೂರು-2 

ಶಾಲಿವಾಹನ ರೋಡ್, (ರೇಡಿಯೋ 
ನಜರ್ ಬಾದ್ ಪಾರ್ಕ್ ಒಳಗೆ), ನಜರ್ ಬಾದ್, 

ಮೈಸೂರು-10 
ಸಿ . ಎಂ . ಸಿ ಟೌನ್ | ಟೌನ್ ಹಾಲ್, ತುಮಕೂರು 


570021 | 0821 - 2421042 


570002 | 0821 - 2411490 


570010 | 0821 - 2430103 


Tumkur 


One 


ಹಾಲ್ 


ತುಮಕೂರು 


ಒನ್ 


Tumkur 
One 

| ತುಮಕೂರು 


572101 | 0816- 2277221 
ಮುನಿಸಿಪಲ್ ಕಾರ್ಪೋರೇಷನ್ 
ಎಸ್.ಎಸ್. ಪುರಂ | ಶಾಪಿಂಗ್ ಕಾಂಪ್ಲೆಕ್ಸ್ , ಎಸ್.ಎಸ್. ಪುರಂ , 
ತುಮಕೂರು 

572103 | 0816 - 2277223 
ಮುನಿಸಿಪಲ್ ಕಾರ್ಪೋರೇಷನ್ 
ಸಿರಾ ಗೇಟ್ ಶಾಪಿಂಗ್ ಕಾಂಪ್ಲೆಕ್ಸ್ , ಸಿರಾ ಗೇಟ್, 
ತುಮಕೂರು 

572106 | 0816 - 2277220 
ಮುನಿಸಿಪಲ್ ಕಾರ್ಪೋರೇಷನ್ ಕಟ್ಟಡ, 

ಜನರಲ್ ಆಸ್ಪತ್ರೆ ಪಕ್ಕ , ಕ್ಯಾತಸಂದ್ರ 
ಕ್ಯಾತಸಂದ್ರ 

ಸರ್ಕಲ್ ಹತ್ತಿರ, ಕ್ಯಾತಸಂದ್ರ , 
ತುಮಕೂರು 

572104 
ಸಿಟಿ ಕಾರ್ಪೋರೇಷನ್ ಕಟ್ಟಡ, 
ಲಾಲ್ ಬಾಗ್ | ತಲಮಹಡಿ, ಎಂ . ಜಿ. ರಸ್ತೆ , ಲಾಲ್ ಬಾಗ್, 
ಮಂಗಳೂರು- 575004 

575004 | 0824 -2459959 
ಕೆ. ಎಸ್.ಆರ್. ಮೆಮೋರಿಯಲ್ ಕಟ್ಟಡ, 
ಬಾವುಟ ಗುಡ್ಡ ಬಾವುಟ ಗುಡ್ಡ ಬಸ್ ನಿಲ್ದಾಣದ ಎದುರು, 

ಬಾವುಟ ಗುಡ್ಡ, ಮಂಗಳೂರು-575001 575001 | 0824 - 2420086 


ಒನ್ 


Mangalore 
One 


ಮಂಗಳೂರು 


- 26 | 


ಒನ್ 


27 


ನಗರದ 


City Name 


ಕ್ರ . ಸಂ | ಕೇಂದ್ರದ ಹೆಸರು 


ಕೇಂದ್ರದ ವಿಳಾಸ 


ಕೇಂದದ್ರ 

ದೂರವಾಣಿ ಸಂಖ್ಯೆ 

ಪಿನ್‌ಕೋಡ್‌ನೊಂದಿಗೆ 
ಕೊಡ್ 


ಪಿನ್ 


ಹೆಸರು 


Mangalore 

One 


ಮಂಗಳೂರು| 


ಸುರತ್ಕಲ್ 


ಮುಡಾ ಮಾರ್ಕೇಟ್ ಕಾಂಪ್ಲೆಕ್ಸ್ , 
ಸುರತ್ಕಲ್ 


575104 | 0824 - 2474599 


ಒನ್ 


ಕದರಿ 


ತಲ ಮಹಡಿ, ಸಿಟಿ ಕಾರ್ಪೋರೇಷನ್ 
ಕಮರ್ಷಿಯಲ್ ಕಾಂಪ್ಲೆಕ್ಸ್ , ಹೊಸ 
ಮೆಸ್ಕಾಂ ಕಟ್ಟಡದ ಹಿಂದೆ, ಶಿವಬಾಗ್, 
ಕದರಿ , ಮಂಗಳೂರು 


575004 | 0824 - 2216008 


Bellary One 


ಬಳ್ಳಾರಿ 


ಒನ್ 


ಬೆಳ್ಳಾರಿ ಒನ್‌ , ಬಾಲ ಭವನ ಬುಡಾ 
ಬುಡ ಕಾಂಪ್ಲೆಕ್ಸ್ 

ಕಾಂಪ್ಲೆಕ್ಸ್ , ಬೆಳ್ಳಾರಿ-583101 573101 [ 08392 -275901 

ಬೆಳ್ಳಾರಿ ಒನ್ , ಹೊಸ ಸಿಟಿ 
ಕಾರ್ಪೋರೇಷನ್ 

ಕಾರ್ಪೋರೇಷನ್ ಕಟ್ಟಡ, ರಾಯಲ್ 
ಮುಖ್ಯ ಕಛೇರಿ 

ಸರ್ಕಲ್ ಎದುರು, ಬಳ್ಳಾರಿ - 583101 , 1573101 08392- 275902 

ಕಮ್ಯೂನಿಟಿ ಡೆವಲಪ್ ಮೆಂಟ್ ಸೊಸೈಟಿ, 
ಅಶೋಕನಗರ | ಸಮುದಾಐ ಸೇವಾ ಕೇಂದ್ರ , ಇ .ಎಸ್. ಐ 
ಹಾಸ್ಪಿಟಲ್ ಪಕ್ಕ . 

590016 | 0831 - 2474196 
ರಾಯ್ ಸಲ್ದಾರ್ | ಹಳೇ ಕಾರ್ಪೋರೇಷನ್ ಕಟ್ಟಡ, ರಾಯ್ 
ಸಲ್ದಾರ್ ಗಲ್ಲಿ, ಬೆಳಗಾಂ 

590002 | 0831 - 2424566 


Belgaum 
One 


ಬೆಳಗಾಂ 


ಗಲ್ಲಿ 


ಒನ್ 


ಟಿ. ವಿ.ಕೇಂದ್ರ 


ಬುಡಾ ಕಾಂಪ್ಲೆಕ್ಸ್ , ಟಿ. ವಿ ಕೇಂದ್ರ , 
ಬೆಳಗಾಂ 


590001 [ 0831 - 2424588 


ಸಿಟಿ ಕಾರ್ಪೋರೇಷನ್ ಕಾಂಪ್ಲೆಕ್ಸ್ , 
ಗೋವ್ ಕಾಂಪ್ಲೆಕ್ಸ್ 

ಗೋವ್, ಬೆಳಗಾಂ 


590011 | 0831 -2401556 


Davanagere 


One 


ಕುವೆಂಪುನಗರ 


ಎಂ . ಎಂ . ಸಿ ಬಿ ಬ್ಲಾಕ್ , ಸ್ತ್ರೀ ಶಕ್ತಿ ಭವನ , 
ಚಿಂಗೋರಿಹೌಸ್ ಹತ್ತಿರ, 
ಕುವೆಂಪುನಗರ , ದಾವಣಗೆರೆ 


577001 | 08192- 223430 


ದಾವಣಗೆರೆ 


ಒನ್ 


| 


37 


ರೆವೆನ್ಯೂ ಇನ್ಸ್ | ರೆವೆನ್ಯೂ ಇನ್ಸಪೆಕ್ಟರ್ ಕಟ್ಟಡ, ಹಡದಿ 
ಪೆಕ್ಟರ್ ಕಟ್ಟಡ ರಸ್ತೆ , ದಾವಣಗೆರೆ 


577217 08192-264550 


ಸೂಪರ್ 
ಮಾರ್ಕೇಟ್ 


ಸೂಪರ್ ಮಾರ್ಕೇಟ್ , ಎಂ . ಸಿ. ಸಿ ಕಟ್ಟಡ, 
ದಾವಣಗೆರೆ 


577001 08192- 223431 


Gadag One 


ಗದಗ್ ಒನ್ | 


ಮುಳಗುಂಡ ನಾಕ 


ಅಸಿಸ್ಟೆಂಟ್ ಕಮಿಷನ್ ಕಛೇರಿ ಆವರಣ , 
ಮುಳಗುಂಡ ನಾಕ, ಗದಗ್ 


582102 | 0836 - 2362880 


12 


ಅನುಬಂಧ - 3 


ಸರ್ಕಾರದ ಅಧಿಸೂಚನೆ ಸಂಖ್ಯೆ ಇಡಿ 608 ಪಿಜಿಸಿ 2016 ದಿನಾಂಕ:12 .12 . 2016 


ಜಿಲ್ಲಾ ಮಟ್ಟದ ಕಂದಾಯ ಕಛೇರಿಗಳಲ್ಲಿನ ಖಾಯಂ ನೋಂದಣಿ ಕೇಂದ್ರಗಳ ಪಟ್ಟಿ 


ಕ್ರ . ಸಂ 


ಜಿಲ್ಲಾ ಕಛೇರಿಯ ಹೆಸರು 


ದೂರವಾಣಿ ಸಂಖ್ಯೆ ಪಿನ್ 
ಕೋಡ್‌ನೊಂದಿಗೆ 


08354 


235091 


080 


22860220 


- 


080 


| 


22211292 


ಜಿಲ್ಲಾಧಿಕಾರಿಗಳ ಕಛೇರಿ, ಬಾಗಲಕೋಟೆ 
ಜಿಲ್ಲಾಧಿಕಾರಿಗಳ ಕಛೇರಿ, ಬೆಂಗಳೂರು ಗ್ರಾಮಾಂತರ 
ಜಿಲ್ಲಾಧಿಕಾರಿಗಳ ಕಛೇರಿ ಬೆಂಗಳೂರು ನಗರ 
ಜಿಲ್ಲಾಧಿಕಾರಿಗಳ ಕಛೇರಿ ಬೆಳಗಾಂ 
ಜಿಲ್ಲಾಧಿಕಾರಿಗಳ ಕಛೇರಿ ಬಳ್ಳಾರಿ 
ಜಿಲ್ಲಾಧಿಕಾರಿಗಳ ಕಛೇರಿ ಬೀದರ್ 
ಜಿಲ್ಲಾಧಿಕಾರಿಗಳ ಕಛೇರಿ ಬಿಜಾಪುರ್ 


0831 


2407200 / 2407290 


08392 


277100 


08482 


225409 


08352 


250021 


ಾರಿಗಳ ಕಛೇರಿ ಚಾಮರಾಜನಗರ 


08226 


223170 


08262 


230401 


08194 


222811 


0824 


2220588 


08192 


234640 


0836 


2233888 


08372 


237300 


08472 


278601 


ಜಿಲ್ಲಾಧಿಕಾರಿಗಳ ಕಛೇರಿ ಚಿಕ್ಕಮಗಳೂರು 

ಜಿಲ್ಲಾಧಿಕಾರಿಗಳ ಕಛೇರಿ ಚಿತ್ರದುರ್ಗ 
11 | ಜಿಲ್ಲಾಧಿಕಾರಿಗಳ ಕಛೇರಿ ದಕ್ಷಿಣ ಕನ್ನಡ 

ಜಿಲ್ಲಾಧಿಕಾರಿಗಳ ಕಛೇರಿ ದಾವಣಗೆರೆ 
ಜಿಲ್ಲಾಧಿಕಾರಿಗಳ ಕಛೇರಿ ಧಾರವಾಡ 
ಜಿಲ್ಲಾಧಿಕಾರಿಗಳ ಕಛೇರಿ ಗದಗ 
ಜಿಲ್ಲಾಧಿಕಾರಿಗಳ ಕಛೇರಿ ಕಲಬುರ್ಗಿ 
ಜಿಲ್ಲಾಧಿಕಾರಿಗಳ ಕಛೇರಿ ಹಾಸನ 

| ಜಿಲ್ಲಾಧಿಕಾರಿಗಳ ಕಛೇರಿ ಹಾವೇರಿ 
18 ಜಿಲ್ಲಾಧಿಕಾರಿಗಳ ಕಛೇರಿ ಕೊಡಗು 

ಜಿಲ್ಲಾಧಿಕಾರಿಗಳ ಕಛೇರಿ ಕೋಲಾರ 
20 || ಜಿಲ್ಲಾಧಿಕಾರಿಗಳ ಕಛೇರಿ ಕೊಪ್ಪಳ 

ಜಿಲ್ಲಾಧಿಕಾರಿಗಳ ಕಛೇರಿ ಮಂಡ್ಯ 
ಜಿಲ್ಲಾಧಿಕಾರಿಗಳ ಕಛೇರಿ ಮೈಸೂರು 
ಜಿಲ್ಲಾಧಿಕಾರಿಗಳ ಕಛೇರಿ ರಾಯಚೂರು 


08172 


267345 


08375 


249044 


08272 


225500 


08152 


222001 


08539 


220844 


08232 


224600 


0821 


2422302 


23 


08532 


229011 / 2 


13 


08182 


271101 


0816 | 


272480 


0820 


2524925 


ಜಿಲ್ಲಾಧಿಕಾರಿಗಳ ಕಛೇರಿ ಶಿವಮೊಗ್ಗ 
ಜಿಲ್ಲಾಧಿಕಾರಿಗಳ ಕಛೇರಿ ತುಮಕೂರು 
ಜಿಲ್ಲಾಧಿಕಾರಿಗಳ ಕಛೇರಿ ಉಡುಪಿ 
ಜಿಲ್ಲಾಧಿಕಾರಿಗಳ ಕಛೇರಿ ಉತ್ತರ ಕನ್ನಡ 
ಜಿಲ್ಲಾಧಿಕಾರಿಗಳ ಕಛೇರಿ ರಾಮನಗರ 
ಜಿಲ್ಲಾಧಿಕಾರಿಗಳ ಕಛೇರಿ ಚಿಕ್ಕಬಳ್ಳಪುರ 
ಜಿಲ್ಲಾಧಿಕಾರಿಗಳ ಕಛೇರಿ ಯಾದಗಿರಿ 


08382 


226303 


080 


7273777 


29 


08156 


262001 


30 


| 


08473 


253700 


ಅನುಬಂಧ - 4 
ಸರ್ಕಾರದ ಅಧಿಸೂಚನೆ ಸಂಖ್ಯೆ ಇಡಿ 608 ಪಿಜಿಸಿ 2016, ದಿನಾಂಕ: 12 .12.2016 
ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ ಅಟಲ್‌ಜೀ ಜನ ಸ್ನೇಹಿ ಕೇಂದ್ರಗಳ ವಿವರ 


*)೩ 


ಜಿಲ್ಲೆ 


ಕಛೇರಿಯ ಹೆಸರು ಮತ್ತು ವಿಳಾಸ 


ದೂರವಾಣಿ 
ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ | ಸಂಖ್ಯೆ ಪಿನ್ 
ವಿಳಾಸ 

ಕೋಡ್‌ನೊಂದಿ 

ಗೆದಿಗೆ 


ಬಾಗಲಕೋಟೆ 


ನಾಡಕಛೇರಿ| ನಾಡಕಛೇರಿ- ಬಾದಾಮಿ 


08357 - 220102 


ತಹಸೀಲ್ದಾರ್‌ ಬಾದಾಮಿ ಮುಖ್ಯ ರಸ್ತೆ ಹಳೆ 
ತಹಸೀಲ್ದಾರ ಕಛೇರಿ ಬಾದಾಮಿ ಬಾಗಲಕೋಟೆ- 
587201 
ತಹಸೀಲ್ದಾರ್‌, ಗುಳೇದಗುಡ್ಡ ನಾಡಕಛೇರಿ, 
ಬಾದಾಮಿ , ಬಾಗಲಕೋಟೆ-587203 


ಬಾಗಲಕೋಟೆ 


ನಾಡಕಛೇರಿ| ನಾಡಕಛೇರಿ- ಗುಳೇದಗುಡ್ಡ 


08357-250140 


ಬಾಗಲಕೋಟೆ 


ನಾಡಕಛೇರಿ| ಕೇರೂರು 


ತಹಸೀಲ್ದಾರ್‌, ಕೇರೂರು ನಾಡಕಛೇರಿ, ಬಾದಾಮಿ , 08357- 230010 
ಬಾಗಲಕೋಟೆ-587206 


ಬಾಗಲಕೋಟೆ 


ನಾಡಕಛೇರಿ| ನಾಡಕಛೇರಿ- ಕುಲಗೇರಿ 


ತಹಸೀಲ್ದಾರ್, ಕುಲಗೇರಿ ಕ್ರಾಸ್, ನಾಡಕಛೇರಿ, | 08357- 236102 
ಎಂ .ಎಲ್. ಬಿ . ಸಿ ಕ್ವಾಟ್ರಸ್., ಬಾದಾಮಿ , 
ಬಾಗಲಕೋಟೆ-587155 


ಬಾಗಲಕೋಟೆ 


ನಾಡಕಛೇರಿ| ನಾಡಕಛೇರಿ ಕಲಡಗಿ 


08354 - 240122 


ಉಪ ತಹಸೀಲ್ದಾರ್ ಕಛೇರಿ, ನಾಡ ಕಛೇರಿ, 
ಸರ್ಕಾರಿ ಆಸ್ಪತ್ರೆ ಹತ್ತಿರ 587204 


ಬಾಗಲಕೋಟೆ 


ನಾಡಕಛೇರಿ| ನಾಡಕಛೇರಿ- ಸೀತಾಮಣಿ 


ಉಪ ತಹಸೀಲ್ದಾರ್‌, ಹತ್ತಿರದ ಗ್ರಾಮ ಪಂಚಾಯತಿ | 08354- 250225 
, ಪ್ರೌಢ ಶಾಲೆ ಹತ್ತಿರ, ಸೀತಾಮಣಿ, 
ಬಾಗಲಕೋಟೆ587207 


ಬಾಗಲಕೋಟೆ | ನಾಡಕಛೇರಿ ನಾಡಕಛೇರಿ- ಬಾಗಲಕೋಟೆ 


08354 - 222373 


ಹಳೆ ಸ್ಟೇಟ್ ಬ್ಯಾಂಕ ಇಂಡಿಯ ಕಟ್ಟಡ, 
ತಹಸೀಲ್ದಾರ್ ಕಛೇರಿ ಹತ್ತಿರ 
ಬಾಗಲಕೋಟೆ- 586107 


ಬಾಗಲಕೋಟೆ 


ನಾಡಕಛೇರಿ ನಾಡಕಛೇರಿ- ಅನಗವಾಡಿ 


08425 -279931 


ಉಪ ತಹಸೀಲ್ದಾರ್‌, 
ನೆಮ್ಮದಿಕೇಂದ್ರ, ಅಟ್ರೋನ್ಸ್- ಅನಗವಾಡಿ, ಬೀಳಗಿ 
ತಾಲ್ಲೂಕು, ಬಾಗಲಕೋಟೆ-587116 


೫) 


ಜಿಲ್ಲೆ 


ಕಛೇರಿಯ ಹೆಸರು ಮತ್ತು ವಿಳಾಸ | ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ. 


ವಿಳಾಸ 


ಬಾಗಲಕೋಟೆ 


ನಾಡಕಛೇರಿ| ನಾಡಕಛೇರಿ- ಬೀಳಗಿ 


ಮಿನಿ ವಿಧಾನಸೌಧ, ಬೀಳಗಿ 


08425 - 276045 


ಬಾಗಲಕೋಟೆ 


ನಾಡಕಛೇರಿ ನಾಡಕಛೇರಿ- ಅಮಿನ್ ಗಡ್ 


ಉಪ ತಹಸೀಲ್ದಾರ್ , ನಾಡ ಕಛೇರಿ, ಅಮಿನ್ ಗಡ್ , | 08351- 280020 
ಬಾಗಲಕೋಟೆ-587122 


ಬಾಗಲಕೋಟೆ 


ನಾಡಕಛೇರಿ ನಾಡಕಛೇರಿ- ಹುನಗುಂದ 


08351- 260037 


ತಹಸೀಲ್ದಾರ್ ಕಛೇರಿ, ಮಿನಿ ವಿಧಾನಸೌಧ, 
ಹುನಗುಂದ ಬಾಗಲಕೋಟೆ587118 


ಬಾಗಲಕೋಟೆ 


ನಾಡಕಛೇರಿ ನಾಡಕಛೇರಿ- ಇಳ್ಳಲ್, 


08351 -270063 


ವಿಶೇಷ ತಹಸೀಲ್ದಾರ್ ಕಛೇರಿ, ಚಾವಡಿ ಹತ್ತಿರ , 
ಇಟ್ಕಲ್, ಬಾಗಲಕೋಟೆ-587125 


ಬಾಗಲಕೋಟೆ 


ನಾಡಕಛೇರಿ, ನಾಡಕಛೇರಿ ಕಾರಾಡಿ 


ಉಪ ತಹಸೀಲ್ದಾರ್ ಕಛೇರಿ, ಕಾರಾಡಿ- 587125 | 08351-265048 


14. 


ಬಾಗಲಕೋಟೆ 


ನಾಡಕಛೇರಿ ನಾಡಕಛೇರಿ- ಜಮಖಂಡಿ 


ತಹಸೀಲ್ದಾರ್‌, ಜಮಖಂಡಿ ನೆಮ್ಮದಿ ಕೇಂದ್ರ , 
ಕೋರ್ಟ್ ರಸ್ತೆ, ತಹಸೀಲ್ದಾರ್ ಕಛೇರಿ ಬಿಲ್ಲಿಂಗ್, 
ಜಮಖಂಡಿ, ಬಾಗಲಕೋಟೆ-587301 


15 . 


ಬಾಗಲಕೋಟೆ | ನಾಡಕಛೇರಿ ನಾಡಕಛೇರಿ, ನವಲಗಿ , 


ನಾಡಕಛೇರಿ, ಅಟ್ಟೋಸ್ಟ್-, ಸವಲಗಿ, ಜಮಖಂಡಿ, 
ಬಾಗಲಕೋಟೆ- 586126 


ಬಾಗಲಕೋಟೆ| 


ನಾಡಕಛೇರಿ, ನಾಡಕಛೇರಿ- ತೆರದಾಳ್ , 


08353- 255095 


ನಾಡಕಛೇರಿ, ಅಟ್ರೋಸ್ಟ್- ತೆರದಾಳ್ , , 
ಬಾಗಲಕೋಟೆ-587315 


ಬಾಗಲಕೋಟೆ 


ನಾಡಕಛೇರಿ, ನಾಡಕಛೇರಿ-ಲೋಕಪುರ 


08350- 243051 


ತಹಸೀಲ್ದಾರ್‌, ನಾಡಕಛೇರಿ, ಬಸ್ ನಿಲ್ದಾಣ 
ಹತ್ತಿರ, ಮುಖ್ಯ ರಸ್ತೆ, ಕಪುರ , ಬಾಗಲಕೋಟೆ 
587122 


18 . 


ಬಾಗಲಕೋಟೆ 


ನಾಡಕಛೇರಿ, ನಾಡಕಛೇರಿ-ಮಧೋಳ 


ತಹಸೀಲ್ದಾರ್ ಕಛೇರಿ, ಲೋಕಾಪುರ ರಸ್ತೆ, ಮುಖ್ಯ | 08350- 283051 
ರಸ್ತೆ ಮಧೋಳ, ಬಾಗಲಕೋಟೆ-587313 


19. 


ಬೆಂಗಳೂರು 


ತಹಸೀಲ್ದಾರ್ ಕಛೇರಿ, ನಾಡ ಕಛೇರಿ, 


080 -27644044 


ನಾಡಕಛೇರಿ ನಾಡಕಛೇರಿ 

ಚನ್ನರಾಯಪಟ್ಟಣ 


ಗ್ರಾಮಾಂತರ 


ಚನ್ನರಾಯಪಟ್ಟಣ, ದೇವನಹಳ್ಳಿ , 
ಬೆಂಗಳೂರು-562135 


ಬೆಂಗಳೂರು 


ನಾಡಕಛೇರಿ, ನಾಡಕಛೇರಿ-ದೇವನಹಳ್ಳಿ 


080- 27680050 


ನಾಡಕಛೇರಿ,ತಾಲ್ಲೂಕು ಕಛೇರಿ, 
ದೇವನಹಳ್ಳಿ ತಾಲ್ಲೂಕು. 


ಗ್ರಾಮಾಂತರ 


ಬೆಂಗಳೂರು 


ನಾಡಕಛೇರಿ, ನಾಡಕಛೇರಿ- ಕುಂದಾಣ 


ಗ್ರಾಮಾಂತರ 


ಜಿಲ್ಲಾ ಪಂಚಾಯತ್ , ಪಶುವೈದ್ಯಕೀಯ ಆಸ್ಪತ್ರೆ 
ಕಟ್ಟಡ, ಮುಖ್ಯ ರಸ್ತೆ, ಕುಂದಾಣ ಗ್ರಾಮ , 
ದೇವನಹಳ್ಳಿ ತಾಲ್ಲೂಕು. 
ಉಪ ತಹಸೀಲ್ದಾರ್, ನಾಡ ಕಛೇರಿ, ವಿಜಯಪುರ, | 080- 27668001 
ಹಳೆ ಸರ್ಕಾರಿ ಆಸ್ಪತ್ರೆ , ದೇವನಹಳ್ಳಿ , ಬೆಂಗಳೂರು 
562135 


ನಾಡಕಛೇರಿ ನಾಡಕಛೇರಿ- ವಿಜಯಪುರ 


ಬೆಂಗಳೂರು 
ಗ್ರಾಮಾಂತರ 


23. 


ಬೆಂಗಳೂರು 


080- 27655129 


ನಾಡಕಛೇರಿ ನಾಡಕಛೇರಿ- ದೊಡ್ಡಬೆಳವಂಗಲ ಉಪ ತಹಸೀಲ್ದಾರ್‌- ಡಿ . ಬಿ. ಎಲ್, 01 , 

ದೊಡ್ಡಬೆಳವಂಗಲ, ಪಿ. ಡೊ . ಡಿ ಕ್ವಾಟ್ರನ್, 


ಗ್ರಾಮಾಂತರ 


15 


)ಇ 


ಕಛೇರಿಯ ಹೆಸರು ಮತ್ತು ವಿಳಾಸ 


ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ. 


3 


ವಿಳಾಸ 


ದೊಡ್ಡಬಳ್ಳಾಪುರ , ಬೆಂಗಳೂರು-561204 


24 . 


| ನಾಡಕಛೇರಿ ನಾಡಕಛೇರಿ-ಮದುರೆ 


ಬೆಂಗಳೂರು 
ಗ್ರಾಮಾಂತರ 


1 ಉಪ ತಹಸೀಲ್ದಾರ್‌, ಕನಸವಾಡಿ ಪಿ. ಡಿ. ಓ | 080- 27653129 
ಕನಸವಾಡಿ ಗ್ರಾಮ ಪಂಚಾಯತ್, ದೊಡ್ಡಬಳ್ಳಾಪುರ, 
ಬೆಂಗಳೂರು-561203 


25 . 


ನಾಡಕಛೇರಿ ನಾಡಕಛೇರಿ- ಸಾಸ್ತು 


080- 27658129 


ಬೆಂಗಳೂರು 
ಗ್ರಾಮಾಂತರ 


ಉಪ ತಹಸೀಲ್ದಾರ್‌- ಸಾಸಲು , 
ಪಿ. ಡಿ. ಓ ಸಾಸಲು, ಗ್ರಾಮಪಂಚಾಯತ್ ಹತ್ತಿರ 
ದೊಡ್ಡಬಳ್ಳಾಪುರ , ಬೆಂಗಳೂರು561204 


26 . 


ನಾಡಕಛೇರಿ ನಾಡಕಛೇರಿ ತೂಬಗೆರೆ 


080 -27652029 


ಬೆಂಗಳೂರು 
ಗ್ರಾಮಾಂತರ 


ಉಪ ತಹಸೀಲ್ದಾರ್ 
ತೂಬಗೆರೆ, 1 , ತೂಬಗೆರೆ ಬನ್ಸ್ ನಿಲ್ದಾಣ ಹತ್ತಿರ 
ದೊಡ್ಡಬಳ್ಳಾಪುರ, ಬೆಂಗಳೂರು- 561204 


ನಾಡಕಛೇರಿ ನಾಡಕಛೇರಿ- ದೊಡ್ಡಬಳ್ಳಾಪುರ , 


| 080 - 27622258 


ಬೆಂಗಳೂರು 
ಗ್ರಾಮಾಂತರ 


ನಾಡಕಛೇರಿ ತಹಸೀಲ್ದಾರ್‌, ದೊಡ್ಡಬಳ್ಳಾಪುರ , 
ತಹಶೀಲ್ದಾರ್ ಕಛೇರಿ ದೊಡ್ಡಬಳ್ಳಾಪುರ ,. 
ಬೆಂಗಳೂರು-561203 


29 . 


ಬೆಂಗಳೂರು ನಾಡಕಛೇರಿ| ನಾಡಕಛೇರಿ 

ಉಪ ತಹಸೀಲ್ದಾರ್, ನಾಡ ಕಛೇರಿ, 

080 - 27945009 
ಗ್ರಾಮಾಂತರ ಅನುಗೊಂಡನಹಳ್ಳಿ 

ಅನುಗೊಂಡನಹಳ್ಳಿ ,ಹೊಸಕೋಟೆತಾಲ್ಲೂಕು, 

ಬೆಂಗಳೂರು-560067 
ಬೆಂಗಳೂರು ನಾಡಕಛೇರಿ, ನಾಡಕಛೇರಿ ಹೊಸಕೋಟೆ ಹೊಸಕೋಟೆಮುನಿಸಿಪಲ್ ಕಛೇರಿ, ಹೊಸಕೋಟೆ | 080 -27931206 
ಗ್ರಾಮಾಂತರ 

ನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು 

562114 
ಬೆಂಗಳೂರು | ನಾಡಕಛೇರಿ, ನಾಡಕಛೇರಿ -ಜಾಡಗೇನಹಳ್ಳಿ | ಉಪ ತಹಸೀಲ್ದಾರ್ , ನಾಡ ಕಛೇರಿ, ಜಾಡಗೇನಹಳ್ಳಿ , 080 -27921008 
ಗ್ರಾಮಾಂತರ 

ಹೊಸಕೋಟೆ ತಾಲ್ಲೂಕು, ಬೆಂಗಳೂರು 

ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು-562114 
ಬೆಂಗಳೂರು ನಾಡಕಛೇರಿ ನಾಡಕಛೇರಿ- ನಂದಗುಡಿ ಉಪ ತಹಸೀಲ್ದಾರ್‌, ನಾಡಕಛೇರಿ ಕಛೇರಿ, 

080 - 27961035 
ಗ್ರಾಮಾಂತರ 

ನಂದಗುಡಿ, ಹೊಸಕೋಟೆತಾಲ್ಲೂಕು, 
ಬೆಂಗಳೂರು-562122 


30 . 


ನಾಡಕಛೇರಿ, ನಾಡಕಛೇರಿ- ಸುಲೇಬೇಲೆ 


ಬೆಂಗಳೂರು 
ಗ್ರಾಮಾಂತರ 


ತಹಸೀಲ್ದಾರ್ ಕಛೇರಿ- ಸುಲೇಬೇಲೆ, ನಾಡ ಕಚೇರಿ, | 080 -27951008 
ಸುಲೇಬೇಲೆ, ಹೊಸಕೋಟೆತಾಲ್ಲೂಕು, ಬೆಂಗಳೂರು 
ಜಿಲ್ಲೆ, ಬೆಂಗಳೂರು-562129. 


33 . 


ನಾಡಕಛೇರಿ ನಾಡಕಛೇರಿ- ನೆಲಮಂಗಲ 


080 - 27722085 


ಬೆಂಗಳೂರು 
ಗ್ರಾಮಾಂತರ 


ನಾಡಕಛೇರಿ ನಾಡಕಛೇರಿ- ಸೋಂಪುರ 


ತಹಸೀಲ್ದಾರ್, ನೆಲಮಂಗಲ 
ತಹಸೀಲ್ದಾರ್ ಕಛೇರಿ ಸಿಬ್ಬಂದಿಗಳ 
ಪಿ. ಡಬ್ಲೂ .ಡಿ ವಸತಿ ಗೃಹಗಳ ಹಿಂಬಾಗ ಸರ್ಕಾರಿ 
ಆಸ್ಪತ್ರೆ ಹಿಂಭಾಗ, ನೆಲಮಂಗಲ, ಬೆಂಗಳೂರು| 
ತಹಸೀಲ್ದಾರ್‌, ನಾಡಕಛೇರಿ, ಸೋಂಪುರ , 
ಡಾಬಸಪೇಟೆ, ನೆಲಮಂಗಲ ತಾಲ್ಲೂಕು, 
ಬೆಂಗಳೂರುಗ್ರಾಮಾಂತರ , ಬೆಂಗಳೂರು-562111 
ತಹಸೀಲ್ದಾರ್‌, ನಾಡಕಛೇರಿ ತ್ಯಾಮಗೊಂಡ್ಲು 
ನೆಲಮಂಗಲ, ಬೆಂಗಳೂರು ಗ್ರಾಮಾಂತರ, 


ಬೆಂಗಳೂರು 
ಗ್ರಾಮಾಂತರ 


080- 27735118 


35 . 


ನಾಡಕಛೇರಿ ನಾಡಕಛೇರಿ- ತ್ಯಾಮಗೊಂಡ್ಲು 


080 - 27731118 


ಬೆಂಗಳೂರು 
ಗ್ರಾಮಾಂತರ 


16 


ತಾಲ್ಲೂಕು ಮತ್ತುಹೋಬಳಿ ಮಟ್ಟದ 


)ಇ 


ಕಛೇರಿಯ ಹೆಸರು ಮತ್ತು ವಿಳಾಸ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ 


3 


ವಿಳಾಸ 


ಬೆಂಗಳೂರು-562132 


36 . 


ಬೆಂಗಳೂರು 


ನಾಡಕಛೇರಿ ನಾಡಕಛೇರಿ- ಸಿಟಿ ಸರ್ಕಲ್ 


080 - 22119919 


ನಗರ 


ತಹಸೀಲ್ದಾರ್‌, ಯಲಹಂಕ ನಾಡ ಕಛೇರಿ 
ಸಿಟಿ ವೃತ್ತ ವಕ್ಷಬೋರ್ಡ್ಬಿಲ್ಡಿಂಗ್ ಹಿಂಭಾಗ 
ಬಟ್ಟಲ್ ಮುಸ್ಲಿಂ ಜಮಾತ್ ಬಿಲ್ಡಿಂಗ್ 
ಹಲಸೂರುಗೇಟ್ ಪೊಲೀಸ್ಟ್ರೇಷನ್ ಹಿಂಭಾಗ 
ಕಬ್ಬನ್ ಪೇಟೆ ಮುಖ್ಯ ರಸ್ತೆ, ಬೆಂಗಳೂರು 


31 . 


ಬೆಂಗಳೂರು | ನಾಡಕಛೇರಿ ನಾಡಕಛೇರಿ- ಜಾಲಾ 
ನಗರ 

ಬಾಗಲೂರು 


ಉಪ ತಹಸೀಲ್ದಾರ್‌, ಜಾಲಾ ಗ್ರಾಮ ಪಂಚಾಯತ್ | 080-28469019 
ಬಿಲ್ಲಿಂಗ್‌ ಬಾಗಲೂರು, ನಾಡ ಕಛೇರಿ-1 ಗ್ರಾಮ 
ಪಂಚಾಯತ್ ಕಟ್ಟಡ ಬಾಗಲೂರು, ಬೆಂಗಳೂರು 


38 . 


ಬೆಂಗಳೂರು 


ನಾಡಕಛೇರಿ ನಾಡಕಛೇರಿ- ಜಾಲಾ 


ನಗರ 


ಯಲಹಂಕ 


ತಹಶೀಲ್ದಾರ್, ನಾಡ ಕಛೇರಿ, ಚಿಕ್ಕಜಾಲಾ-2 , 
ಬೆಂಗಳೂರುಉತ್ತರ (ಉಪ), ತಾಲ್ಲೂಕು ಯಲಹಂಕ, 
ಬೆಂಗಳೂರು-562157 


ಬೆಂಗಳೂರು 


ನಾಡಕಛೇರಿ ನಾಡಕಛೇರಿ- ಆನೇಕಲ್ 


ತಾಲ್ಲೂಕು ಕಛೇರಿ, ಆನೇಕಲ್ 


40 . 


ನಾಡಕಛೇರಿ ನಾಡಕಛೇರಿ ಅತ್ತಿಬೆಲೆ-1 


| 080 - 27844000 


ಬೆಂಗಳೂರು 
ನಗರ 


ಉಪ ತಹಸೀಲ್ದಾರ್, ಉಪ ತಹಸೀಲ್ದಾರ್‌, ನಾಡ 
ಕಛೇರಿ, ಅತ್ತಿಬೆಲೆ ತಾಲ್ಲೂಕು, 


ಬೆಂಗಳೂರು-562107 


ಬೆಂಗಳೂರು 


ನಾಡಕಛೇರಿ ನಾಡಕಛೇರಿ- ಜಿಗಳೇ 


080-27826122 


ನಗರ 


ಉಪ ತಹಸೀಲ್ದಾರ್‌, ನಾಡಕಛೇರಿ ಸೊಸೈಟಿ 
ಎದುರುಗಡೆ , ಜಿಗಣಿ ಮುಖ್ಯ ರಸ್ತೆ , 
ಜಿಗಣಿ , ಬೆಂಗಳೂರು-560105 


ನಾಡಕಛೇರಿ ನಾಡಕಛೇರಿ- ಸರ್ಜಾಪುರ 


ಬೆಂಗಳೂರು 
ನಗರ 


ಉಪ ತಹಸೀಲ್ದಾರ್, ನಾಡ ಕಛೇರಿ, ಸರ್ಜಾಪುರ , | 080 -27823050 
ಆನೇಕಲ್ ತಾಲ್ಲೂಕು, ಬೆಂಗಳೂರು-562125 


43 . 


ಬೆಂಗಳೂರು 


ನಾಡಕಛೇರಿ ನಾಡಕಛೇರಿ- ಬಿದರಹಳ್ಳಿ 


| 080-28471039 


ನಗರ 


ಉಪ ತಹಸೀಲ್ದಾರ್‌, ಬಿದರಹಳ್ಳಿ ನಾಡಕಛೇರಿ, 
ಬೆಂಗಳೂರುಪೂರ್ವ ತಾಲ್ಲೂಕು., ಬೆಂಗಳೂರು 
560049 


ಬೆಂಗಳೂರು 


ನಾಡಕಛೇರಿ ನಾಡಕಛೇರಿ ಕೃಷ್ಣರಾಜಪುರ 


ತಾಲ್ಲೂಕುಕಛೇರಿ, ಕೃಷ್ಣರಾಜಪುರ 


ನಗರ 


ಬೆಂಗಳೂರು 


10 


ನಾಡಕಛೇರಿ ನಾಡಕಛೇರಿ- ಪಂತ್ತೂರು 


| 080- 28439044 


ನಗರ 


ನಾಡ ಕಛೇರಿ, ಪಂತ್ತೂರು, ಉಪ ತಹಸೀಲ್ದಾರ್ 1 
ನೇ ಮಹಡಿ ಬಿ. ಬಿ. ಎಂ . ಪಿ ಕಛೇರಿ, ಬೆಂಳಂದೂರು 
ಮುಖ್ಯ ರಸ್ತೆ , 
ಬೆಂಳಂದೂರು, ಬೆಂಗಳೂರು560103 


46 . 


ಬೆಂಗಳೂರು 


ನಾಡಕಛೇರಿ ನಾಡಕಛೇರಿ- ವರ್ತೂರು 


080 - 28538058 


ನಗರ 


ನಾಡ ಕಛೇರಿ ವರ್ತೂರು, ಉಪ ತಹಸೀಲ್ದಾರ್ 
ಹೋಬಳಿ , ಬೆಂಗಳೂರು ಪಶ್ಚಿಮ ತಾಲ್ಲೂಕು, 
ಬೆಂಗಳೂರು- 560087 


ಬೆಂಗಳೂರು | ನಾಡಕಛೇರಿ ನಾಡಕಛೇರಿ ವೈಟ್ ಫೀಲ್ಡ್ ಉಪ ತಹಸೀಲ್ದಾರ್ ಕಛೇರಿ, ಹೂಡಿ ಮುಖ್ಯ ರಸ್ತೆ 


080- 28459047 


17 


*)2 


ತಾಲ್ಲೂಕು ಮತ್ತುಹೋಬಳಿ ಮಟ್ಟದ 


3G 


ಕಛೇರಿಯ ಹೆಸರು ಮತ್ತು ವಿಳಾಸ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ 


ವಿಳಾಸ 


ನಗರ 


ಬೆಂಗಳೂರು-560048 


48 . 


ಬೆಂಗಳೂರು 


ನಾಡಕಛೇರಿ ನಾಡಕಛೇರಿ- ಬೆಂಗಳೂರು 

ಪೂರ್ವ( ಕೆಆರ್ ಪುರ) 


ಬಿ. ಬಿ. ಎಂ . ಪಿ ಕಟ್ಟಡ ಜಯಂತಿ ನಗರ ಹೊರಮಾವು , 
ಬೆಂಗಳೂರು ಪಶ್ಚಿಮ 


ನಗರ 


49 . 


080 - 23710049 


ಬೆಂಗಳೂರು 
ನಗರ 


ನಾಡಕಛೇರಿ ನಾಡಕಛೇರಿ- ಬೆಂಗಳೂರು 

ಉತ್ತರ 


ಉಪ ತಹಸೀಲ್ದಾರ್‌, ನಾಡಕಛೇರಿ, 
ಮಾದನಾಯಕನ ಹಳ್ಳಿ , ದಾಸನಪುರ ಹೋಬಳಿ , 
ತುಮಕೂರುರಸ್ತೆ, ಬೆಂಗಳೂರುಉತ್ತರ, 
ಬೆಂಗಳೂರು-562123 


50 . 


ಬೆಂಗಳೂರು 
ನಗರ 


ನಾಡಕಛೇರಿ ನಾಡಕಛೇರಿ-ಸಿಟಿ ಸರ್ಕಲ್ -1 | ಉಪ ತಹಸೀಲ್ದಾರ್‌, ನಾಡ ಕಛೇರಿ ಬೆಂಗಳೂರು | 080- 23324030 

ಉತ್ತರ ತಾಲ್ಲೂಕು, ಆರ್. ಡಿ. ಓ ಕಾಂಪ್ಲೆಕ್ಸ್ , 
ರಾಜಾಜಿನಗರ 2ನೇ ಬ್ಲಾಕ್ , 
ಬಿ . ಬಿ. ಎಂ . ಪಿ ಕಛೇರಿ, ಬೆಂಗಳೂರು-560010 


51 . 


ಬೆಂಗಳೂರು 
ನಗರ 


ನಾಡಕಛೇರಿ ನಾಡಕಛೇರಿ 

ಹೊರಮಾವು 


ಉಪ ತಹಸೀಲ್ದಾರ್, ನಾಡಕಛೇರಿ, ಕೆ.ಆರ್. ಪುರಂ | 080- 25315535 
ಹೊರಮಾವು , ಬೆಂಗಳೂರುಪೂರ್ವ ತಾಲ್ಲೂಕು, 
ಬೆಂಗಳೂರು560016 


52 . 


ಬೆಂಗಳೂರು 
ನಗರ 


ನಾಡಕಛೇರಿ ನಾಡಕಛೇರಿ 

ಕಸಬ -1 


ತಹಸೀಲ್ದಾರ್‌, ಬೆಂಗಳೂರುಉತ್ತರತಾಲ್ಲೂಕು, | 080- 25440552 
ಶಾಪ್ # 16 & 17, ಹೆಚ್. ಬಿ.ಆರ್. ಬಿಡಿಎ ಕಾಂಪ್ಲೆಕ್ಸ್ 
ಲೇಔಟ್, ಬೆಂಗಳೂರು- 560043 


53 . 


ನಾಡಕಛೇರಿ ನಾಡಕಛೇರಿ 


080 - 23333101 


ಬೆಂಗಳೂರು 
ನಗರ 


ಉಪ ತಹಸೀಲ್ದಾರ್ ಕಛೇರಿ - ಹೆಬ್ಬಾಳ, 0/O 
ಬೆಂಗಳೂರು-560024 


ಕಸಬ -2 


54. 


ಬೆಂಗಳೂರು 


| ನಾಡಕಛೇರಿ, ನಾಡಕಛೇರಿ 

ಯಶವಂತಪುರ -1 


ನಗರ 


ತಹಸೀಲ್ದಾರ್‌, ಬೆಂಗಳೂರುಉತ್ತರ ಬಿ. ಬಿ. ಎಂ .ಪಿ | 080 -28391011 
ಕಾಂಪ್ಲೆಕ್ಸ್ ಹೆಸರುಘಟ್ಟ ಮುಖ್ಯ ರಸ್ತೆ, ಬಾಗಲಗುಂಟೆ 
ದಾಸನಪುರ ವಲಯ , ಬೆಂಗಳೂರು-560057 


55 . 


080- 23480335 


ಬೆಂಗಳೂರು 
ನಗರ 


ನಾಡಕಛೇರಿ| ನಾಡಕಛೇರಿ 

ಯಶವಂತಪುರ- 2 


ಉಪ ತಹಸೀಲ್ದಾರ್‌, ನಾಡಕಛೇರಿ ಕಛೇರಿ, 
ರಾಜೀವ್ ಗಾಂಧೀ ನಗರ ಸುಂಕದಕಟ್ಟೆ , 
ಬೆಂಗಳೂರು 


56 . 


ಬೆಂಗಳೂರು 


ನಾಡಕಛೇರಿ| ನಾಡಕಛೇರಿ 

ಬಾಗಲೂರು(ಬೇಗೂರು) 


ನಗರ 


ನಾಡ ಕಛೇರಿ, ನಂ 31,ಗೋವಿಂದಪ್ಪ ಬಿಲ್ಡಿಂಗ್, | 080 -25743399 
ಕೆನರಾ ಬ್ಯಾಂಕ್ ಹತ್ತಿರ ., ಬೇಗೂರು ಮುಖ್ಯ ರಸ್ತೆ, 
ಬೆಂಗಳೂರು-560068 


ತಾಲ್ಲೂಕುಕಛೇರಿ,ಕಂದಾಯ ಭವನ ಕೆ. ಜಿ. ರಸ್ತೆ 


ಬೆಂಗಳೂರು | ನಾಡಕಛೇರಿ, ನಾಡಕಛೇರಿ 
ನಗರ 

ಬೆಂಗಳೂರು ದಕ್ಷಿಣ 


| ನಾಡಕಛೇರಿ ನಾಡಕಛೇರಿ-ಸಿಟಿ ಸರ್ಕಲ್ 


080 - 26630604 


ಬೆಂಗಳೂರು| 
ನಗರ 


ಉಪ ತಹಶೀಲ್ದಾರ್ ಕಛೇರಿ, 
ಜಯನಗರ , ಬಿಡಿಎ ಕಾಂಪ್ಲೆಕ್ಸ್ 3ನೇ ಮಹಡಿ 
ಜಯನಗರ 4ನೇ ಬ್ಲಾಕ್ - ಬೆಂಗಳೂರು 


59 . 


ಬೆಂಗಳೂರು | ನಾಡಕಛೇರಿ ನಾಡಕಛೇರಿ 
ನಗರ 

ಕೆಂಗೇರಿ 


ಉಪ ತಹಸೀಲ್ದಾರ್, ನಾಡ ಕಛೇರಿ, ಬಿ. ಎಂ . ಡಿ. ಸಿ | 080-28486971 
ಕಟ್ಟಡ, ಕೆಂಗೇರಿ, ಬೆಂಗಳೂರು ದಕ್ಷಿಣ ತಾಲ್ಲೂಕು, 


18 


ತಾಲ್ಲೂಕು ಮತ್ತುಹೋಬಳಿ ಮಟ್ಟದ 


)ಇ 


ಕಛೇರಿಯ ಹೆಸರು ಮತ್ತು ವಿಳಾಸ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ . 


3 


ವಿಳಾಸ 


ಬೆಂಗಳೂರು-560060 


60. 


080- 28430005 


ಬೆಂಗಳೂರು 
ನಗರ 


ನಾಡಕಛೇರಿ ನಾಡಕಛೇರಿ 

ತಾವರೆಕೆರೆ 


ಉಪ ತಹಶೀಲ್ದಾರ್‌, ನಾಡಕಛೇರಿ, ತಾವರೆಕೆರೆ 
ಹೋಬಳಿ, ಬೆಂಗಳೂರು ದಕ್ಷಿಣ, 


ಬೆಂಗಳೂರು- 562130 


61 . 


ಬೆಂಗಳೂರು 
ನಗರ 


ನಾಡಕಛೇರಿ ನಾಡಕಛೇರಿ 

ಉತ್ತರಹಳ್ಳಿ 


ಉಪ ತಹಸೀಲ್ದಾರ್‌, ನಾಡ ಕಛೇರಿ, ಉತ್ತರಹಳ್ಳಿ | 

080 - 26710705 
ಹೋಬಳಿ, ಬೆಂಗಳೂರು ದಕ್ಷಿಣ, 
ತಾಲ್ಲೂಕು ಪಂಚಾಯತ್ ಕಛೇರಿ ಕಾಂಪೌಂಡ್, 
ಬನಶಂಕರಿ ದೇವಾಲಯದ ಹಿಂಭಾಗ, 
ಕೆ.ಆರ್‌. ರಸ್ತೆ , ಬೆಂಗಳೂರು560070 


62 . 


080 - 28466051 


ಬೆಂಗಳೂರು | ನಾಡಕಛೇರಿ ನಾಡಕಛೇರಿ 
ನಗರ 

ಹೆಸರಘಟ್ಟ -1 


ಉಪ ತಹಶೀಲ್ದಾರ್, ನಾಡಕಛೇರಿ, 
ಹೆಸರಘಟ್ಟ, ಉಪನೋಂಧಣಾಧಿಕಾರಿಗಳ ಕಛೇರಿ 
ಹತ್ತಿರ ಬೆಂಗಳೂರು-560088 


ಬೆಂಗಳೂರು 
ನಗರ 


ನಾಡಕಛೇರಿ ನಾಡಕಛೇರಿ 

ಯಲಹಂಕ -1 


ಉಪ ತಹಸೀಲ್ದಾರ್, ನಾಡ ಕಛೇರಿ ಸರ್ಕಾರಿ ಕಿರಿಯ | 080 -28468027 
ಪ್ರಾಧಮಿಕ ಶಾಲೆ ಕಟ್ಟಡ, ಸಿಂಗನಾಯಕನ ಹಳ್ಳಿ , 
ಬೆಂಗಳೂರು-560064 


64 . 


080 - 28462123 


ಬೆಂಗಳೂರು | ನಾಡಕಛೇರಿ ನಾಡಕಛೇರಿ 
ನಗರ 

ಯಲಹಂಕ-2 


ಉಪ ತಹಸೀಲ್ದಾರ್ ಯಲಹಂಕ-2 , 
ನಾಡ ಕಛೇರಿ, ಬಿಬಿಎಂಪಿ ಕಟ್ಟಡ, ಜಕ್ಕೂರು 
ವೃತ್ತ, ಜಕ್ಕೂರು, ಬೆಂಗಳೂರು560064 


080 - 23640039 


ಬೆಂಗಳೂರು 
ನಗರ 


ನಾಡಕಛೇರಿ ನಾಡಕಛೇರಿ 

ಯಲಹಂಕ - 3 


ಉಪ ತಹಸೀಲ್ದಾರ್‌ ಕಛೇರಿ ( ನಾಡಕಛೇರಿ), 
ದೂಡ್ಡಬೆಟ್ಟಹಳ್ಳಿ ಸಮುದಾಯ ಭವನ , ಬಿಬಿಎಂಪಿ 
ಕಛೇರಿ ಹತ್ತಿರ ಬೆಂಗಳೂರುಉತ್ತರ , 
ಬೆಂಗಳೂರು-560097 


ಬೆಳಗಾಂ 


08289 -237008 


ನಾಡಕಛೇರಿ| ನಾಡಕಛೇರಿ 

ಅನಂತಪುರ 


ತಹಸೀಲ್ದಾರ್‌ - ಅಥಣಿ ಅನಂತಪುರ, 
ನಾಡಕಛೇರಿ, ಅಥಣಿ, ಬೆಳಗಾಂ-591212 


ಬೆಳಗಾಂ 


08339 -264000 


ನಾಡಕಛೇರಿ| ನಾಡಕಛೇರಿ 

ಕಾಗವಾಡ 


ಉಪ ತಹಸೀಲ್ದಾರ್ ಕಛೇರಿ, 
ನಾಡಕಛೇರಿ- 591223 


ಬೆಳಗಾಂ 


08289 - 276216 


ನಾಡಕಛೇರಿ ನಾಡಕಛೇರಿ 

ತಲಸಾಂಗ್ 


ತಹಸೀಲ್ದಾರ್‌, ನಾಡಕಛೇರಿ, ತಲಸಾಂಗ್, 
ಅಥಣಿ, ಬೆಳಗಾಂ- 591265 


ಬೆಳಗಾಂ 


ನಾಡಕಛೇರಿ ನಾಡಕಛೇರಿ 

ಅಥಣಿ 


ನಾಡಕಛೇರಿ, ತಹಸೀಲ್ದಾರ್ ಕಛೇರಿ ಕಾಂಪೌಂಡ್, | 08289 - 251375 
ಅಥಣಿ, ಬೆಳಗಾಂ-591304 


ಬೆಳಗಾಂ 


08288 - 234152 


ನಾಡಕಛೇರಿ ನಾಡಕಛೇರಿ 

ಬೈಲಹೊಂಗಲ 


ತಹಸೀಲ್ದಾರ್‌ ನಾಡಕಛೇರಿ, ಬೈಲಹೊಂಗಲ, 
ತಹಸೀಲ್ದಾರ್ ಕಛೇರಿ ಕಾಂಪೌಂಡ್, 
ಬೈಲಹೊಂಗಲ , ಬೆಳಗಾಂ- 591102 


ಬೆಳಗಾಂ 


08288- 225001 


ನಾಡಕಛೇರಿ| ನಾಡಕಛೇರಿ 

ಬೈಲಹೊಂಗಲ 


ಅಟಲ್ ಜನ ಸ್ನೇಹಿ ಕೇಂದ್ರ 
ಕೇಂದ್ರ ,ಬಸ್ ನಿಲ್ದಾಣ ಹತ್ತಿರ ಸಂಪಗೂನ್ , 


19 


*)2 


ಕಛೇರಿಯ ಹೆಸರು ಮತ್ತು ವಿಳಾಸ 


ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ. 


3 


ವಿಳಾಸ 


ಬೈಲಹೊಂಗಲ 


ಬೆಳಗಾಂ 


ನಾಡಕಛೇರಿ ನಾಡಕಛೇರಿ 

ಕಿತ್ತೂರು 


ವಿಶೇಷ ತಹಸೀಲ್ದಾರ್- ಕಿತ್ತೂರು, 1 ,ಸೋಮವಾರ | 08288-286109 
ಪೇಟೆ, ಕಿತ್ತೂರು, ಬೆಳಗಾಂ- 591115 


ಬೆಳಗಾಂ 


ನಾಡಕಛೇರಿ| ನಾಡಕಛೇರಿ 

ನೇಸರ್ಗ 


ಉಪ ತಹಸೀಲ್ದಾರ್‌.ನಾಡಕಛೇರಿ, ನೇಸರ್ಗ 1220 | 08288-275001 
ನೇಸರ್ಗಿ ದೇಶನೂರುರಸ್ತೆ, ನೇಸರ್ಗಿ ಬೆಳಗಾಂ 


ಬೆಳಗಾಂ 


ನಾಡಕಛೇರಿ ನಾಡಕಛೇರಿ 

ಬೆಳಗಾಂ 


ಉಪ ತಹಸೀಲ್ದಾರ್, ಸಿಟಿ ನಾಡಕಛೇರಿ, ಕೇ / ಆ | 0831-2469622 
ತಹಸೀಲ್ದಾರ್‌, ಹಳೆ ಕಟ್ಟಡ, ಕಛೇರಿ ಗಲ್ಲಿ ಬೆಳಗಾಂ 
590003 
ಕಲಾಮಂದಿರ, ಶುಕ್ರವಾರ ಪೇಟೆ. 

0831 -2464207 
ತಿಲಕವಾಡಿ, ಬೆಳಗಾಂ 


ಬೆಳಗಾಂ 


ನಾಡಕಛೇರಿ ನಾಡಕಛೇರಿ 


ಬೆಳಗಾಂ 


ಬೆಳಗಾಂ 


0831 - 2564011 


ನಾಡಕಛೇರಿ ನಾಡಕಛೇರಿ 

ಹಿರೇಬಾಗೇವಾಡಿ 


ಉಪ ತಹಸೀಲ್ದಾರ್‌, ನಾಡ ಕಚೇರಿ, 
ಹಿರೇಬಾಗೇವಾಡಿ, ಬೆಳಗಾಂ -591109 


ಬೆಳಗಾಂ 


ಬೆಳಗಾಂ 


ನಾಡಕಛೇರಿ ನಾಡಕಛೇರಿ ಕಾಕತಿ 


[ 0831 - 2414059 


ನಾಡ ಕಛೇರಿ- ಕಾಕತಿ, ನಾಡ ಕಛೇರಿ ಕಾಕತಿ . 
ಬೆಳಗಾಂ- 591113 


ಬೆಳಗಾಂ 


0831 - 2492118 


ನಾಡಕಛೇರಿ ನಾಡಕಛೇರಿ 

ಉಚ್ಚಗಾಂವ್ 


ಉಪ ತಹಸೀಲ್ದಾರ್‌, 
ನಾಡ ಕಛೇರಿ ಉಚ್ಚಗಾಂವ್. ಬೆಳಗಾಂ 


ಬೆಳಗಾಂ 


ನಾಡಕಛೇರಿ, ನಾಡಕಛೇರಿ 

ಚಿಕ್ಕೋಡಿ 


ತಹಸೀಲ್ದಾರ್, ನಾಡಕಛೇರಿ ಚಿಕ್ಕೋಡಿ ಟಿ. ಎಂ . ಸಿ, | 08338- 272049 
ಚಿಕ್ಕೋಡಿ, ಬೆಳಗಾಂ-591201 


ಬೆಳಗಾಂ 


ಉಪ ತಹಸೀಲ್ದಾರ್ 568 ನಾಗರಮುನಹೋಳಿ, [ 08338- 284040 


ನಾಡಕಛೇರಿ ನಾಡಕಛೇರಿ 

ನಾಗರಮುನಹೋಳಿ 


ಉಪ ತಹಸೀಲ್ದಾರ್ ಕಛೇರಿ, ಚಿಕ್ಕೋಡಿ ಬೆಳಗಾಂ 


ಬೆಳಗಾಂ 


ನಾಡಕಛೇರಿ ನಾಡಕಛೇರಿ 

ನಿಪ್ಪಾಣಿ 


ಉಪ ತಹಸೀಲ್ದಾರ್‌- ನಿಪ್ಪಾಣಿ , ಐ. ಬಿ ಆವರಣ , ಐ . ಬಿ | 08338- 220395 
ಕ್ಯಾಂಪಸ್, ಶಾಖಾ ಕಛೇರಿ ಪಿ. ಡಬ್ಲ್ಯೂಕ್ವಾಟರ್ಸ, 
ನಿಪ್ಪಾಣಿ, ಬೆಳಗಾಂ- 591237 


ಬೆಳಗಾಂ 


ಉಪ ತಹಸೀಲ್ದಾರ್‌, ನಾಡ ಕಛೇರಿ, ಸಡಲ್ಲಾ , 


08338 -251888 


ನಾಡಕಛೇರಿ ನಾಡಕಛೇರಿ 

ಸಡಲ್ಲಾ. 


ಪೊಲೀಸ್ ಸ್ಟೇಷನ್ ಹತ್ತಿರ, 
ಚಿಕ್ಕೋಡಿ, ಬೆಳಗಾಂ-591239 


83 . 


ಬೆಳಗಾಂ 


08332 - 292026 


ನಾಡಕಛೇರಿ ನಾಡಕಛೇರಿ 

ಅರಭಾವಿ 


ನಾಡ ಕಛೇರಿ- ಅರಭಾವಿ , ಉಪ 
ತಹಶೀಲ್ದಾರ್ಕಛೇರಿ, ಅರಭಾವಿ , ಗೋಕಾಕ್, 
ಬೆಳಗಾಂ-591307 


84 . 


ಬೆಳಗಾಂ 


| ನಾಡಕಛೇರಿ ನಾಡಕಛೇರಿ 

ಗೋಕಾಕ್ 


ನಾಡ ಕಛೇರಿ- ಗೋಕಾಕ್ , ತಾಲ್ಲೂಕು ಪಂಚಾಯತ್| 08332- 224581 
ಕಟ್ಟಡ, ಬನ್ಸ್ ನಿಲ್ದಾಣ ರಸ್ತೆ,ಗೋಕಾಕ್, ಬೆಳಗಾಂ 
591307 


ಬೆಳಗಾಂ 


ನಾಡಕಛೇರಿ, ನಾಡಕಛೇರಿ ಕೌಜಲಗಿ 


ಉಪ ತಹಸೀಲ್ದಾರ್- ಕೌಜಲಗಿ 


08334- 273220 


20 


*)2 


ಕಛೇರಿಯ ಹೆಸರು ಮತ್ತು ವಿಳಾಸ 


ದೂರವಾಣಿ 
ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ | ಸಂಖ್ಯೆ ಪಿನ್ 
ವಿಳಾಸ 

ಕೋಡ್‌ನೊಂದಿ 

ಗೆದಿಗೆ 


3 


ನಾಡಕಾರ್ಯಾಲಯ, 


ಕೌಜಲಗಿ , ಬೆಳಗಾಂ- 591227 


86 . 


ಬೆಳಗಾಂ 


| 08333 -266035 


ನಾಡಕಛೇರಿ| ನಾಡಕಛೇರಿ 

ಹುಕ್ಕೇರಿ 


ನಾಡಕಛೇರಿ, ಉಪ ತಹಸೀಲ್ದಾರ್ ಕಛೇರಿ, 001, 
ಮಿನಿ ವಿಧಾನ ಸೌಧದ ಹತ್ತಿರ , 
ಹುಕ್ಕೇರಿ, ಬೆಳಗಾಂ-591309 


87. 


ಬೆಳಗಾಂ 


08333 - 272036 


ನಾಡಕಛೇರಿ ನಾಡಕಛೇರಿ 

ಸಂಕೇಶ್ವರ್ 


2731/1 , ಸಮುದಾಯ ಭವನದ ಹಿಂಭಾಗ 
ಟಿ. ಎಂ . ಸಿ. ಕಛೇರಿ, ಗೋಕಾಕ್ ರಸ್ತೆ, ಸಂಕೇಶ್ವರ್ 


88 . 


ಬೆಳಗಾಂ 


ನಾಡಕಛೇರಿ, ನಾಡಕಛೇರಿ 


| 08333-276237 


ಉಪ ತಹಸೀಲ್ದಾರ್‌ --- ಜೈನ ಬಸದಿ ಹತ್ತಿರ 
ಯಮಕನಮರಡಿ ತಾಲೂಕು- ಹುಕ್ಕೇರಿ, 
ಬೆಳಗಾಂ 591245 


ಯಮಕನಮರಡಿ 


89 . 


ಬೆಳಗಾಂ 


ನಾಡಕಛೇರಿ, ನಾಡಕಛೇರಿ-ಬೀದಿ 


| 08336- 256754 


ಉಪ ತಹಸೀಲ್ದಾರ್‌, 1091 , ಬಿ. ಐ. ಡಿ. ಐ , ಕೇ / ಆ 
ಬಿ . ಪಿ. ಬೇಕಾನೆ, ಖಾನಪುರ, ಬೆಳಗಾಂ-591106 


ಬೆಳಗಾಂ 


ನಾಡಕಛೇರಿ, ನಾಡಕಛೇರಿ- ಗುಂಜಿ 


ಉಪ ತಹಸೀಲ್ದಾರ್‌, 219/1 , ಮಡಿಗುಂಜಿ, ಸುತಾರ್ | 08336- 252952 
ಗಲ್ಲಿ, ಖಾನಪುರ, ಬೆಳಗಾಂ-591302 


ಬೆಳಗಾಂ 


ನಾಡಕಛೇರಿ| ನಾಡಕಛೇರಿ 

ಜಂಟಿ 


ಉಪ ತಹಸೀಲ್ದಾರ್, 684, ಜಂಬೋಟಿ ರಾಂಪುರ | 08336- 266215 
ಪೇಟೆ, ಕೇ / ಆ ಎನ್. ಡಿ.ನಾಯಕ್ ಬಿಲ್ಲಿಂಗ್, 
ಖಾನಪುರ , ಬೆಳಗಾಂ-591302 


ಬೆಳಗಾಂ 


ನಾಡಕಛೇರಿ ನಾಡಕಛೇರಿ 


08336 - 222450 


ಖಾನಾಪುರ 


ಉಪ ತಹಶೀಲ್ದಾರ್‌, 413, ತೆಕಾಡಿ , 
ಮೊಲೆ ವಿಠೋಬಾ ಗಲ್ಲಿ, ಖಾನಪುರ, ಬೆಳಗಾಂ 
591302 
ನಾಡಕಛೇರಿ ರಾಮದುರ್ಗ, 
ಬಾದಾಮಿ ರಸ್ತೆ, ಮಿನಿ ವಿಧಾನ ಸೌಧ, ರಾಮದುರ್ಗ, 
ಬೆಳಗಾಂ -591123 


ಬೆಳಗಾಂ 


08335 -241136 


| ನಾಡಕಛೇರಿ, ನಾಡಕಛೇರಿ 

ರಾಮದುರ್ಗ 


ಬೆಳಗಾಂ 


ನಾಡಕಛೇರಿ ನಾಡಕಛೇರಿ 

ಚಂದ್ರಗಿರಿ 


ಉಪ ತಹಶೀಲ್ದಾರ, ನಾಡ ಕಛೇರಿ- ಚಂದ್ರಗಿರಿ , ಪಿಕೆಪಿ) 08335 - 237505 
ಸಹಕಾರಿ ಸಂಘ, ಚಂದ್ರಗಿರಿ, ಬೆಳಗಾಂ- 591114 


ಬೆಳಗಾಂ 


ನಾಡಕಛೇರಿ ನಾಡಕಛೇರಿ- ಕಟಕೋಳ 


08335 - 262177 


ನಾಡ ಕಛೇರಿ ಕಟಕೋಳ, ಎನ್. ಆರ್ ಬನ್ಸ್ 
ನಿಲ್ದಾಣ, ಕಟಕೋಳ, ಬೆಳಗಾಂ - 591114 


ಬೆಳಗಾಂ 


08335 - 255505 


ನಾಡಕಛೇರಿ ನಾಡಕಛೇರಿ 

ಮುದಕಾವಿ 


ಉಪ ತಹಶೀಲ್ದಾರ್, ನಾಡ ಕಛೇರಿ, ಮುದಕಾವಿ 
ಪಂಚಾಯತ್ ಬಿಲ್ಲಿಂಗ್ ಮುದಕಾವಿ, ಬೆಳಗಾಂ 
591123 


97 . 


ಬೆಳಗಾಂ 


ಉಪ ತಹಶೀಲ್ದಾರ್ , 


08335 - 233703 


| ನಾಡಕಛೇರಿ ನಾಡಕಛೇರಿ 

ಸುರೇಬಾನ್ 


ನಾಡ ಕಛೇರಿ- ಸುರೇಬಾನ್, ವಿ. ಪಿ . ಸಿ , ನಂ 874 
ಸುರೇಬಾನ ಗ್ರಾಮ ಪಂಚಾಯಿತಿ ಹಳೆ ಕಟ್ಟಡ 
ಮಣಿಹಾಲ್ ಸುರೇಬಾನ್, ಬೆಳಗಾಂ -591127 


98. 


ಬೆಳಗಾಂ 


| ನಾಡಕಛೇರಿ, ನಾಡಕಛೇರಿ 


ಉಪ ತಹಸೀಲ್ದಾರ್‌, 


08331 - 235260 


21 


*)2 


ಕಛೇರಿಯ ಹೆಸರು ಮತ್ತು ವಿಳಾಸ 


ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ 


3 


ವಿಳಾಸ 


ಕುಡಚಿ 


ನಾಡ ಕಛೇರಿ, ಕುಡಚಿ ಕಟ್ಟಡ ನಂ .1700/2 
ಜಿ. ಎಲ್. ಬಿ. ಸಿ ಕಾಲೋನಿ, ಕುಡಚಿ ರಬಾಗ್ 
ತಾಲ್ಲೂಕು, ಬೆಳಗಾಂ 591311 


99. 


ಬೆಳಗಾಂ 


ನಾಡಕಛೇರಿ ನಾಡಕಛೇರಿ 

ಮುನವಳ್ಳಿ 


ನಾಡ ಕಛೇರಿ, ಮುನವಳ್ಳಿ ಎಪಿಎಂಸಿ ಆವರಣ , | 08330- 277223 
ಮುನವಳ್ಳಿ ಅಂಚೆ , ಸೌಂಧತ್ತಿ , ಬೆಳಗಾಂ-591117 


100. 


ಬೆಳಗಾಂ 


ನಾಡಕಛೇರಿ ನಾಡಕಛೇರಿ 

ಮುರಗೋಡು 


ಉಪ ತಹಸೀಲ್ದಾರ್, ನಾಡ ಕಛೇರಿ, ಮುರಗೋಡು, | 08337- 265515 
ಬೆಳಗಾಂ- 591119 


101 . 


ಬೆಳಗಾಂ 


ನಾಡಕಛೇರಿ| ನಾಡಕಛೇರಿ 

ಯರಗಟ್ಟಿ 


ಉಪತಹಸೀಲ್ದಾರ್‌, ನಾಡಕಛೇರಿ, ಯರಗಟ್ಟಿ , ಹಳೆ | 08337 -254255 
ಎ. ಪಿ. ಎಂ . ಸಿ ಕಟ್ಟಡ, ಯರಗಟ್ಟಿ, ಬೆಳಗಾಂ-591129 


102. 


ಬೆಳಗಾಂ 


08330 - 222023 


ನಾಡಕಛೇರಿ, ನಾಡಕಛೇರಿ 

ಸವದತ್ತಿ 


ನಾಡ ಕಛೇರಿ, ಮಿನಿ ವಿಧಾನ ಸೌಧ- ಸವದತ್ತಿ , 
ಸುಗಂಧೀಪುರ, ಸವದತ್ತಿ, ಬೆಳಗಾಂ - 591126 


103 . 


ಬಳ್ಳಾರಿ 


ನಾಡಕಛೇರಿ ನಾಡಕಛೇರಿ 

ಬಳ್ಳಾರಿ 


104 . 


ಬಳ್ಳಾರಿ 


ನಾಡಕಛೇರಿ, ನಾಡಕಛೇರಿ 

ಕೊಲ್ಲೂರು 
ನಾಡಕಛೇರಿ| ನಾಡಕಛೇರಿ 

ಕುರುಗೋಡು 


ತಹಸೀಲ್ದಾರ್‌, ತಾಲ್ಲೂಕು ಕಛೇರಿ, 

08392 -270020 
ಸ್ಟೇಷನ್ ರಸ್ತೆ, ಬಳ್ಳಾರಿ-583101 
ಉಪ ತಹಸೀಲ್ದಾರ್‌, ನಾಡ ಕಛೇರಿ, ಕೊಲ್ಲೂರು ಹಳ್ಳಿ , 08393 -286199 
ಬಳ್ಳಾರಿ ತಾಲ್ಲೂಕು, ಬಳ್ಳಾರಿ 583116 
ವಿಶೇಷ ತಹಸೀಲ್ದಾರ್ ಕಛೇರಿ, 

08393 - 263899 
ಬದನಹಟ್ಟಿ ರಸ್ತೆ, ಕುರುಗೋಡು, ಬಳ್ಳಾರಿ -583116 
ನಾಡ ಕಛೇರಿ, ಹೊಸ ಮೋಕ, ಮುಖ್ಯ ರಸ್ತೆ , 

08392- 293294 
ಬಳ್ಳಾರಿ 


105 . 


ಬಳ್ಳಾರಿ 


106. 


ಬಳ್ಳಾರಿ 


ನಾಡಕಛೇರಿ| ನಾಡಕಛೇರಿ 

ಮೋಕ 


107 . 


ರೂಪನಗುಡಿ 


08392- 210335 


ಬಳ್ಳಾರಿ 
ಬಳ್ಳಾರಿ 


ನಾಡಕಛೇರಿ ನಾಡಕಛೇರಿ-ರೂಪನಗುಡಿ 
ನಾಡಕಛೇರಿ ನಾಡಕಛೇರಿ ಹೆಚ್ . ಬಿ . ಹಳ್ಳಿ 


108 . 


ನಾಡಕಛೇರಿ- H . B . HALLI 


109 . 


ಬಳ್ಳಾರಿ 


ನಾಡಕಛೇರಿ, ನಾಡಕಛೇರಿ 


ಹಂಪಸಾಗರ 


110. 


ಬಳ್ಳಾರಿ 


ನಾಡಕಛೇರಿ ನಾಡಕಛೇರಿ 

ಕೋಗಲಿ 


ತಹಸೀಲ್ದಾರ್‌, ಬಸವೇಶ್ವರ ಬಜಾರ್‌, 

08397- 238232 
ಹಗರಿ ಆಂಜನೇಯ ದೇವಸ್ಥಾನ ಹತ್ತಿರ 
ಹಗರಿಬೊಮ್ಮನಹಳ್ಳಿ , ಬಳ್ಳಾರಿ-583212 
ಉಪ ತಹಸೀಲ್ದಾರ್‌, ನಾಡ ಕಛೇರಿ, 

08397 - 233423 
ಹಂಪ- ಸಾಗರ ಮುಖ್ಯ ರಸ್ತೆ, ಹಗರಿಬೊಮ್ಮನಹಳ್ಳಿ, 
ಬಳ್ಳಾರಿ-583214 
ಉಪ ತಹಸೀಲ್ದಾರ್‌, ನಾಡ ಕಛೇರಿ,ಕೋಗಲಿ, | 08397 -247677 
ಮುಖ್ಯ ರಸ್ತೆ ಹಗರಿಬೊಮ್ಮನಹಳ್ಳಿ , ಬಳ್ಳಾರಿ 
583220 
ಉಪ ತಹಸೀಲ್ದಾರ್‌, ನಾಡ ಕಛೇರಿ, ತಾಂಬ್ರಹಳ್ಳಿ | 08397-249055 
ಮುಖ್ಯ ರಸ್ತೆ, ಹಗರಿಬೊಮ್ಮನಹಳ್ಳಿ , ಬಳ್ಳಾರಿ 
583224 
ನಾಡ ಕಛೇರಿ, I, ಹಾವೇರಿ ರಸ್ತೆ, ಸರ್ಕಾರಿ ಆಸ್ಪತ್ರೆ | 08399 - 250277 
ಎದುರು, ಹೂವಿನ ಹಡಗಲಿ , ಬಳ್ಳಾರಿ-583216 
ನಾಡ ಕಛೇರಿ, ಐಟಿಟಿಐಹಿಐ , ಹಾವೇರಿ ರಸ್ತೆ, 08399 - 256400 
ಹೂವಿನ ಹಡಗಲಿ ಬಳ್ಳಾರಿ -583220 


111 . 


ಬಳ್ಳಾರಿ 


ನಾಡಕಛೇರಿ ನಾಡಕಛೇರಿ 

ತಾಂಬ್ರಹಳ್ಳಿ 


112. 


ಬಳ್ಳಾರಿ 


ನಾಡಕಛೇರಿ ನಾಡಕಛೇರಿ 

ಹಿರೇಹಡಗಲಿ 


113 . 


ಬಳ್ಳಾರಿ 


ನಾಡಕಛೇರಿ ನಾಡಕಛೇರಿ- ಇಟಗಿ 


22 


*)2 


ಜಿಲ್ಲೆ 


ಕಛೇರಿಯ ಹೆಸರು ಮತ್ತು ವಿಳಾಸ | 


ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ. 


ವಿಳಾಸ 


114. 


ಬಳ್ಳಾರಿ 


08394 - 224207 


ನಾಡಕಛೇರಿ, ನಾಡಕಛೇರಿ 

ಹೊಸಪೇಟೆ 


ನಾಡ ಕಛೇರಿ, ಹೋಬಳಿ, ನೆಮ್ಮದಿಕೇಂದ್ರ, 
ಹೊಸಪೇಟೆ, ತಾಲ್ಲೂಕು ಕಛೇರಿ ಆವರಣ, 
ಹೊಸಪೇಟೆ, ಬಳ್ಳಾರಿ-583201 


115 . 


ಬಳ್ಳಾರಿ 


ನಾಡಕಛೇರಿ ನಾಡಕಛೇರಿ 

ಕಮಲಾಪುರ 


ಉಪ ತಹಸೀಲ್ದಾರ್ ಕಛೇರಿ, ಶಾದಿ ಮಹಲ್ ಹತ್ತಿರ, | 08394-241005 
ಕಮಲಾಪುರ -583221 


116. 


ಬಳ್ಳಾರಿ 


08394 -250005 


ನಾಡಕಛೇರಿ| ನಾಡಕಛೇರಿ 

ಕಂಪ್ಲಿ 


ಉಪ ತಹಸೀಲ್ದಾರ್‌, ನಾಡ ಕಾರ್ಯಾಲಯ , 
ಎ. ಪಿ. ಎಂ . ಸಿ ಯಾರ್ಡ್, ಕಂಪ್ಲಿ, ಬಳ್ಳಾರಿ-583132 


117. 


ಬಳ್ಳಾರಿ 


08394 - 244008 


ನಾಡಕಛೇರಿ ನಾಡಕಛೇರಿ 

ಮರಿಯಮ್ಮನಹಳ್ಳಿ 


ನಾಡ ಕಛೇರಿ, , ಎ . ಪಿ. ಎಂ . ಸಿ ಯಾರ್ಡ್ ಹತ್ತಿರ , 
ಹಗರಿಬೊಮ್ಮನಹಳ್ಳಿ ರಸ್ತೆ, ಮರಿಯಮ್ಮನಹಳ್ಳಿ , 
ಬಳ್ಳಾರಿ-583222 


118 . 


ಬಳ್ಳಾರಿ 


ನಾಡ ಕಛೇರಿ, ಹಾವೇರಿ ರಸ್ತೆ, 


08399 - 240148 


ನಾಡಕಛೇರಿ, ನಾಡಕಛೇರಿ 

ಹುಡಗಳಿ 


ಸರ್ಕಾರಿ ಆಸ್ಪತ್ರೆ ಎದುರು ಬಳ್ಳಾರಿ 


119 . 


ಬಳ್ಳಾರಿ 


ನಾಡಕಛೇರಿ| ನಾಡಕಛೇರಿ-ಹೊಸಹಳ್ಳಿ 


ಹೂವಿನ ಹಡಗಲಿ , ಬಳ್ಳಾರಿ -583216 


08391 -229733 


120. 


ಬಳ್ಳಾರಿ 


| 08391 -225416 


ನಾಡಕಛೇರಿ| ನಾಡಕಛೇರಿ 

ಕೊತ್ತೂರು 


ನಾಡ ಕಛೇರಿ ಕಛೇರಿ, ಕೇ / ಆ ತಹಸೀಲ್ದಾರ್‌, 
ಕಾರ್ ಬಜಾರ್, ಬಸ್ ನಿಲ್ದಾಣ ಹತ್ತಿರ ಕೊತ್ತೂರು, 
ಕೊಡ್ಲಗಿ, ಬಳ್ಳಾರಿ-583134 


121 . 


ಬಳ್ಳಾರಿ 


ನಾಡಕಛೇರಿ, ನಾಡಕಛೇರಿ 


08391 - 227941 


ನಾಡಕಛೇರಿ,ಪಂಚಾಯತ್ , ಗುಡಿಕೋಟೆ, 
ಕುಡಿಕೋಟೆ-583130 


ಕುಡಿಕೋಟೆ 


122. 


ಬಳ್ಳಾರಿ 


08391 - 220226 


| ನಾಡಕಛೇರಿ ನಾಡಕಛೇರಿ 

ಕೂಡ್ಲಗಿ 


ನಾಡ ಕಛೇರಿ ಕಛೇರಿ ಕೇ / ಆ ತಹಸೀಲ್ದಾರ್ 
ತಾಲ್ಲೂಕು ಕಛೇರಿ ಆವರಣ, 
ಕೂಡ್ಲಗಿ, ಬಳ್ಳಾರಿ - 583135 


123. 


ಬಳ್ಳಾರಿ 


ನಾಡಕಛೇರಿ, ( ಎ. ಇ. ಇ ಪಿ. ಡಬ್ಲೂಡಿ) ಕಟ್ಟಡ 


| 08395 -272448 


| ನಾಡಕಛೇರಿ ನಾಡಕಛೇರಿ 

ಚೋರನೂರ್ 


ಸರ್ಕಾರಿ ಆಸ್ಪತ್ರೆ ಎದುರು, ಚೋರನೂರ್ 


124 . 


ಬಳ್ಳಾರಿ 


08395 - 260218 


| ನಾಡಕಛೇರಿ, ನಾಡಕಛೇರಿ 

ಸಂಡೂರು 


ತಹಸೀಲ್ದಾರ್ ಕಛೇರಿ, ಸಂಡೂರು 
ತಾಲ್ಲೂಕುಕಛೇರಿ, ಹೊಸಪೇಟೆ ರಸ್ತೆ , 
ಸಂಡೂರು, ಬಳ್ಳಾರಿ- 583119 


125 . 


ಬಳ್ಳಾರಿ 


ನಾಡಕಛೇರಿ ನಾಡಕಛೇರಿ 

ತೋರನಗಲ್ಲು 


ನಾಡಕಛೇರಿ, ತಹಸೀಲ್ದಾರ್ ಕಛೇರಿ- ತೋರನಗಲ್ಲು| 08395 - 250199 
ನಾಡಕಛೇರಿ,ತೋರನಗಲ್ಲು, ಬಳ್ಳಾರಿ-583123 


126 . 


ಬಳ್ಳಾರಿ 


ತಹಸೀಲ್ದಾರ್‌ ನಾಡ 


08396 - 220235 


ನಾಡಕಛೇರಿ ನಾಡಕಛೇರಿ 

ಸಿರಗುಪ್ಪ 


ಕಛೇರಿ ಸಿರಗುಪ್ಪ, ಮಿನಿ ವಿಧಾನ ಸೌಧ ತಾಲ್ಲೂಕು 
ಕಛೇರಿ ಆವರಣ ಅಧೋನಿರಸ್ತೆ , ಸಿರಗುಪ್ಪ 
ತಾಲ್ಲೂಕು ಬಳ್ಳಾರಿ 583121 


127 . 


ಬಳ್ಳಾರಿ 


ನಾಡಕಛೇರಿ ನಾಡಕಛೇರಿ ಹಳ್ಕೊಳ್ಳಿ| 


08396 - 241659 


ನಾಡಕಛೇರಿ,ಗ್ರಾಮ ಪಂಚಾಯತಿ ಹತ್ತಿರ , 


23 


*)2 


ಕಛೇರಿಯ ಹೆಸರು ಮತ್ತು ವಿಳಾಸ 


ತಾಲ್ಲೂಕು ಮತ್ತುಹೋಬಳಿ ಮಟ್ಟದ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ. 


3 


ವಿಳಾಸ 


ಹಳ್ಳೋಳ್ಳಿ- 583114 


128. 


ಬಳ್ಳಾರಿ 


ನಾಡಕಛೇರಿ ನಾಡ ಕಛೇರಿ- ಕರೂರು 


| 08396 -255744 


ಉಪ ತಹಸೀಲ್ದಾರ್‌, ಸರ್ಕಾರಿ ಆಸ್ಪತ್ರೆ ಎದುರು – 
ಬಳ್ಳಾರಿ - 583121 


129. 


ಬಳ್ಳಾರಿ 


ನಾಡಕಛೇರಿ ನಾಡಕಛೇರಿ 

ಕಾಳಕೋಟೆ 


08396 - 248018 


ಉಪ ತಹಸೀಲ್ದಾರ್‌, ನಾಡ ಕಛೇರಿ, 
ಹಳೆ ಪೊಲೀಸ್ ಸ್ಟೇಷನ್, 
ಕಾಳಕೋಟೆಪೋಸ್ಟ್, ಬಳ್ಳಾರಿ-583122 


130 . 


ಬೀದರ್ 


ನಾಡಕಛೇರಿ, ನಾಡಕಛೇರಿ- ಔರಾದ್ 


08485 - 280101 


ಉಪ ತಹಸೀಲ್ದಾರ್‌, 
ನಾಡ ಕಛೇರಿ, ಮಿನಿ ವಿಧಾನ ಸೌಧ, 
ಔರಾದ್ - ಮುಂಗಾನಲ್ ರಸ್ತೆ, 
ತಹಸೀಲ್ ಕಛೇರಿ ಆವರಣ, 
ಔರಾದ್, ಬೀದರ್ - 585326 


131 . 


ಬೀದರ್‌ 


ನಾಡಕಛೇರಿ ನಾಡಕಛೇರಿ 

ಚಿಂಟಕಿ 


ಉಪ ತಹಸೀಲ್ದಾರ್‌, ನಾಡ ಕಛೇರಿ, ಚಿಂಟಕಿ, 

08485 - 284011 
ಸರ್ಕಾರಿ ಆಸ್ಪತ್ರೆ ಎದುರು, ಔರಾದ್, ಬೀದರ್ 
585326 
ಉಪ ತಹಸೀಲ್ದಾರ್‌, 601 , ನಾಡ ಕಛೇರಿ, ದೀಬಾಕ್ | 08485 -284401 
ಉದ್ದಿರಿ ರಸ್ತೆ, ಔರಾದ್ , ಬೀದರ್-585326 


132 . 


ಬೀದರ್ 


ನಾಡಕಛೇರಿ ನಾಡಕಛೇರಿ- ದೀಬಾಕ್ 


133 . 


ಬೀದರ್ 


ನಾಡಕಛೇರಿ, ನಾಡಕಛೇರಿ, 


ನಾಡಕಛೇರಿ, 


- 285101 


134, 


ಬೀದರ್ 


08485 - 287601 


ನಾಡಕಛೇರಿ ನಾಡಕಛೇರಿ 

ಸಂತಪೂರ್ 


ಉಪ ತಹಸೀಲ್ದಾರ್‌, 391, ನಾಡ ಕಛೇರಿ, 
ಸಂತಪೂರ್ ಗ್ರಾಮ ಪಂಚಾಯತ್ ಕಟ್ಟಡ., ಔರಾದ್, 
ಬೀದರ್‌-585421 


135 . 


ಬೀದರ್ 


08485 - 288701 


ನಾಡಕಛೇರಿ ನಾಡಕಛೇರಿ 

ತನಕುಶೂರ್ 


ಉಪ ತಹಸೀಲ್ದಾರ್‌, 803, ನಾಡ ಕಛೇರಿ, 
ತನಕುಶೂರ್, ಬಸವೇಶ್ವರ ಚೌಕ ಹತ್ತಿರ , ಐ . ವಿ 
ರಸ್ತೆ , ಔರಾದ್, ಬೀದರ್ - 585443 


136. 


ಬೀದರ್ 


| 08481- 251001 


ನಾಡಕಛೇರಿ, ನಾಡಕಛೇರಿ 

ಬಸವಕಲ್ಯಾಣ 


ನಾಡಕಛೇರಿ, ತಹಶೀಲ್ದಾರ್ ಕಛೇರಿ ಆವರಣ , 
ತ್ರಿಪುರಾಂತ ರಸ್ತೆ,, ಬಸವಕಲ್ಯಾಣ, ಬಿದರ್ - 
585327 


137. 


ಬೀದರ್ 


ನಾಡಕಛೇರಿ, ನಾಡ ಕಛೇರಿ 


08481 - 253006 


138. 


ಬೀದರ್ 


ನಾಡಕಛೇರಿ ನಾಡಕಛೇರಿ 

ಕೊಹಿನೂರ್ 


ಉಪ ತಹಸೀಲ್ದಾರ್‌, ನಾಡ ಕಛೇರಿ, ಕೊಹಿನೂರ್, | 08481- 256055 
ಬಸವಕಲ್ಯಾಣ ತಾಲ್ಲೂಕು, ಬೀದರ್ -585419 


139 . 


ಬೀದರ್ 


ನಾಡಕಛೇರಿ ನಾಡಕಛೇರಿ 

ಮಂಥಾಲ್ 


ಉಪ ತಹಸೀಲ್ದಾರ್, ನಾಡ ಕಛೇರಿ, ಮಂಥಾಲ್ , | 08481- 257505 
ಮಹದೇವ ದೇವಸ್ಥಾನದ ಹತ್ತಿರ, ಬಳ್ಳಾರಿ ಕಟ್ಟಡ. 
ಬಸವಕಲ್ಯಾಣ ತಾಲ್ಲೂಕು,ಬೀದರ್-585419 


140 . 


ಬೀದರ್ 


ನಾಡಕಛೇರಿ ನಾಡಕಛೇರಿ- ಮುಡಬಿ 


| 08481 -254004 


ನಾಡ ಕಛೇರಿ, ಮುಡಬಿ, ಗ್ರಾಮ ಪಂಚಾಯತ್ 
ಕಟ್ಟಡ, ಬಸವಕಲ್ಯಾಣ ತಾಲ್ಲೂಕು, 
ಬೀದರ್‌ - 585437 


24 


- ಜಿಲ್ಲೆ 


ಕಛೇರಿಯ ಹೆಸರು ಮತ್ತು ವಿಳಾಸ 


ದೂರವಾಣಿ 
ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ | ಸಂಖ್ಯೆ ಪಿನ್ 
ವಿಳಾಸ 

ಕೋಡ್‌ನೊಂದಿ 

ಗೆದಿಗೆ. 


141 . 


ಬೀದರ್ 


ಉಪ ತಹಸೀಲ್ದಾರ್, ನಾಡ ಕಛೇರಿ, ರಾಜೇಶ್ವರ, | 08481- 258005 


ನಾಡಕಛೇರಿ| ನಾಡಕಛೇರಿ 

ರಾಜೇಶ್ವರ 


ಸರ್ಕಾರಿ ಆಸ್ಪತ್ರೆ ಹತ್ತಿರ, ಬಸವಕಲ್ಯಾಣ ತಾಲ್ಲೂಕು, 
ಬೀದರ್ -:585331 


142 . 


ಬೀದರ್ 


ನಾಡಕಛೇರಿ ನಾಡಕಛೇರಿ 


ಭಾಲ್ಕಿ 


ಉಪ ತಹಸೀಲ್ದಾರ್‌, ನಾಡ ಕಛೇರಿ, ಅಂಬೇಡ್ಕರ್ | 08484 - 262001 
ವೃತ್ತ, ತಹಸೀಲ್ ಕಛೇರಿ ಆವರಣ , 
ಬಾಲ್ಕಿ , ಬೀದರ್‌-585328 


143 . 


ಬೀದರ್ 


08484 -263701 


ನಾಡಕಛೇರಿ ನಾಡಕಛೇರಿ 

ಹಲ್ಬರ್ಗಾ 


ಉಪ ತಹಸೀಲ್ದಾರ್‌, ನಾಡ ಕಛೇರಿ ಕಟ್ಟಡ , 
ಹಲ್ಬರ್ಗಾ, ಜಿ. ಇ. ಕ್ವಾಟ್ರಸ್, 
ಬಾಲ್ಕಿ , ಬೀದರ್- 585413 


144 . 


ಬೀದರ್ 


| 08484 - 265031 


ನಾಡಕಛೇರಿ ನಾಡಕಛೇರಿ 

ಕಟಕ ಚಿಂಚೋಳಿ 


ಉಪ ತಹಸೀಲ್ದಾರ್‌, ನಾಡ ಕಛೇರಿ ಕಟ್ಟಡ, ಕಟಕ 
ಚಿಂಚೋಳಿ, ಜೆಸ್ಕಾಂ ಸಿಬ್ಬಂದಿ ಕ್ವಾಟ್ರಸ್, ಬಾಲ್ಕಿ , 
ಬೀದರ್-585327 


145 . 


ಬೀದರ್ 


ನಾಡಕಛೇರಿ ನಾಡಕಛೇರಿ 

ಲಖನ್ ಗಾಂವ್ 


ಉಪ ತಹಸೀಲ್ದಾರ್‌, ನಾಡ ಕಛೇರಿ ಕಟ್ಟಡ, ಲಖನ್ | 08484 - 267855 
ಗಾಂವ್, ಬಾಲ್ಕಿ ,ಬೀದರ್-585411 


146. 


ಬೀದರ್ 


ನಾಡಕಛೇರಿ ನಾಡಕಛೇರಿ 

ನಿಟ್ಟೂರು( ಬಿ) 


ಉಪ ತಹಸೀಲ್ದಾರ್‌, ನಾಡ ಕಛೇರಿ ಕಟ್ಟಡ, ನಿಟ್ಟೂರು 08484 -264405 
(ಬಿ), ಬಾಲ್ಕಿ , ಬೀದರ್‌-585428 


147. 


ಬೀದರ್ 


08484 - 267011 


ನಾಡಕಛೇರಿ| ನಾಡಕಛೇರಿ 

ಸಾಯಿಗಾಂವ್ 


ಉಪ ತಹಸೀಲ್ದಾರ್‌, ನಾಡ ಕಛೇರಿ ಕಟ್ಟಡ, 
ಸಾಯಿಗಾಂವ್ , ಬಾಲ್ಕಿ , ಬೀದರ್‌-585416 


148. 


ಬೀದರ್ 


ನಾಡಕಛೇರಿ ನಾಡಕಛೇರಿ 

ಬಗದಾಳ್ 


ಉಪ ತಹಸೀಲ್ದಾರ್‌, ನಾಡ ಕಛೇರಿ ಕಟ್ಟಡ, 

08482-242601 
ಬಗದಾಳ್ , ಹಳೆ ಪೊಲೀಸ್ ಠಾಣೆ ಕಟ್ಟಡ, ಬೀದರ್‌ 
585226 
ಉಪ ತಹಸೀಲ್ದಾರ್‌, ಬೀದರ್ ನಾಡ ಕಛೇರಿ ಹಳೆ | 08482-224001 
ಬಸ್ ನಿಲ್ದಾಣ ರಸ್ತೆ, ತಹಸೀಲ್ಕಛೇರಿ ಆವರಣ , 
ಬೀದರ್ 


149. 


ಬೀದರ್ 


ನಾಡಕಛೇರಿ ನಾಡಕಛೇರಿ 


ಬೀದರ್ 


150. 


ಬೀದರ್ 


08482 - 244001 


ನಾಡಕಛೇರಿ ನಾಡಕಛೇರಿ 

ಜನವಾಡ 


ಉಪ ತಹಸೀಲ್ದಾರ್‌, ನಾಡ ಕಛೇರಿ ಕಟ್ಟಡ, 
ಜನವಾಡ, ಬೀದರ್‌ -585402 


151 . 


ಬೀದರ್ 


ನಾಡಕಛೇರಿ ನಾಡಕಛೇರಿ 


-585226 


08482 - 245001 


152 . 


ಬೀದರ್‌ 


08482 - 246001 


ನಾಡಕಛೇರಿ ನಾಡಕಛೇರಿ 

ಮನ್ನಹಳ್ಳಿ 


ಉಪ ತಹಸೀಲ್ದಾರ್‌, ನಾಡ ಕಛೇರಿ ಕಟ್ಟಡ, 
ಮನ್ನಹಳ್ಳಿ , ಬೀದರ್ -585403 


153 . 


ಬೀದರ್ 


| 08483 - 277004 


| ನಾಡಕಛೇರಿ 
ಚಿತಗುಪ್ಪ 


ಉಪ ತಹಸೀಲ್ದಾರ್, ಚಿತಗುಪ್ಪ ನಾಡ ಕಛೇರಿ, 
ಬನ್ಸ್ ನಿಲ್ದಾಣ ಹತ್ತಿರ , ಭೂಮಿ ಕಛೇರಿ ಆವರಣ , 
ಹುಮನಬಾದ್ , ಬೀದರ್-585412 


154. 


ಬೀದರ್ 


08483 -275401 


ನಾಡಕಛೇರಿ ನಾಡಕಛೇರಿ 

ಬೆಮಲ್ ಖೇಡ 


ಉಪ ತಹಸೀಲ್ದಾರ್‌, ನಾಡ ಕಛೇರಿ, 
ಬೆಮಲ್ ಖೇಡ, ಗ್ರಾಮ ಪಂಚಾಯತ್ ಕಟ್ಟಡ, 
ಹುಮನಬಾದ್, ಬೀದರ್‌-585227 


25 


*) 


- ಜಿಲ್ಲೆ 


ಕಛೇರಿಯ ಹೆಸರು ಮತ್ತು ವಿಳಾಸ | 


ದೂರವಾಣಿ 
ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ | ಸಂಖ್ಯೆ ಪಿನ್ 
ವಿಳಾಸ 

ಕೋಡ್‌ನೊಂದಿ 

ಗೆದಿಗೆ 


155 . 


ಬೀದರ್ 


ನಾಡಕಛೇರಿ ನಾಡಕಛೇರಿ 

ಡುಬಲಗುಂದಿ 


ಉಪ ತಹಸೀಲ್ದಾರ್, ನಾಡ ಕಛೇರಿ ಡುಬಲಗುಂದಿ, | 08483-273401 
ಗ್ರಾಮ ಪಂಚಾಯತ್ ಕಟ್ಟಡ, ಹುಮನಬಾದ್, 
ಬೀದರ್-585418 


156 . 


ಬೀದರ್ 


ನಾಡಕಛೇರಿ, ನಾಡಕಛೇರಿ 


ಹಳೆ ವೆಟರನರಿ ಆಸ್ಪತ್ರೆ , 


08483 - 274001 


ಹುಮನಬಾದ್ , ಬೀದರ್- 585414 


157 . 


ಬೀದರ್ 


ನಾಡಕಛೇರಿ, ನಾಡಕಛೇರಿ 


585330 


08483 -270006 


158. 


ಬೀದರ್ 


ನಾಡಕಛೇರಿ ನಾಡಕಛೇರಿ 

ನಿರನಾ 


ಉಪ ತಹಸೀಲ್ದಾರ್‌, ನಾಡ ಕಛೇರಿ, ನಿರನಾ, ಲಕ್ಷ್ಮೀ | 08483- 278001 
ಚೌಕ್, ಹಳೆ ಶಾಲೆ ಕಟ್ಟಡ., ಹುಮದಬಾದ್, 
ಬೀದರ್-585227 


159. 


ಬಿಜಾಪುರ | 


08358-244084 


ನಾಡಕಛೇರಿ, ನಾಡಕಛೇರಿ- B . 

ಬಗವಾಡಿ 


ತಹಸೀಲ್ದಾರ್‌, ತಹಸೀಲ್ದಾರ್ ಕಛೇರಿ 
( ನಾಡಕಛೇರಿ), ಬಸವನಬಾಗೇವಾಡಿ , 
ಬಿಜಾಪುರ 586203 


160 . 


ಬಿಜಾಪುರ 


08355 -283066 


| ನಾಡಕಛೇರಿ ನಾಡಕಛೇರಿ 

ಬಬಲೇಶ್ವರ 


ಉಪ ತಹಸೀಲ್ದಾರ್‌, ನಾಡಕಛೇರಿ, 002, 
ಬಬಲೇಶ್ವರ, ಮುಖ್ಯ ರಸ್ತೆ, ಬಿಜಾಪುರ -586113 


161 . 


ಬಿಜಾಪುರ 


08358- 236226 


ನಾಡಕಛೇರಿ ನಾಡಕಛೇರಿ 

ಹುವಿನಹಿಪ್ಪರಗಿ 


ನಾಡ ಕಛೇರಿ , ಹುವಿನಹಿಪ್ಪರಗಿ, ತಾಲ್ಲೂಕು 
ಬಸವನಬಾಗೇವಾಡಿ 


162 . 


ಬಿಜಾಪುರ 


ತಹಸೀಲ್ದಾರ್ ಕಛೇರಿ, ಜಾಲಾ ನಗರ 


08352 - 276083 


ನಾಡಕಛೇರಿ ನಾಡಕಛೇರಿ 

ಬಿಜಾಪುರ 


( ನಾಡ ಕಛೇರಿ ) ಬಿಜಾಪುರ 


163 . 


ಬಿಜಾಪುರ | 


| 08426- 283478 


| ನಾಡಕಛೇರಿ, ನಾಡಕಛೇರಿ 

ಕೋಲ್ದಾರ 


ಉಪ ತಹಸೀಲ್ದಾರ್ ಕಛೇರಿ ಕೊಲ್ಲಾರ ತಾಲ್ಲೂಕು 
ಬಾಗೇವಾಡಿ 


164 . 


ಬಿಜಾಪುರ 


| 08355 -285344 


| ನಾಡಕಛೇರಿ ನಾಡಕಛೇರಿ 

ಮಮದಪುರ 


ಉಪ ತಹಸೀಲ್ದಾರ್‌, ನಾಡ ಕಛೇರಿ, 002 , 
ಮಮದಪುರ , ಬಿಜಾಪುರ -586102 


165 . 


ಬಿಜಾಪುರ 


08352- 232161 


ನಾಡಕಛೇರಿ ನಾಡಕಛೇರಿ 

ನಗತನ್ 


ಉಪ ತಹಸೀಲ್ದಾರ್, ನಾಡ ಕಛೇರಿ, 
ನಗತನ್, ಬಿಜಾಪುರ - 586112 


166 . 


ಬಿಜಾಪುರ 


08352- 231618 


ನಾಡಕಛೇರಿ ನಾಡಕಛೇರಿ 

ತಿಕೋಟ 


ಉಪ ತಹಸೀಲ್ದಾರ್‌, ತಿಕೋಟ, 
ಬಿಜಾಪುರ -586130 


167. 


ಬಿಜಾಪುರ 


08422 -278011 


ನಾಡಕಛೇರಿ ನಾಡಕಛೇರಿ 

ಚಡಚಣ 


ತಹಸೀಲ್ದಾರ್ ಕಛೇರಿ,ಹತ್ತಿರ , 
ಪಂಡರಾಪುರ ರಸ್ತೆ, ಚಡಚಣ ಬಿಜಾಪುರ 


168. 


ಬಿಜಾಪುರ 


08422-282222 


ನಾಡಕಛೇರಿ ನಾಡಕಛೇರಿ 

ಬಳಿ 


ನಾಡಕಛೇರಿ, ಪೆಟ್ರೋಲ್ ಪಂಪ್ ಹತ್ತಿರ, ಜಲಕಿ,, 
ಬಲ್ಲೋಳಿ, ಬಿಜಾಪುರ 


169 . 


ಬಿಜಾಪುರ 


ನಾಡಕಛೇರಿ ನಾಡಕಛೇರಿ-I 


( ಪೂರ್ವ) ಇಂಡಿ. 


08352- 222210 


170. 


ಬಿಜಾಪುರ 


ನಾಡಕಛೇರಿ| ನಾಡಕಛೇರಿ 


08356- 237037 


ದವಲಗಿ. 


ಉಪ ತಹಸೀಲ್ದಾರ್ 
ದವಲಗಿ ನಂ . 01 ದವಲಗಿ ನಾಡಕಛೇರಿ 
ಮುದ್ದೇಬಿಹಾಳ, ಬಿಜಾಪುರ- 586116 


26 


* 
) 


- ಜಿಲ್ಲೆ 


ಕಛೇರಿಯ ಹೆಸರು ಮತ್ತು ವಿಳಾಸ 


ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ 


ವಿಳಾಸ 


171 . 


ಬಿಜಾಪುರ 


08356- 221173 


ನಾಡಕಛೇರಿ| ನಾಡಕಛೇರಿ 

ಮುದ್ದೇಬಿಹಾಳ 


ತಹಸೀಲ್ದಾರ್‌ ಮುದ್ದೆಬಿಹಾಳ, 76, 
ಮಿನಿ ವಿಧಾನ ಸೌಧ, ಮುದ್ದೆಬಿಹಾಳ, ಬಿಜಾಪುರ 
586212 


172 . 


ಬಿಜಾಪುರ 


ನಾಡಕಛೇರಿ| ನಾಡಕಛೇರಿ 

ನಲತವಾಡ 


ಉಪ ತಹಸೀಲ್ದಾರ್, ನಲತವಾಡ ನಾಡಕಛೇರಿ, | 08356- 240101 
ಮುದ್ದೇಬಿಹಾಳ 


173 . 


ಬಿಜಾಪುರ 


ನಾಡಕಛೇರಿ, ನಾಡಕಛೇರಿ- ಅಲಮೇಲ 


ನಾಡ ಕಛೇರಿ, ಇಂಡಿ ರಸ್ತೆ ಅಲಮೇಲ 


| 08488 -232732 


174 . 


ಬಿಜಾಪುರ 


08424 - 282126 


ನಾಡಕಛೇರಿ ನಾಡಕಛೇರಿ 

ದೇವರಹಿಪ್ಪರಗಿ 


ಉಪ ತಹಸೀಲ್ದಾರ್‌, ನಾಡಕಛೇರಿ, 2 , 
ಬಸ್ ಸ್ಟಾಫ್ ಹತ್ತಿರ, ದೇವರಹಿಪ್ಪರಗಿ, 
ಬಿಜಾಪುರ - 586115 


175 . 


ಬಿಜಾಪುರ 


ನಾಡಕಛೇರಿ, ನಾಡಕಛೇರಿ- ಸಿಂದರಗಿ 


08488- 221233 


176. 


ಬಿಜಾಪುರ 


ತಹಸೀಲ್ದಾರ್‌, ಕಛೇರಿ, ಕೆ. ಇ. ಬಿ ಎದುರು ಬಿಜಾಪುರ 
ರಸ್ತೆ , ಸಿಂದರಗಿ 
ವಿಶೇಷ ತಹಸೀಲ್ದಾರ್‌, 
ನಗರ ಮುನಿಸಿಪಲ್ ಕೌನ್ಸಿಲ್ ಕಛೇರಿ ಹತ್ತಿರ , 
ನಾಡ ಕಛೇರಿ, ತಾಲಿಕೋಟೆ, ಬಿಜಾಪುರ -586214 


ನಾಡಕಛೇರಿ| ನಾಡಕಛೇರಿ 

ತಾಲಿಕೋಟೆ 


08356 -266084 


177. 


ಚಾಮರಾಜನಗರ | ನಾಡಕಛೇರಿ ನಾಡಕಛೇರಿ 


08226 - 233318 


ಚಂಡಕವಾಡಿ 


ಉಪ ತಹಶೀಲ್ದಾರ್, 
ಚಂಡಕವಾಡಿ ಕಂದಾಯ ನೀರಿಕ್ಷಕರ ಕಛೇರಿ 
ಚಂಡಕವಾಡಿ, ಮಿಲ್ಕ್ ಡಯರಿ ಹಿಂಭಾಗ , 
ಚಾಮರಾಜ ನಗರ - 571152 


178. 


| 08226 -238011 


ಚಾಮರಾಜನಗರ | ನಾಡಕಛೇರಿ, ನಾಡಕಛೇರಿ 

ಹರದನಹಳ್ಳಿ 


ಉಪ ತಹಶೀಲ್ದಾರ್, ಹರದನಹಳ್ಳಿ ಕಂದಾಯ 
ನೀರಿಕ್ಷಕರ ಕಛೇರಿ ವೆಂಕಟಯ್ಯ ಛತ್ರ , 
ಚಾಮರಾಜ ನಗರ 571127 


179 . 


ಚಾಮರಾಜನಗರ | ನಾಡಕಛೇರಿ, ನಾಡಕಛೇರಿ- ಹರವೆ 


08226-235033 


ಉಪ ತಹಶೀಲ್ದಾರ್ , 
ಕಂದಾಯ ನೀರಿಕ್ಷಕರ ಕಛೇರಿ , ಐ. ಟಿ.ಐ ಕಾಲೇಜು 
ರಸ್ತೆ, ಹರವೆ, ಚಾಮರಾಜ ನಗರ - 571107 


180. 


ಚಾಮರಾಜನಗರ 


08229 - 231017 


ನಾಡಕಛೇರಿ, ನಾಡಕಛೇರಿ 

ಬೇಗುರು 


ಉಪ ತಹಸೀಲ್ದಾರ್‌, ನಾಡ ಕಛೇರಿ ಮೈಸೂರು 
ಊಟಿ ರಸ್ತೆ, ಬೆಗೂರು ಗುಂಡ್ಲುಪೇಟೆ, 
ಚಾಮರಾಜ ನಗರ - 571109 


181. 


ಚಾಮರಾಜನಗರ 


ನಾಡಕಛೇರಿ ನಾಡಕಛೇರಿ 

ಗುಂಡ್ಲುಪೇಟೆ 


ಉಪ ತಹಸೀಲ್ದಾರ್, ನಾಡ ಕಛೇರಿ ಮೈಸೂರು- | 08229 - 222232 
ಊಟಿ ರಸ್ತೆ, ಗುಂಡ್ಲುಪೇಟೆ ಚಾಮರಾಜ ನಗರ ಜಿಲ್ಲೆ 


182 . 


ಚಾಮರಾಜನಗರ 


ನಾಡಕಛೇರಿ ನಾಡಕಛೇರಿ- ಹಂಗಳ 


ಉಪ ತಹಸೀಲ್ದಾರ್‌, ನಾಡ ಕಛೇರಿ, ಪ್ರಾಥಮಿಕ | 

| 08229- 233112 
ಆರೋಗ್ಯ ಕೇಂದ್ರದ ಎದುರು,ಊಟಿ ಮುಖ್ಯ ರಸ್ತೆ , 
ಹಂಗಳ ಗುಂಡ್ಲುಪೇಟೆ ತಾಲ್ಲೂಕು, 
ಚಾಮರಾಜ ನಗರ - 571126 


183 . 


| 


ಚಾಮರಾಜನಗರ 


ನಾಡಕಛೇರಿ ನಾಡಕಛೇರಿ- ತರಕನಂಬಿ 


08229- 232327 


ಉಪತಹಸೀಲ್ದಾರ್‌, ನಾಡ ಕಛೇರಿ 
ಚಾಮರಾಜನಗರರಸ್ತೆ, 


27 


*)2 


ತಾಲ್ಲೂಕು ಮತ್ತುಹೋಬಳಿ ಮಟ್ಟದ 


ಕಛೇರಿಯ ಹೆಸರು ಮತ್ತು ವಿಳಾಸ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ 


3 


ವಿಳಾಸ 


ಪೊಲೀಸ್ ಸ್ಟೇಷನ್ ಹತ್ತಿರ , ತೆರಕನಂಬಿ 
ಗುಂಡ್ಲುಪೇಟೆ ತಾಲ್ಲೂಕು, 
ಚಾಮರಾಜ ನಗರ 571123 


184 . 


ಚಾಮರಾಜನಗರ | 


ನಾಡಕಛೇರಿ ನಾಡಕಛೇರಿ- ಹನೂರು 


| 08224 - 268034 


ಉಪ ತಹಸೀಲ್ದಾರ್‌ ಹನೂರು ನಾಡ ಕಛೇರಿ, 
ತಾಲ್ಲೂಕು ಕಛೇರಿ, ಹನೂರು ಕೊಳ್ಳೇಗಾಲ 
ತಾಲ್ಲೂಕು, ಚಾಮರಾಜ ನಗರ -571439 


185 . 


ಚಾಮರಾಜನಗರ 


ನಾಡಕಛೇರಿ ನಾಡಕಛೇರಿ-ಕೊಳ್ಳೇಗಾಲ 


08224 - 252642 


ನಾಡ ಕಛೇರಿ, ತಾಲ್ಲೂಕು ಕಛೇರಿ, 
ಎಂ . ಎಂ ,ಹಿಲ್ಸ್ ರಸ್ತೆ , ಕೊಳ್ಳೇಗಾಲ, 
ಚಾಮರಾಜ ನಗರ -571440 


186. 


ಚಾಮರಾಜನಗರ 


ನಾಡಕಛೇರಿ ನಾಡಕಛೇರಿ- ಲೊಕ್ಕನಹಳ್ಳಿ 


08224 - 266199 


ಉಪ ತಹಶೀಲ್ದಾರ್, 
ಲೊಕ್ಕನಹಳ್ಳಿ ನಾಡ ಕಛೇರಿ, 
ಲೊಕ್ಕನಹಳ್ಳಿ , ಕೊಳ್ಳೇಗಾಲ ತಾಲ್ಲೂಕು 
ಚಾಮರಾಜ ನಗರ -571440 


187 . 


ಚಾಮರಾಜನಗರ | ನಾಡಕಛೇರಿ, ನಾಡಕಛೇರಿ- ಪಾಳ್ಯ 


08224 -267053 


ಉಪ ತಹಸೀಲ್ದಾರ್‌, ನಾಡ ಕಛೇರಿ, ಪಾಳ್ಯ 
ಕೊಳ್ಳೇಗಾಲ ತಾಲ್ಲೂಕು, 
ಚಾಮರಾಜ ನಗರ -571440 


188. 


ಚಾಮರಾಜನಗರ 


ನಾಡಕಛೇರಿ, ನಾಡಕಛೇರಿ- ರಾಂಪುರ 


08225 - 274408 


ಉಪ ತಹಶೀಲ್ದಾರ್ , 
ಆರ್. ಪಿ. ಘಾಟ್ ನಾಡ ಕಛೇರಿ, 
ಮಾರತಳ್ಳಿ ರಸ್ತೆ , ಆರ್. ಪಿ. ಘಾಟ್ ಕೊಳ್ಳೇಗಾಲ 
ತಾಲ್ಲೂಕು, ಚಾಮರಾಜ ನಗರ 571444 


189. 


ಚಾಮರಾಜನಗರ 


ನಾಡಕಛೇರಿ| ನಾಡಕಛೇರಿ 


ಉಪ ತಹಶೀಲ್ದಾರ್ ನಾಡ ಕಛೇರಿ 

08226- 240015 
ಸಂತೇಮಾರನಹಳ್ಳಿ ಕಂದಾಯ ನಿರೀಕ್ಷಕರ ಕಛೇರಿ, 
ಸಂತೇಮಾರನಹಳ್ಳಿ , ಚಾಮರಾಜ ನಗರ - 571441) 


ಸಂತೇಮಾರನಹಳ್ಳಿ 


190 . 


ಚಾಮರಾಜನಗರ 


ನಾಡಕಛೇರಿ 


ನಾಡಕಛೇರಿ 571441 


08226 - 240105 


191 . 


ಚಾಮರಾಜನಗರ 


ನಾಡಕಛೇರಿ, ನಾಡಕಛೇರಿ 


| 08226 - 222114 


ತಹಸೀಲ್ದಾರ್, ತಹಸೀಲ್ದಾರ್ ಕಛೇರಿ, ತಾಲ್ಲೂಕು 
ಕಛೇರಿ ಕಟ್ಟಡ, ಬಿ. ರಾಚಯ್ಯ ಡಬಲ್ ರಸ್ತೆ , 
ಚಾಮರಾಜನಗರ, 571313 


ಚಾಮರಾಜನಗರ 


192 . 


ಚಾಮರಾಜನಗರ | ನಾಡಕಛೇರಿ ನಾಡಕಛೇರಿ- ಅಗರ 


08224 -264055 


ಉಪ ತಹಸೀಲ್ದಾರ್ ನಾಡ ಕಛೇರಿ ಅಗರ , 
ಯಲಂದೂರು,ಕೊಳ್ಳೇಗಾಲ ತಾಲ್ಲೂಕು, 
ಚಾಮರಾಜ ನಗರ -571442 


193. 


ಚಿಕ್ಕಮಗಳೂರು 


| 08262 -250416 


ನಾಡಕಛೇರಿ, ನಾಡಕಛೇರಿ 

ಆಲ್ಲೂರು 


ಉಪ ತಹಸೀಲ್ದಾರ್, ನಾಡ ಕಛೇರಿ, ಆಲೂರು 
ಪೋಸ್ಟ್, ಆಲ್ಲೂರುಹೋಬಳಿ , ಆಲ್ಲೂರು, 
ಚಿಕ್ಕಮಗಳೂರು -577111 


194 . 


ಚಿಕ್ಕಮಗಳೂರು | ನಾಡಕಛೇರಿ ನಾಡಕಛೇರಿ 

ಅಂಭೆ 


ಉಪ ತಹಸೀಲ್ದಾರ್‌, ನಾಡಕಛೇರಿ ಅಂಬ್ ಪೋಸ್ಟ್ | 
ಚಿಕ್ಕಮಗಳೂರು ತಾಲ್ಲೂಕು 


28 


೫)೩ 


ಜಿಲ್ಲೆ 


ಕಛೇರಿಯ ಹೆಸರು ಮತ್ತು ವಿಳಾಸ | ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ 


ವಿಳಾಸ 


195 . 


ಚಿಕ್ಕಮಗಳೂರು 


ನಾಡಕಛೇರಿ ನಾಡಕಛೇರಿ- ಅವತಿ 


08262 - 249058 


ಉಪ ತಹಸೀಲ್ದಾರ್‌, ನಾಡ ಕಛೇರಿ, 
ಗ್ರಾಮಪಂಚಾಯತ್ , ಅವತಿ, ಚಿಕ್ಕಮಗಳೂರು - 
577149 
ಉಪ ತಹಸೀಲ್ದಾರ್‌, ನಾಡ ಕಛೇರಿ, 
ಗ್ರಾಮಪಂಚಾಯತ್ ಕಟ್ಟಡ, ಜಗರ , 
ಚಿಕ್ಕಮಗಳೂರು -577130 


196. 


ಚಿಕ್ಕಮಗಳೂರು | ನಾಡಕಛೇರಿ ನಾಡಕಛೇರಿ- ಜಗರ 


08262 -272026 


197. 


ಚಿಕ್ಕಮಗಳೂರು ನಾಡಕಛೇರಿ ನಾಡಕಛೇರಿ- ಖಂಡ್ಯ 


ಉಪ ತಹಸೀಲ್ದಾರ್, ನಾಡ ಕಛೇರಿ ವಿ ಎಸ್ ಎಸ್ | 08262 - 252416 
ಎನ್ ಕಟ್ಟಡ, ಖಂಡ್ಯ ಹೋಬಳಿ , 
ಸಂಗಮೇಶ್ವರಪೇಟೆ-577136 


198 . 


ಚಿಕ್ಕಮಗಳೂರು | ನಾಡಕಛೇರಿ ನಾಡಕಛೇರಿ 

ಲಕ್ಕೂರು 


ಉಪ ತಹಸೀಲ್ದಾರ್‌, ನಾಡ ಕಛೇರಿ ಕಟ್ಟಡ, ಲಕ್ಕೂರು 08262 -226139 
ಹೋಬಳಿ, ಕಲಸಾಪುರ , 
ಚಿಕ್ಕಮಗಳೂರು- 577146 


199 . 


ಚಿಕ್ಕಮಗಳೂರು | ನಾಡಕಛೇರಿ ನಾಡಕಛೇರಿ- ವಸ್ತರೆ 


08262 - 265139 


ಉಪ ತಹಸೀಲ್ದಾರ್‌, ನಾಡ ಕಛೇರಿ, ವಸ್ತರೆ 
ಹೋಬಳಿ, ಚಿಕ್ಕಮಗಳೂರು-577133 


200 . 


ಚಿಕ್ಕಮಗಳೂರು 


ನಾಡಕಛೇರಿ, ನಾಡಕಛೇರಿ 


ನಾಡಕಛೇರಿ ಕಛೇರಿ ತಹಸೀಲ್ದಾರ್‌ ಬೇಲೂರು ರಸ್ತೆ, - 230055 
ಚಿಕ್ಕಮಗಳೂರು 


ಚಿಕ್ಕಮಗಳೂರು 


201 . 


ಚಿಕ್ಕಮಗಳೂರು 


ನಾಡಕಛೇರಿ ನಾಡಕಛೇರಿ 


08267 - 255077 


ಬೀರೂರು 


ಉಪ ತಹಸೀಲ್ದಾರ್‌, ನಾಡಕಛೇರಿ 
ಹಳೆ ಬಿ . ಇ . ಒ ಕಛೇರಿ ಕಟ್ಟಡ, ಬೀರೂರು, 
ಚಿಕ್ಕಮಗಳೂರು -577116 


202 . 


ಚಿಕ್ಕಮಗಳೂರು 


ನಾಡಕಛೇರಿ| 


ನಾಡಕಛೇರಿ 


-249077 


ಉಪ ತಹಸೀಲ್ದಾರ್‌, ಹಳೇ ಆಸ್ಪತ್ರೆ ಕಟ್ಟಡ, 
ನೌಲಹಿರಿಯೂರು 


ನೌಲಹಿರಿಯರು 


203 . 


ಚಿಕ್ಕಮಗಳೂರು 


08267 - 230622 


ನಾಡಕಛೇರಿ ನಾಡಕಛೇರಿ 

ಹಿರೇನಲ್ಲೂರು 


ಐ. ಬಿ ಕಟ್ಟಡ,ಹಿರೇನಲ್ಲೂರು 


204. 


ಚಿಕ್ಕಮಗಳೂರು 


ನಾಡಕಛೇರಿ| 


ನಾಡಕಛೇರಿ 


ನಾಡಕಛೇರಿ, ತಾಲ್ಲೂಕು ಕಛೇರಿ, ಟಿ. ವಿ ರಸ್ತೆ 


08267 -223077 


ಕಡೂರು 


ಕಡೂರು ನಗರ, 


205 . 


ಚಿಕ್ಕಮಗಳೂರು 


ನಾಡಕಛೇರಿ ನಾಡಕಛೇರಿ- ಪಂಚನಹಳ್ಳಿ 


ಉಪ ತಹಸೀಲ್ದಾರ್‌, ನಾಡ ಕಛೇರಿ ಪಂಚನಹಳ್ಳಿ 


08267-259606 


206. 


ಚಿಕ್ಕಮಗಳೂರು 


ನಾಡಕಛೇರಿ 


ಉಪ ತಹಸೀಲ್ದಾರ್‌, ನಾಡಕಛೇರಿ , ಕಟ್ಟಡ, 


08267 - 244606 


ನಾಡಕಛೇರಿ 
ಸಕರಾಯಪಟ್ಟಣ 


ನಕರಾಯಪಟ್ಟಣ 


207 . 


ಚಿಕ್ಕಮಗಳೂರು 


ನಾಡಕಛೇರಿ ನಾಡಕಛೇರಿ 


ಉಪತಹಸೀಲ್ದಾರ್ 


08267 -235606 


ಸಿಂಗಟಗೆರೆ 


ನಾಡ ಕಛೇರಿ ನಾಡಕಛೇರಿ ಕಟ್ಟಡ ಸಿಂಗಟಗೆರೆ 


208 . 


ಚಿಕ್ಕಮಗಳೂರು 


ನಾಡಕಛೇರಿ ನಾಡಕಛೇರಿ ಯಗಟಿ 


08267- 240077 


ಉಪ ತಹಸೀಲ್ದಾರ್‌, ನಾಡಕಛೇರಿ, ಹಳೆ ಐ. ಬಿ 
ಕಟ್ಟಡ, ಯಗಟಿ , ಚಿಕ್ಕಮಗಳೂರು-577140 


29 


೫)೩ 


ಜಿಲ್ಲೆ 


| ಕಛೇರಿಯ ಹೆಸರು ಮತ್ತು ವಿಳಾಸ 


ದೂರವಾಣಿ 
ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ | ಸಂಖ್ಯೆ ಪಿನ್ 
ವಿಳಾಸ 

ಕೋಡ್‌ನೊಂದಿ 

ಗೆದಿಗೆ. 


209 . 


ಚಿಕ್ಕಮಗಳೂರು 


ನಾಡಕಛೇರಿ ನಾಡಕಛೇರಿ ಹರಿಹರಪುರ 


ಉಪ ತಹಶೀಲ್ದಾರ್ ನಾಡಕಛೇರಿ ಹರಿಹರಪುರ , | 08265 -274030 
ಚಿಕ್ಕಮಗಳೂರು- 577120 


210 . 


ಚಿಕ್ಕಮಗಳೂರು| 


ನಾಡಕಛೇರಿ, ನಾಡಕಛೇರಿ ಕೊಪ್ಪ 


08265 - 221056 


ತಹಶೀಲ್ದಾರ್‌, ಕೊಪ್ಪ, ತಾಲ್ಲೂಕು ಬಲಗಾಡಿ, 
ಕೊಪ್ಪ 


211. . 


ಚಿಕ್ಕಮಗಳೂರು 


ನಾಡಕಛೇರಿ ನಾಡಕಛೇರಿ 


08265 - 245101 


ಮೆಗುಂದ 


ಉಪ ತಹಸೀಲ್ದಾರ್‌ ನಾಡ ಕಛೇರಿ, 
ಜಯಪುರ , ಕೊಪ್ಪ ತಾಲ್ಲೂಕು,, 
ಚಿಕ್ಕಮಗಳೂರು-577123 . 


212. 


ಚಿಕ್ಕಮಗಳೂರು 


ನಾಡಕಛೇರಿ| ನಾಡಕಛೇರಿ 


ನಾಡ ಕಛೇರಿ, ಬಲೂರುಹೋಬಳಿ, ಜವಳಿಪೋಸ್ಟ್, | 08263 - 245134 
ಚಿಕ್ಕಮಗಳೂರು- 577122 


ಬಲೂರು 


213 . 


ಚಿಕ್ಕಮಗಳೂರು 


ನಾಡಕಛೇರಿ ನಾಡ ಕಛೇರಿ, ಬಣಕಲ್ , 


08263 -232011 


ನಾಡ ಕಛೇರಿ, ಬಣಕಲ್‌, ಮೂಡಿಗೆರೆ ಬಣಕಲ್, 
ಮೂಡಿಗೆರೆ, ಚಿಕ್ಕಮಗಳೂರು - 577113 


214 . 


ಚಿಕ್ಕಮಗಳೂರು 


08263 - 240022 


ನಾಡಕಛೇರಿ ನಾಡ ಕಛೇರಿ ಗೋಣಿಬೀಡು, | ನಾಡ ಕಛೇರಿಗೋಣಿಬೀಡು, ಮೂಡಿಗೆರೆ, 

ಚಿಕ್ಕಮಗಳೂರು - 577151 


215 . 


ಚಿಕ್ಕಮಗಳೂರು 


ನಾಡಕಛೇರಿ ನಾಡ ಕಛೇರಿ ಕಳಸ 


08263 - 274070 


ನಾಡ ಕಛೇರಿ ಕಳಸ, 
ಚಕ್ಕಮಗಳೂರು- 557142 


216. 


ಚಿಕ್ಕಮಗಳೂರು 


ನಾಡಕಛೇರಿ ನಾಡ ಕಛೇರಿ ಮೂಡಿಗೆರೆ , 


08263 -220013 


ತಾಲ್ಲೂಕುಕಛೇರಿ,ಮೂಡಿಗೆರೆ 
ಚಿಕ್ಕಮಗಳೂರು - 577132 


217. 


08266 - 250105 


ಚಿಕ್ಕಮಗಳೂರು | ನಾಡಕಛೇರಿ, ನಾಡ ಕಛೇರಿ, 

ಬಾಳೇಹೊನ್ನೂರು 


ಉಪ ತಹಸೀಲ್ದಾರ್‌, ನಾಡಕಛೇರಿ ಕಟ್ಟಡ, 
ಬಾಳೇಹೊನ್ನೂರು, ನರಸಿಂಹರಾಜಪುರ ತಾಲ್ಲೂಕು, 
ಚಿಕ್ಕಮಗಳೂರು-577112 


218. 


ಚಿಕ್ಕಮಗಳೂರು 


08266 - 220228 


ನಾಡಕಛೇರಿ ನಾಡ ಕಛೇರಿ, 

ನರಸಿಂಹರಾಜಪುರ 


ತಹಸೀಲ್ದಾರ್‌, 
ನಾಡಕಛೇರಿ, ನರಸಿಂಹರಾಜಪುರ - 577134 


219. 


ಚಿಕ್ಕಮಗಳೂರು 


| ನಾಡಕಛೇರಿ, ನಾಡ ಕಛೇರಿ, ಕಿಗ್ಗ 


8647 


220. 


ಚಿಕ್ಕಮಗಳೂರು 


ನಾಡಕಛೇರಿ, ನಾಡ ಕಛೇರಿ, ಶೃಂಗೇರಿ 


221 . 


ಚಿಕ್ಕಮಗಳೂರು ನಾಡಕಛೇರಿ ನಾಡಕಛೇರಿ ಅಜ್ಜಂಪುರ 


222 . 


ಚಿಕ್ಕಮಗಳೂರು | ನಾಡಕಛೇರಿ, ನಾಡಕಛೇರಿ ಅಮೃತಪುರ 

ಹೋಬಳಿ 


ಉಪ ತಹಸೀಲ್ದಾರ್‌ ನಾಡಕಛೇರಿ ಕಿಗ್ಗ ಹೋಬಳಿ, 
ಶೃಂಗೇರಿ-577139 
ತಹಸೀಲ್ದಾರ್‌, ನಾಡ ಕಛೇರಿ ಮಿನಿ ವಿಧಾನಸೌಧ | 8265250134 
ತಾಲ್ಲೂಕುಕಛೇರಿ, ಶೃಂಗೇರಿ 
ನಾಡ ಕಛೇರಿ ಕಟ್ಟಡ, ಅಜ್ಜಂಪುರತಾಲ್ಲೂಕು 

08261- 245090 
ತರೀಕೆರೆ -577547 
ಉಪ ತಹಸೀಲ್ದಾರ್, ನಾಡ ಕಛೇರಿ, ಹುಣಸೇಘಟ್ಟ , | 08261- 236633 
ಅಮೃತಪುರ ಹೋಬಳಿ , 
ತರೀಕೆರೆ - ಚಿಕ್ಕಮಗಳೂರು-577547 
ಉಪ ತಹಸೀಲ್ದಾರ್‌, ಲಕ್ಕವಳ್ಳಾ ಆರೋಗ್ಯ 

08261 - 239345 
ಇಲಾಖೆ,ಕಟ್ಟಡ[ ಹಳೆ] ನಾಡಕಛೇರಿ, ಲಕ್ಕವಳ್ಳಿ 
ತರೀಕೆರೆ - ಚಿಕ್ಕಮಗಳೂರು-577128 
ಉಪ ತಹಸೀಲ್ದಾರ್‌, ನಾಡ ಕಛೇರಿ, ಲಿಂಗದಹಳ್ಳಿ 08261 - 254544 


223 . 


ಚಿಕ್ಕಮಗಳೂರು | ನಾಡಕಛೇರಿ, ನಾಡಕಛೇರಿ ಲಕ್ಕವಳ್ಳಿ 


224 . 


ಚಿಕ್ಕಮಗಳೂರು 


ನಾಡಕಛೇರಿ ನಾಡಕಛೇರಿ ಲಿಂಗದಹಳ್ಳಿ 


30 


*)2 


ಕಛೇರಿಯ ಹೆಸರು ಮತ್ತು ವಿಳಾಸ 


ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ. 


3 


ವಿಳಾಸ 


ಹೋಬಳಿ , ತರೀಕೆರೆ - ಚಿಕ್ಕಮಗಳೂರು-577129 


225 . 


ಚಿಕ್ಕಮಗಳೂರು| 


ನಾಡಕಛೇರಿ, ನಾಡಕಛೇರಿ ಶಿವಾನಿ 


08261 - 246070 


ಉಪ ತಹಸೀಲ್ದಾರ್‌, ನಾಡ ಕಛೇರಿ,ಗ್ರಾಮ 
ಪಂಚಾಯತ್ ಕಟ್ಟಡ, ಶಿವಾನಿ ಚಿಕ್ಕಮಗಳೂರು - 
577549 
ತಹಸೀಲ್ದಾರ್‌, ನಾಡಕಛೇರಿ- ತರೀಕೆರೆ 
ವಿಧಾನಸೌಧ ಬಿ .ಹೆಚ್.ರಸ್ತೆ ತರೀಕೆರೆ 
ಚಿಕ್ಕಮಗಳೂರ-577228 


226. 


ಚಿಕ್ಕಮಗಳೂರು 


ನಾಡಕಛೇರಿ ನಾಡಕಛೇರಿ 


08261 -222370 


ತರಿಕೆರೆ 


227 . 


08150-282121 


ಚಿಕ್ಕಬಳ್ಳಾಪುರ | ನಾಡಕಛೇರಿ ನಾಡಕಛೇರಿ 

ಬಾಗೇಪಲ್ಲಿ 


ತಹಸೀಲ್ದಾರ್‌ ತಾಲ್ಲೂಕುಕಛೇರಿ, ಬಾಗೇಪಲ್ಲಿ, 
ಚಿಕ್ಕಬಳ್ಳಾಪುರA -561207 


228. 


ಚಿಕ್ಕಬಳ್ಳಾಪುರ 


| ನಾಡಕಛೇರಿ ನಾಡಕಛೇರಿ ಚೇಳೂರು 


08150 - 280077 


ಉಪ ತಹಸೀಲ್ದಾರ್, ಚೇಳೂರು, ಬಾಗೇಪಲ್ಲಿ , 
ತಾಲ್ಲೂಕು, ಚಿಕ್ಕಬಳ್ಳಾಪುರ-561207 


229 . 


ಚಿಕ್ಕಬಳ್ಳಾಪುರ 


ನಾಡಕಛೇರಿ|| ನಾಡಕಛೇರಿ 


- 288422 


230 . 


ಚಿಕ್ಕಬಳ್ಳಾಪುರ 


ನಾಡಕಛೇರಿ, ನಾಡಕಛೇರಿ ಮಿಟ್ಟೇಮರಿ | 


ನಾಡಕಛೇರಿ, ಮಿಟ್ಟೇಮರಿ 


08150- 287011 


231 . 


ಚಿಕ್ಕಬಳ್ಳಾಪುರ 


ನಾಡಕಛೇರಿ ಪಾತಪಾಳ್ಯ 


ನಾಡಕಛೇರಿ, ಪಾತಪಾಳ್ಯ 


08150 - 285011 


232 . 


ಚಿಕ್ಕಬಳ್ಳಾಪುರ 


ನಾಡಕಛೇರಿ 

ಚಿಕ್ಕಬಳ್ಳಾಪುರ 


233 . 


ಚಿಕ್ಕಬಳ್ಳಾಪುರ 


ನಾಡಕಛೇರಿ ಮಂಡಿಕಲ್, 


234 , 


ಚಿಕ್ಕಬಳ್ಳಾಪುರ | ನಾಡಕಛೇರಿ, ನಂದಿ 


235 . 


ಚಿಕ್ಕಬಳ್ಳಾಪುರ 


ನಾಡಕಛೇರಿ ಅಂಬಾಜಿದುರ್ಗ 


236 . 


ಚಿಕ್ಕಬಳ್ಳಾಪುರ 


ನಾಡಕಛೇರಿ ನಾಡಕಛೇರಿ ಚಿಲಕಲನೇರ್ಪು 


ತಾಲ್ಲೂಕುಕಛೇರಿ, ಹಳೆ ಬಸ್ಟ್ 

08156 - 270382 
ನಿಲ್ದಾಣದ ಹಿಂಭಾಗ, ಚಿಕ್ಕಬಳ್ಳಾಪುರ ತಾಲ್ಲೂಕು 
ಉಪ ತಹಸೀಲ್ದಾರ್‌, ನಾಡ ಕಛೇರಿ (ಕಛೇರಿ) 

08156 - 276448 
ಮಂಡಿಕಲ್, ಮಂಡಿಕಲ್ ಟೌನ್ ಚಿಕ್ಕಬಳ್ಳಾಪುರ 
562104 
ಉಪ ತಹಸೀಲ್ದಾರ್‌, ನಾಡ ಕಛೇರಿ, ನಂದಿಹಳ್ಳಿ [ ಅಂ ] ] 08156- 262121 
ಚಿಕ್ಕಬಳ್ಳಾಪುರ-562103 
ಉಪ ತಹಸೀಲ್ದಾರ್‌, ನಾಡ ಕಛೇರಿ, ಅಂಬಾಜಿದುರ್ಗ, 08154 - 256433 | 
ರೆವಿನ್ಯೂ ಇಲಾಖೆ , ಅಂಬಾಜಿದುರ್ಗ 
ಹೋಬಳಿ, ಶಿಡ್ಲಘಟ್ಟ ರಸ್ತೆ ಚಿಂತಾಮಣಿ ಕೋಲಾರ 
563125 
ಉಪ ತಹಸೀಲ್ದಾರ್‌, ನಾಡ ಕಛೇರಿ, ಚಿಲಕಲನೇರ್ಪು| 08154- 256033 
ರೆವಿನ್ಯೂ ಇಲಾಖೆ, ನಾಡ ಕಛೇರಿ ಚಿಲಕಲನೇರ್ಪು 
ಚಿಂತಾಮಣಿಕೋಲಾರ 563125 
ಉಪ ತಹಸೀಲ್ದಾರ್‌, ನಾಡ ಕಛೇರಿ ಕೈವಾರ, | 08154 -239300 
ರೆವಿನ್ಯೂ ಇಲಾಖೆ, ನಾಡ ಕಛೇರಿಕೈವಾರ 
ಚಿಂತಾಮಣಿ ಕೋಲಾರ -563128 
ಉಪ ತಹಸೀಲ್ದಾರ್, ನಾಡ ಕಛೇರಿ, ಮುಂಗನಹಳ್ಳಿ | 08154 -246077 
ರೆವಿನ್ಯೂ ಇಲಾಖೆ , ಮುಂಗನಹಳ್ಳಿ , ಚಿಂತಾಮಣಿ 
ಕೋಲಾರ 563123 
ಉಪ ತಹಸೀಲ್ದಾರ್‌, ನಾಡ ಕಛೇರಿ, ಮುರುಗಮಲ್ಲ, | 08154 - 237377 
ರೆವಿನ್ಯೂ ಇಲಾಖೆ, ಮುರುಗಮಲ್ಲ, ಚಿಂತಾಮಣಿ, 
ಕೋಲಾರ 563125 


237. 


ಚಿಕ್ಕಬಳ್ಳಾಪುರ | ನಾಡಕಛೇರಿ, ನಾಡಕಛೇರಿ ಕೈವಾರ 


238. | 


ಚಿಕ್ಕಬಳ್ಳಾಪುರ 


ನಾಡಕಛೇರಿ 

ನಾಡಕಛೇರಿ ಮುಂಗನಹಳ್ಳಿ 


239 . 


ಚಿಕ್ಕಬಳ್ಳಾಪುರ | ನಾಡಕಛೇರಿ ನಾಡಕಛೇರಿ ಮುರುಗಮಲ್ಲ 


31 


b 
) 


- ಜಿಲ್ಲೆ 


ಕಛೇರಿಯ ಹೆಸರು ಮತ್ತು ವಿಳಾಸ 


ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ 


6 


240. 


ಚಿಕ್ಕಬಳ್ಳಾಪುರ 


ನಾಡಕಛೇರಿ ನಾಡಕಛೇರಿ ಚಿಂತಾಮಣಿ 


ತಹಸೀಲ್ದಾರ್ ಕಛೇರಿ, ಚಿಂತಾಮಣಿ -563125 | 08154 -255100 


241. 


ಚಿಕ್ಕಬಳ್ಳಾಪುರ | ನಾಡಕಛೇರಿ ಡಿ.ಎನ್ ಪಾಳ್ಯ 


| 08155-290010 


ತಹಸೀಲ್ದಾರ್ ನಾಡಕಛೇರಿ ಭ್ರಮರಾಂಬ ಪತ್ನಿ 
ರಾಮಯ್ಯ ಮನೆ, ಡಿ.ಎನ್ ಪಾಳ್ಯ [ ವಿ& ಪಿ] 
ಗೌರಿಬಿದನೂರು ಚಿಕ್ಕಬಳ್ಳಾಪುರ 561206 


242 . 


ಚಿಕ್ಕಬಳ್ಳಾಪುರ | 


ನಾಡಕಛೇರಿ/ ಹೊಸೂರು 


| 08155 - 282065 


ತಹಸೀಲ್ದಾರ್ ನಾಡ ಕಛೇರಿ ಹೊಸೂರು[ ೨೦] 
ಗೌರಿಬಿದನೂರು ಚಿಕ್ಕಬಳ್ಳಾಪುರ - 561210 


243 . 


ಚಿಕ್ಕಬಳ್ಳಾಪುರ 


ನಾಡಕಛೇರಿ ಮಂಚೇನಹಳ್ಳಿ 


ತಹಸೀಲ್ದಾರ್‌ ನಾಡಕಛೇರಿ , ಮಂಚೇನಹಳ್ಳಿ 


08155 - 280042 


244. 


ಚಿಕ್ಕಬಳ್ಳಾಪುರ 


ನಾಡಕಛೇರಿ ನಾಡಕಛೇರಿ ನಗರಕೆರೆ 


08155-288363 


ತಹಸೀಲ್ದಾರ್‌ ನಾಡಕಛೇರಿ ನಗರಕೆರೆ 
ಹೊಸೂರು[ ೨೦] ಗೌರಿಬಿದನೂರು 
ಚಿಕ್ಕಬಳ್ಳಾಪುರ -561228 


245 . 


ಚಿಕ್ಕಬಳ್ಳಾಪುರ 


ನಾಡಕಛೇರಿ ನಾಡಕಛೇರಿ ತೊಂಡೇಬಾವಿ ತಹಸೀಲ್ದಾರ್ ನಾಡಕಛೇರಿ 


08155 -288529 


ಕಛೇರಿ , ತೊಂಡೇಬಾವಿ ರೈಲ್ವೆ ನಿಲ್ದಾಣ, 
ಗೌರಿಬಿದನೂರು ಚಿಕ್ಕಬಳ್ಳಾಪುರ - 561213 


246. 


ಚಿಕ್ಕಬಳ್ಳಾಪುರ 


ನಾಡಕಛೇರಿ ನಾಡಕಛೇರಿ ಗೌರಿಬಿದನೂರು ತಹಸೀಲ್ದಾರ್‌, ತಾಲ್ಲೂಕುಕಛೇರಿ, ಗೌರಿಬಿದನೂರು 08155 -283121 

ಚಿಕ್ಕಬಳ್ಳಾಪುರ -561208 


247. 


ಚಿಕ್ಕಬಳ್ಳಾಪುರ 


ನಾಡಕಛೇರಿ ಗುಡಿಬಂಡೆ 


ತಾಲ್ಲೂಕುಕಛೇರಿ, ಗುಡಿಬಂಡೆ 


08156- 261054 


248. 


ಚಿಕ್ಕಬಳ್ಳಾಪುರ 


ನಾಡಕಛೇರಿ ನಾಡಕಛೇರಿ ಸೋಮನಹಳ್ಳಿ 


08156 -279744 


ಕಾಯರ್ಕದಶಿರ್ಕ, ಎಂಪಿ. ಸಿ .ಎಸ್. [ ೮] 
ಸೋಮೇನಹಳ್ಳಿ , [ ಅಂ ] ವಯಾ ಪೆರೇಸಂದ್ರ 
ಗುಡಿಬಂಡೆ, ಚಿಕ್ಕಬಳ್ಳಾಪುರ - 561209 


249. 


ಚಿಕ್ಕಬಳ್ಳಾಪುರ 


ನಾಡಕಛೇರಿ ಶಿಡ್ಲಘಟ್ಟ 


08158 - 255221 


ತಹಸೀಲ್ದಾರ್‌, ಕಸಬಾ ಮಿನಿ ವಿಧಾನಸೌಧ, 
ಶಿಡ್ಲಘಟ್ಟ , ಚಿಕ್ಕಬಳ್ಳಾಪುರ -562105 


250. 


ಚಿಕ್ಕಬಳ್ಳಾಪುರ 


08158 - 250601 


ನಾಡಕಛೇರಿ ನಾಡಕಛೇರಿ 

ಬಾಶೆಟ್ಟಿಹಳ್ಳಿ 


ಉಪ ತಹಸೀಲ್ದಾರ್‌, ಮುಖ್ಯ ರಸ್ತೆ ನೋಡಲ್ 
ಟ್ರೈನಿಂಗ್ ಸೆಂಟರ್ ಮುಖ್ಯ ರಸ್ತೆ, ಬಾಶೆಟ್ಟಿಹಳ್ಳಿ , 
ಶಿಡ್ಲಘಟ್ಟ ತಾಲ್ಲೂಕು, ಚಿಕ್ಕಬಳ್ಳಾಪುರ- 563105 


251 . 


ಚಿಕ್ಕಬಳ್ಳಾಪುರ 


ನಾಡಕಛೇರಿ ನಾಡಕಛೇರಿ 

ಜಂಗಮಕೋಟೆ 


ಉಪ ತಹಸೀಲ್ದಾರ್‌, ನಾಡಕಛೇರಿ, ಹಳೆ ಗ್ರಾಮ _ 08158 - 252221 
ಪಂಚಾಯತ್ ಕಛೇರಿ, ಜಂಗಮಕೋಟೆ ಮುಖ್ಯ ರಸ್ತೆ , 
ಜಂಗಮಕೋಟೆ, ಶಿಡಘಟ್ಟ ತಾಲ್ಲೂಕು. 


252 . 


ಚಿಕ್ಕಬಳ್ಳಾಪುರ 


ನಾಡಕಛೇರಿ ನಾಡಕಛೇರಿ ಸಾದಲಿ 


]08158- 259789 


ಉಪ ತಹಸೀಲ್ದಾರ್‌, ನಾಡಕಛೇರಿ 134/1, 
ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹತ್ತಿರ, ಸಾದಲಿ, 
ಶಿಡ್ಕಘಟ್ಟ ತಾಲ್ಲೂಕು. 


253 . 


ಚಿತ್ರದುರ್ಗ 


ನಾಡಕಛೇರಿ ಚಳ್ಳಕೆರೆ 


ತಹಸೀಲ್ದಾರ್‌, ಮಿನಿ ವಿಧಾನಸೌಧ ಚಿತ್ರದುರ್ಗ ರಸ್ತೆ , 08195 - 250066 
ಹಳೆ ತಾಲ್ಲೂಕುಕಛೇರಿ, ಚಳ್ಳಕೆರೆ, ಚಿತ್ರದುರ್ಗ577522 


254. 


ಚಿತ್ರದುರ್ಗ 


08190-207055 


ನಾಡಕಛೇರಿ ನಾಡಕಛೇರಿ 

ನಾಯಕನಹಟ್ಟಿ 


ಉಪ ತಹಸೀಲ್ದಾರ್ # 123 ನಾಯಕನಹಟ್ಟಿ 
ನಾಡಕಛೇರಿ ಕಟ್ಟಡ ನಾಯಕನಹಟ್ಟಿ , ಚಿತ್ರದುರ್ಗ 
577536 


32 


೫) 


ಜಿಲ್ಲೆ 


ಕಛೇರಿಯ ಹೆಸರು ಮತ್ತು ವಿಳಾಸ | ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ 


ವಿಳಾಸ 


255 . 


ಚಿತ್ರದುರ್ಗ 


_ 08195 - 254545 


ನಾಡಕಛೇರಿ ನಾಡಕಛೇರಿ ಪರಶುರಾಂಪುರ ಉಪ ತಹಸೀಲ್ದಾರ್‌ # 56 ನಾಡ ಕಛೇರಿ ಕಟ್ಟಡ 

ಪರಶುರಾಂಪುರ ಚಿತ್ರದುರ್ಗ 577538 


256. 


ಚಿತ್ರದುರ್ಗ 


ನಾಡಕಛೇರಿ ತಳುಕು 


_ 08190- 206686 


ಉಪ ತಹಸೀಲ್ದಾರ್‌, ನಾಡ ಕಛೇರಿ, 123, ನಾಡ 
ಕಛೇರಿ ತಳುಕುಪೋಸ್ಟ್, ಚಿತ್ರದುರ್ಗ 577543 


257. 


ಚಿತ್ರದುರ್ಗ 


08194 - 258670 


ನಾಡಕಛೇರಿ ನಾಡಕಛೇರಿ 

ಭರಮಸಾಗರ 


ಉಪ ತಹಸೀಲ್ದಾರ್‌, ಭರಮಸಾಗರ 
ಚಿತ್ರದುರ್ಗ-577519 


258. 


ಚಿತ್ರದುರ್ಗ 


08194 - 222069 


ನಾಡಕಛೇರಿ ನಾಡಕಛೇರಿ 

ಚಿತ್ರದುರ್ಗ 


ತಹಸೀಲ್ದಾರ್‌, ತಾಲ್ಲೂಕು ಕಛೇರಿ, 
ಚಿತ್ರದುರ್ಗ-577501 


259. 


ಚಿತ್ರದುರ್ಗ 


ನಾಡಕಛೇರಿ ನಾಡಕಛೇರಿ 

ಹಿರೇಗುಂಟನೂರು 


ಉಪ ತಹಸೀಲ್ದಾರ್‌, ರೈತ ಸಂಪರ್ಕ ಕೇಂದ್ರ ನಾಡ 08194-262112 
ಕಛೇರಿ, ಹಿರೇಗುಂಟನೂರು, ಚಿತ್ರದುರ್ಗ-577520 


260. 


ಚಿತ್ರದುರ್ಗ 


ನಾಡಕಛೇರಿ ತುರುವನೂರು 


08194 - 267122 


ಉಪ ತಹಸೀಲ್ದಾರ್‌, ಕಡಬಕಟ್ಟೆ ರಸ್ತೆ , 
ತುರುವನೂರು, ಚಿತ್ರದುರ್ಗ577517 


261. 


ಚಿತ್ರದುರ್ಗ 


ನಾಡಕಛೇರಿ ಧರ್ಮಪುರ 


08193 - 268181 


ಉಪ ತಹಸೀಲ್ದಾರ್‌ ನಾಡಕಛೇರಿ ಧರ್ಮಪುರ, 
ಚಿತ್ರದುರ್ಗ- 577546 


262. 


ಚಿತ್ರದುರ್ಗ 


ನಾಡಕಛೇರಿ ಹಿರಿಯೂರು 


08193 - 227022 


ಎಂಎಆರ್, ತಾಲ್ಲೂಕುಕಛೇರಿ, ಮುಖ್ಯ ರಸ್ತೆ, 
ಹಿರಿಯೂರು, ಚಿತ್ರದುರ್ಗ- 572143 


263. 


ಚಿತ್ರದುರ್ಗ 


ನಾಡಕಛೇರಿ ನಾಡಕಛೇರಿ- ಐಮಂಗಲ 


_ 08193- 273233 


ಉಪ ತಹಸೀಲ್ದಾರ್‌, ನಾಡಕಛೇರಿ, ಐಮಂಗಲ, 
ಚಿತ್ರದುರ್ಗ -577532 


264 . 


ಚಿತ್ರದುರ್ಗ 


ನಾಡಕಛೇರಿ ನಾಡಕಛೇರಿ 


_ 08193 - 262277 


ಉಪ ತಹಸೀಲ್ದಾರ್ ಡಿಎ ಕಛೇರಿ 
ಜವನಗೊಂಡನಹಳ್ಳಿ ಚಿತ್ರದುರ್ಗ - 577511 


ಜವನಗೊಂಡನಹಳ್ಳಿ 


265 . 


ಚಿತ್ರದುರ್ಗ 


ನಾಡಕಛೇರಿ ನಾಡಕಛೇರಿ 


08191 -284032 


ಬ್ರಹ್ಮನಾಯಕನಹಳ್ಳಿದುರ್ಗ 


ಉಪ ತಹಸೀಲ್ದಾರ್ ನಾಡಕಛೇರಿ 
ಬ್ರಹ್ಮನಾಯಕನಹಳ್ಳಿದುರ್ಗ- ಹಳ್ಳಿ, 
ಬ್ರಹ್ಮನಾಯಕನಹಳ್ಳಿದುರ್ಗ -ಪೋಸ್ಟ್ 
ಬ್ರಹ್ಮನಾಯಕನಹಳ್ಳಿದುರ್ಗ- ಚಿತ್ರದುರ್ಗ 


266. 


ಚಿತ್ರದುರ್ಗ 


ನಾಡಕಛೇರಿ ನಾಡಕಛೇರಿ 


ಉಪ ತಹಸೀಲ್ದಾರ್‌, ನಾಡಕಛೇರಿ, ರಾಮಗಿರಿ ಹಳ್ಳಿ , ] 08191- 286455 
ರಾಮಗಿರಿ ಪೋಸ್ಟ್, ರಾಮಗಿರಿ ಚಿತ್ರದುರ್ಗ 
577539 


ರಾಮಗಿರಿ 


267 . 


ಚಿತ್ರದುರ್ಗ 


ನಾಡಕಛೇರಿ ನಾಡಕಛೇರಿ ತಾಳ್ಯ 


08191 - 283055 


ಉಪ ತಹಸೀಲ್ದಾರ್, ನಾಡಕಛೇರಿ, ತಾಳ್ಯ , 
ಚಿತ್ರದುರ್ಗ - 577527 


268 . 


ಚಿತ್ರದುರ್ಗ 


ನಾಡಕಛೇರಿ ನಾಡಕಛೇರಿ ಹೊಳಲ್ಕೆರೆ 


08191 - 275119 


ತಹಸೀಲ್ದಾರ್ , ತಾಲ್ಲೂಕುಕಛೇರಿ, ಸಿಬಿ ರಸ್ತೆ, 
ಹೊಳಲ್ಕೆರೆ, ಚಿತ್ರದುರ್ಗ-577526 


269 . 


ಚಿತ್ರದುರ್ಗ 


08199 - 230132 


ನಾಡಕಛೇರಿ 

ನಾಡಕಛೇರಿ ಹೊಸದುರ್ಗ 


ತಹಸೀಲ್ದಾರ್, ತಾಲ್ಲೂಕುಕಛೇರಿ, ಟಿ ಬಿ ವೃತ್ತ, 
ಹೊಸದುರ್ಗ, ಚಿತ್ರದುರ್ಗ- 577527 


270. 


ಚಿತ್ರದುರ್ಗ 


ನಾಡಕಛೇರಿ 

ನಾಡಕಛೇರಿ ಮಾಡದಕೆರೆ 


ಉಪ ತಹಸೀಲ್ದಾರ್, ನಾಡ ಕಛೇರಿ, ಮಾಡದಕೆರೆ, ]08199- 241330| 
ಚಿತ್ರದುರ್ಗ - 577527 


33 


ಜಿಲ್ಲೆ 


| ಕಛೇರಿಯ ಹೆಸರು ಮತ್ತು ವಿಳಾಸ 


ದೂರವಾಣಿ 
ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ | ಸಂಖ್ಯೆ ಪಿನ್ 

ಕೋಡ್‌ನೊಂದಿ 


ವಿಳಾಸ 


ಗೆದಿಗೆ. 


271 . 


ಚಿತ್ರದುರ್ಗ 


ನಾಡಕಛೇರಿ ನಾಡಕಛೇರಿ ಮುತ್ತೋಡು 


ಉಪ ತಹಸೀಲ್ದಾರ್‌, ನಾಡ ಕಛೇರಿ, ಮುತ್ತೋಡು, ]08199 - 240058| 
ಚಿತ್ರದುರ್ಗ- 577533 


272 . 


ಚಿತ್ರದುರ್ಗ 


ನಾಡಕಛೇರಿ 


08199 - 242480 


ನಾಡಕಛೇರಿಶ್ರೀರಾಂಪುರ, ತಹಸೀಲ್ದಾರ್‌ ನಾಡ ಕಛೇರಿ, 

ಶ್ರೀರಾಂಪುರ, ಚಿತ್ರದುರ್ಗ- 577542 


273 . 


ಚಿತ್ರದುರ್ಗ 


ನಾಡಕಛೇರಿ ನಾಡಕಛೇರಿ ದೇವಸಮುದ್ರ 


ಗ್ರಾಮಪಂಚಾಯತ್ ( ನಾಡಕಛೇರಿ) ದೇವಸಮುದ್ರ, 08198 - 267115) 
ಮೊಳಕಾಲೂರು ತಾ : ಚಿತ್ರದುರ್ಗ- 577540 


274 . 


ಚಿತ್ರದುರ್ಗ 


ನಾಡಕಛೇರಿ ಮೊಳಕಾಲೂರು 


ತಹಸೀಲ್ದಾರ್‌, ತಾಲ್ಲೂಕು ಕಛೇರಿ ಹತ್ತಿರ , 

08198 - 229008 
ಮೊಳಕಾಲೂರು ಚಿತ್ರದುರ್ಗ ಜಿಲ್ಲೆ., ಚಿತ್ರದುರ್ಗ 
577535 
ತಹಸೀಲ್ದಾರ್ ತಾಲ್ಲೂಕುಕಛೇರಿ ಬಂಟ್ವಾಳ, ಬಿ ಸಿ . 08255 - 232120 
ರಸ್ತೆ 574219 


275 . 


ದಕ್ಷಿಣ ಕನ್ನಡ 


ನಾಡಕಛೇರಿ ಬಂಟ್ವಾಳ 


276 . 


ದಕ್ಷಿಣ ಕನ್ನಡ | 


08255 - 234121 


ನಾಡಕಛೇರಿ ನಾಡಕಛೇರಿ, ಪಾಣೆ, 

ಮಂಗಳೂರು 


ಉಪ ತಹಸೀಲ್ದಾರ್‌ ನಾಡಕಛೇರಿ 
ಪಾಣೆ ಮಂಗಳೂರು ಪಂಚಾಯತ್ ಕಟ್ಟಡ, ಬಿ ಸಿ ರಸ್ತೆ 
574219 


277. 


ದಕ್ಷಿಣ ಕನ್ನಡ 


ನಾಡಕಛೇರಿ ವಿಟ್ಲ. 


ಉಪ ತಹಸೀಲ್ದಾರ್ . ನಾಡಕಛೇರಿ ವಿಟ್ಲ, ವಿಟ್ಲ. 
ಪೋಸ್ಟ್ ಬಂಟ್ವಾಳ ತಾಲ್ಲೂಕು 574243 


278. 


ದಕ್ಷಿಣ ಕನ್ನಡ 


ನಾಡಕಛೇರಿ ಬೆಳ್ತಂಗಡಿ 


ತಹಸೀಲ್ದಾರ್‌, ತಾಲ್ಲೂಕುಕಛೇರಿ ಬೆಳ್ತಂಗಡಿ ಬೆಳ್ತಂಗಡಿ- 08256 -232047 
574214 
ಉಪ ತಹಸೀಲ್ದಾರ್‌ ನಾಡಕಛೇರಿಕೊಕ್ಕಡ, ಕೊಕ್ಕಡ 08251 - 254066 
ಪೋಸ್ಟ್, ಬೆಳ್ತಂಗಡಿ ತಾಲ್ಲೂಕು-574198 


279 . 


ದಕ್ಷಿಣ ಕನ್ನಡ | 


ನಾಡಕಛೇರಿ ಕೊಕ್ಕಡ 


280 . 


ದಕ್ಷಿಣ ಕನ್ನಡ 


ನಾಡಕಛೇರಿ ನಾಡಕಛೇರಿ ವೇಣೂರು 


08256-286007 


ಉಪ ತಹಸೀಲ್ದಾರ್ . ನಾಡಕಛೇರಿ ವೇಣೂರು 
ಬೆಳ್ತಂಗಡಿ ತಾಲ್ಲೂಕು 574242 
ತಹಸೀಲ್ದಾರ್ ಕಡಬ, ಕಾರ್ಕಳ- 574221 


281. 


ದಕ್ಷಿಣ ಕನ್ನಡ 


ನಾಡಕಛೇರಿ ಕಾರ್ಕಳ 


08251 - 260435 


282 . 


ದಕ್ಷಿಣ ಕನ್ನಡ 


ನಾಡಕಛೇರಿ ಗುರುಪುರ ಕೈ ಕಂಬಾಲ 


ತಹಸೀಲ್ದಾರ್ ಗುರುಪುರ ಕೈಕಂಬಾಲ ಅಂಚೆ ಪೋಸ್ಟ್ 0824- 2258487 
ಮಂಗಳೂರು-574151 


283. 


ದಕ್ಷಿಣ ಕನ್ನಡ 


0824- 2220587 


ದಕ್ಷಿಣ ಕನ್ನಡ ಮಂಗಳೂರು 
ನಾಡಕಛೇರಿ 


ತಹಸೀಲ್ದಾರ್‌ ತಾಲ್ಲೂಕು ಕಛೇರಿ, 
ಮಂಗಳೂರು- 575001 


284. 


ದಕ್ಷಿಣ ಕನ್ನಡ 


ನಾಡಕಛೇರಿ ಮಂಗಳೂರು- ಬಿ 


ಉಪ ತಹಸೀಲ್ದಾರ್ ನಾಡಕಛೇರಿ, ಮಂಗಳೂರು 0824 -2460039 
ಬಸ್ ನಿಲ್ದಾಣದ ಹತ್ತಿರ ತೊಕ್ಕೊಟ್ಟು 575017 


285 . 


ದಕ್ಷಿಣ ಕನ್ನಡ 


ನಾಡಕಛೇರಿ ನಾಡಕಛೇರಿ ಮಂಗಳೂರು- ಬಿ 


0824 - 2412431 


ಪಡಸಾಲೆ , ತಾಲ್ಲೂಕು ಕಛೇರಿ, ಮಂಗಳೂರು 
575001 
ವಿಶೇಷ ತಹಸೀಲ್ದಾರ್‌, ತಾಲ್ಲೂಕು ಕಛೇರಿ 
ಮೂಡಬಿದ್ರೆ 574227 


286. 


ದಕ್ಷಿಣ ಕನ್ನಡ 


ನಾಡಕಛೇರಿ ನಾಡಕಛೇರಿ ಮೂಡಬಿದ್ರೆ 


08258 - 238100 


287. 


ದಕ್ಷಿಣ ಕನ್ನಡ 


ನಾಡಕಛೇರಿ ನಾಡಕಛೇರಿ ಮುಲ್ಕಿ 


0824 - 2294486 


ಉಪ ತಹಸೀಲ್ದಾರ್ ನಾಡಕಛೇರಿ ಮುಲ್ಕಿ ಮುಲ್ಕಿ 
ಮಂಗಳೂರು ತಾಲ್ಲೂಕು574154 


34 


*)2 


- ಜಿಲ್ಲೆ 


ಕಛೇರಿಯ ಹೆಸರು ಮತ್ತು ವಿಳಾಸ | 


ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ 


ವಿಳಾಸ 


288 . 


ದಕ್ಷಿಣ ಕನ್ನಡ 


ನಾಡಕಛೇರಿ ನಾಡಕಛೇರಿ ಸುರತ್ಕಲ್ 


_ 0824 -2477887 


ಉಪತಹಸೀಲ್ದಾರ್ . ನಾಡಕಛೇರಿ ಸುರತ್ಕಲ್, . 
ಮಾರ್ಕಟ್ ಹತ್ತಿರ, ಸುರತ್ಕಲ್ -575014 


289 . 


ದಕ್ಷಿಣ ಕನ್ನಡ 


ನಾಡಕಛೇರಿ ನಾಡಕಛೇರಿ ಬಜೆ ಕಛೇರಿ 

ಮುಂಭಾಗ 


ಎ . ಜೆ.ಎಸ್. ಕೆ ಸುರತ್ಕಲ್ ಅಂಚೆ ವಿಲೇಜ್ ಅಕೌಂಟ್ 
ಕಛೇರಿ, ಬಜೆ , ಮಂಗಳೂರು ತಾಲ್ಲೂಕು-574142 


290. 


ದಕ್ಷಿಣ ಕನ್ನಡ 


ನಾಡಕಛೇರಿ ನಾಡಕಛೇರಿ ಉಪ್ಪಿನಂಗಡಿ 


ಉಪ ತಹಸೀಲ್ದಾರ್ , ನಾಡಕಛೇರಿ ಉಪ್ಪಿನಂಗಡಿ , 08251- 250155 
ಪೋಲಿಸ್ ಸ್ಟೇಷನ್ ಹತ್ತಿರ, ,ಉಪ್ಪಿನಂಗಡಿ, - 
574241 


291 . 


ದಕ್ಷಿಣ ಕನ್ನಡ 


ನಾಡಕಛೇರಿ ನಾಡಕಛೇರಿ ಪುತ್ತೂರು 


ತಹಸೀಲ್ದಾರ್‌, ತಾಲ್ಲೂಕುಕಛೇರಿ ಪುತ್ತೂರು - 574201 08251- 230349 


292 . 


ದಕ್ಷಿಣ ಕನ್ನಡ 


| ನಾಡಕಛೇರಿ ನಾಡಕಛೇರಿ ಪಾಂಡ 


08257- 278575 


ಉಪ ತಹಸೀಲ್ದಾರ್ , ನಾಡಕಛೇರಿ , ಪಾಂಡ 
ಪಾಂಡ - 574239 


293. 


ದಕ್ಷಿಣ ಕನ್ನಡ 


ನಾಡಕಛೇರಿ ನಾಡಕಛೇರಿ ಸುಳ್ಯ 


08257-230330 


ತಹಸೀಲ್ದಾರ್ , ತಾಲ್ಲೂಕುಕಛೇರಿ ಸುಳ್ಯ , ಸುಳ್ಯ - 
574239 


294. 


ದಾವಣಗೆರೆ | 


ನಾಡಕಛೇರಿ ನಾಡಕಛೇರಿ, ಅರಸೀಕೆರೆ 


08398- 270029 


ನಾಡ ಕಛೇರಿ, ಅರಸೀಕೆರೆ , ಹರಪನಹಳ್ಳಿ , 
ದಾವಣಗೆರೆ - 583213 


295 . 


ದಾವಣಗೆರೆ 


ನಾಡಕಛೇರಿ ನಾಡಕಛೇರಿ ಚಿಗಟೇರಿ 


]08398 - 274615 


ನಾಡ ಕಛೇರಿ ಕಛೇರಿ, ಚಿಗಟೇರಿ ಹರಪನಹಳ್ಳಿ , 
ದಾವಣಗೆರೆ -583213 


296. 


ದಾವಣಗೆರೆ 


ನಾಡಕಛೇರಿ ನಾಡಕಛೇರಿ, ತೆಲಗಿ 


ಉಪ ತಹಸೀಲ್ದಾರ್‌, ನಾಡ ಕಛೇರಿ, ಕೆಇಬಿ ಕಛೇರಿ 08398- 276015 
ಹತ್ತಿರ, ಹರಪನಹಳ್ಳಿ , ದಾವಣಗೆರೆ-583213 


297. 


ದಾವಣಗೆರೆ 


ನಾಡಕಛೇರಿ ನಾಡಕಛೇರಿ ದಾವಣಗೆರೆ 


ತಹಸೀಲ್ದಾರ್, ತಹಸೀಲ್ದಾರ್ ಕಛೇರಿ, ಕ್ಲಾಕ್ ಟವರ್ 08192- 257020 
ಹತ್ತಿರ, ದಾವಣಗೆರೆ -577001 


298. 


ದಾವಣಗೆರೆ 


ನಾಡಕಛೇರಿ ನಾಡಕಛೇರಿ, ಅನಗೋಡು 


08192 - 212755 


ಉಪ ತಹಸೀಲ್ದಾರ್‌, ಅನಗೋಡು, ಗ್ರಾಮ 
ಪಂಚಾಯಿತಿ ಕಟ್ಟಡ, ದಾವಣಗೆರೆ ತಾಲ್ಲೂಕು, 
ದಾವಣಗೆರೆ -577556 


299. 


ದಾವಣಗೆರೆ 


08192- 215755 


ನಾಡಕಛೇರಿ ನಾಡಕಛೇರಿ ಮಾಯಕೊಂಡ ಉಪ ತಹಸೀಲ್ದಾರ್ 

ಮಾಯಕೊಂಡ, 183,ಶ್ರೀನಿವಾಸ ಕಾಂಪ್ಲೆಕ್ಸ್ , 
ಮಾಯಕೊಂಡ, ಶ್ರೀ ಆಂಜನೇಯಸ್ವಾಮಿ 
ದೇವಸ್ಥಾನದ ರಸ್ತೆ , ದಾವಣಗೆರೆ ತಾಲ್ಲೂಕು, 
ದಾವಣಗೆರೆ -577534 


300 . 


ದಾವಣಗೆರೆ 


ನಾಡಕಛೇರಿ ನಾಡಕಛೇರಿ ಹರಿಹರ 


ತಾಲ್ಲೂಕುಕಛೇರಿ, ಕನಾರ್ಕಟಕ ನಿಗಮ್ ಲಿಮಿಟೆಡ್, 08192-243044 
ಶಿವಮೊಗ್ಗ ರಸ್ತೆ, ಹರಿಹರ, ದಾವಣಗೆರೆ- 577601 


301 . 


ದಾವಣಗೆರೆ 


_ 08192- 299299 


ನಾಡಕಛೇರಿ ನಾಡಕಛೇರಿ ಮಲೇಬೆನ್ನೂರು ಉಪ ತಹಸೀಲ್ದಾರ್ ಕಛೇರಿ, ನಾಡಕಛೇರಿ, 

ಸಕಾರ್ಕರಿ.ಆಸ್ಪತ್ರೆ ಹತ್ತಿರ, ಶಿವಮೊಗ್ಗರಸ್ತೆ 
ಮಲೇಬೆನ್ನೂರು, ಹರಿಹರ ತಾಲ್ಲೂಕು., 
ದಾವಣಗೆರೆ-577530 


302 . 


ದಾವಣಗೆರೆ 


| ನಾಡಕಛೇರಿ ನಾಡಕಛೇರಿ ಬಿಳಿಚೋಡು 


ನಾಡ ಕಛೇರಿ ರೆವೆನ್ಯೂ ಇಲಾಖೆ, 1, ಬಿಳಿಚೋಡು, ]08196 - 248227 
ಜಗಳೂರು ತಾಲ್ಲೂಕು ದಾವಣಗೆರೆ -577553 


303 . 


ದಾವಣಗೆರೆ 


ನಾಡಕಛೇರಿ ನಾಡಕಛೇರಿ ಸೊಕ್ಕೆ 


ಉಪ ತಹಸೀಲ್ದಾರ್‌, ನಾಡ ಕಛೇರಿ, ರೆವೆನ್ಯೂ 


08196- 283319 


35 


*)2 


ಕಛೇರಿಯ ಹೆಸರು ಮತ್ತು ವಿಳಾಸ 


ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ 


3 


ವಿಳಾಸ 


ಇಲಾಖೆ, ಸೊಕ್ಕೆ ಜಗಳೂರುತಾಲ್ಲೂಕು 
ದಾವಣಗೆರೆ- 577528 


304. 


ದಾವಣಗೆರೆ 


ನಾಡಕಛೇರಿ ನಾಡಕಛೇರಿ ಜಗಳೂರು 


ತಹಸೀಲ್ದಾರ್, ಮಿನಿ ವಿಧಾನಸೌಧ, ಬಿದರ್ ಕೆರೆ ರಸ್ತೆ, 08196-227188 
ಜಗಳೂರು, ದಾವಣಗೆರೆ- 577528 


305 . 


ದಾವಣಗೆರೆ 


ನಾಡಕಛೇರಿ ನಾಡಕಛೇರಿ ಹೊನ್ನಾಳಿ 


ಅಟಲ್ ಜಿ ಜನಸ್ನೇಹಿ ಕೇಂದ್ರ, ಮಿನಿ ವಿಧಾನಸೌಧ, 08188- 252225 
ತಹಸೀಲ್ದಾರ್ ಕಛೇರಿ, ಟಿ ಎಂ ರಸ್ತೆ, ಹೊನ್ನಾಳಿ 
ತಾಲ್ಲೂಕು, ದಾವಣಗೆರೆ -577217 


306. 


ದಾವಣಗೆರೆ 


ನಾಡಕಛೇರಿ ನಾಡಕಛೇರಿ ಬಸವ ಪಟ್ಟಣ 


ಉಪ ತಹಸೀಲ್ದಾರ್; ನಾಡಕಛೇರಿ ಬಸವ ಪಟ್ಟಣ ಹಳ್ಳಿ 08180- 272172 
ಮತ್ತಿ ಅಂಚೆಪೋಸ್ಟ್577551 


307. 


ದಾವಣಗೆರೆ 


ನಾಡಕಛೇರಿ ನಾಡಕಛೇರಿ ದೇವರಹಳ್ಳಿ 


ಉಪ ತಹಸೀಲ್ದಾರ್; ನಾಡಕಛೇರಿ, ತಾವರೆಕೆರೆ, 
ಚನ್ನಗಿರಿ, ದಾವಣಗೆರೆ ಜಿಲ್ಲೆ 577215 


308. 


ದಾವಣಗೆರೆ 


08180 - 256456 


ನಾಡಕಛೇರಿ ನಾಡಕಛೇರಿ ಸಂತೇಬೆನ್ನೂರು ಉಪ ತಹಸೀಲ್ದಾರ್ ; 

ನಾಡಕಛೇರಿ ಸಂತೇಬೆನ್ನೂರು577552 


309 . 


ದಾವಣಗೆರೆ 


ನಾಡಕಛೇರಿ 


310. 


ದಾವಣಗೆರೆ 


311 . 


ದಾವಣಗೆರೆ 


312 . 


ದಾವಣಗೆರೆ 


313. 


ದಾವಣಗೆರೆ 


314 . 


ದಾವಣಗೆರೆ 


ನಾಡಕಛೇರಿ ನಾಡಕಛೇರಿ ತಾವರೆಕೆರೆ ಉಪ ತಹಸೀಲ್ದಾರ್; ನಾಡಕಛೇರಿ ತಾವರೆಕೆರೆ , 08189- 233530 

ಚನ್ನಗಿರಿ ತಾಲ್ಲೂಕು, ದಾವಣಗೆರೆ ಜಿಲ್ಲೆ 577213 
ನಾಡಕಛೇರಿ ನಾಡಕಛೇರಿ ತ್ಯಾವಣಿಗೆ ಉಪ ತಹಸೀಲ್ದಾರ್‌; ನಾಡಕಛೇರಿ ತ್ಯಾವಣಿಗೆ, 

08180- 276276 
ಚನ್ನಗಿರಿ ತಾಲ್ಲೂಕು577544 
ನಾಡಕಛೇರಿ ನಾಡಕಛೇರಿ 

ಉಪ ತಹಸೀಲ್ದಾರ್‌ ನಾಡಕಛೇರಿ,ಗೋವಿನಕೋವಿ, 8188264225 
ಗೋವಿನಕೋವಿ 

ಹೊನ್ನಾಳಿ ತಾಲ್ಲೂಕು, ದಾವಣಗೆರೆ ಜಿಲ್ಲೆ 
ನಾಡಕಛೇರಿ ನಾಡಕಛೇರಿ 

ಉಪ ತಹಸೀಲ್ದಾರ್, ನಾಡಕಛೇರಿ, ಹೆಚ್ ಕಡದಕಟ್ಟೆ 8188252425 
ಹೆಚ್ ಕಡದಕಟ್ಟೆ 

ಹೊನ್ನಾಳಿ ತಾಲ್ಲೂಕು, ದಾವಣಗೆರೆ ಜಿಲ್ಲೆ 
ನಾಡಕಛೇರಿ ನಾಡಕಛೇರಿ, ಕುಂದೂರು ಕುಂದೂರು ಹಳ್ಳಿ ಮತ್ತುಪೋಸ್ಟ್ -2577219 08188 -262265 
ನಾಡಕಛೇರಿ ನಾಡಕಛೇರಿ, ನ್ಯಾಮತಿ ಉಪ ತಹಸೀಲ್ದಾರ್‌: ನಾಡಕಛೇರಿ ಬನ್ಸ್ ನಿಲ್ದಾಣದ 08188-265165 

ಹತ್ತಿರ, ನ್ಯಾಮತಿ, ನ್ಯಾಮತಿಪೋಸ್ಟ್, ಹೊನ್ನಾಳಿ 
ನಾಡಕಛೇರಿ ನಾಡಕಛೇರಿ ಸಾಸ್ವಿಹಳ್ಳಿ ಉಪ ತಹಸೀಲ್ದಾರ್; ನಾಡಕಛೇರಿ ಸಾನ್ವೆಹಳ್ಳಿ , 08188 -263377 

ಸಾನ್ವೆಹಳ್ಳಿ ಪೋಸ್ಟ್577224 
ನಾಡಕಛೇರಿ ನಾಡಕಛೇರಿ ಅಲ್ ನವರ್ ನಾಡಕಛೇರಿ ಅಲ್ ನವರ್ ಪಟ್ಟಣ ಪಂಚಾಯಿತಿ ಒಬಿ3 0836- 2385601 

ಕಟ್ಟಡ, ಧಾರವಾಡ 581103 
ನಾಡಕಛೇರಿ ನಾಡಕಛೇರಿ ಅಮೀನಬಾವಿ ನಾಡಕಛೇರಿ ಅಮೀನಬಾವಿ, ಶಾಂತೇಶ್ವರ್ ನಗರ 0836- 2782850 

ಧಾರವಾಡ 581201 
ನಾಡಕಛೇರಿ ನಾಡಕಛೇರಿ 

ತಹಸೀಲ್ದಾರ್, ನಾಡಕಛೇರಿ, ತಹಸೀಲ್ದಾರ್ ಕಛೇರಿ, 0836 -2430065 
ಧಾರವಾಡ 

ಡಿ ಸಿ ಕಾಂಪೌಂಡ್, ಧಾರವಾಡ580001 
ನಾಡಕಛೇರಿ || ನಾಡ ಕಛೇರಿ ಧಾರವಾಡ ಸಂಪರ್ಕ ಕೇಂದ್ರ ಧಾರವಾಡ 581105 

0836 - 2787602 
ನಾಡಕಛೇರಿ ನಾಡಕಛೇರಿ ಛಬ್ಬಿ ಉಪ ತಹಸೀಲ್ದಾರ್ ಛಬ್ಬಿ ನಾಡ ಕಛೇರಿ, ಹುಬ್ಬಳ್ಳಿ, 0836-2312008 

ಧಾರವಾಡ 581207 


315. 


ದಾವಣಗೆರೆ 


316. 


ಧಾರವಾಡ | 


317. 


ಧಾರವಾಡ 


318. 


ಧಾರವಾಡ 


319 . 


ಧಾರವಾಡ 


320. 


ಧಾರವಾಡ 


321 . 


ಧಾರವಾಡ 


ನಾಡಕಛೇರಿ ನಾಡಕಛೇರಿ 


ತಹಸೀಲ್ದಾರ್, ನಾಡಕಛೇರಿ, ಅಮಿಂಗ್ ಟನ್ ರಸ್ತೆ, 0836- 2250164 


36 


*)2 


ಕಛೇರಿಯ ಹೆಸರು ಮತ್ತು ವಿಳಾಸ 


ತಾಲ್ಲೂಕು ಮತ್ತುಹೋಬಳಿ ಮಟ್ಟದ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ . 


3 


ವಿಳಾಸ 


ಹುಬ್ಬಳ್ಳಿ, 


ಹುಬ್ಬಿ, ಧಾರವಾಡ-580020 


322 . 


ಧಾರವಾಡ 


ನಾಡಕಛೇರಿ ನಾಡಕಛೇರಿ ಶಿರಗುಪ್ಪಿ 


ಉಪ ತಹಸೀಲ್ದಾರ್‌ ನಾಡಕಛೇರಿ,ಶಿರಗುಪ್ಪಿ ಹುಬ್ಬಿ , _ 0836 - 2314040 
ಧಾರವಾಡ 581158 


323 . 


ಧಾರವಾಡ 


ನಾಡಕಛೇರಿ ನಾಡಕಛೇರಿ ದುಮ್ಮವಾಡ 


ಉಪ ತಹಸೀಲ್ದಾರ್‌, ನಾಡಕಛೇರಿ, ಪಂಚಾಯತ್ 08370- 282444 
ಕಟ್ಟಡ ದುಮ್ಮವಾಡ, ಕಲಗಟಕಿ, ಧಾರವಾಡ 580114 


324 . 


ಧಾರವಾಡ 


ನಾಡಕಛೇರಿ ನಾಡಕಛೇರಿ 

ತಬಕಡಹೊನ್ನಿಹಳ್ಳಿ 


ಉಪ ತಹಸೀಲ್ದಾರ್, ನಾಡಕಛೇರಿ, ಪಂಚಾಯತ್ 08370-281444 
ಕಟ್ಟಡ ತಬಕಡಹೊನ್ನಿಹಳ್ಳಿ ಕಲಘಟಕಿ 
ಧಾರವಾಡ 581212 


325 . 


ಧಾರವಾಡ 


ನಾಡಕಛೇರಿ ನಾಡ ಕಛೇರಿ 


- 581204 


08370- 284024 


326. 


ಧಾರವಾಡ 


ನಾಡಕಛೇರಿ ನಾಡ ಕಛೇರಿ 


-581113 


08304- 290005 


327 . 


ಧಾರವಾಡ 


ನಾಡಕಛೇರಿ ನಾಡಕಛೇರಿ ಷಂಶಿ 


ಉಪ ತಹಸೀಲ್ದಾರ್ ನಾಡಕಛೇರಿ ಷಂಶಿ ನಾಡಕಛೇರಿ, 08304- 296126 
ಷಂಶಿ ಧಾರವಾಡ 581117 


328, 


ಧಾರವಾಡ 


ನಾಡಕಛೇರಿ ನಾಡಕಛೇರಿ ನವಲಗುಂದ 


ತಹಸೀಲ್ದಾರ್‌, ನಾಡಕಛೇರಿ, ತಹಸೀಲ್ದಾರ್ ಕಛೇರಿ, 08380 -220276 
ನವಲಗುಂದ,, ಧಾರವಾಡ-582208 


329 . 


ಧಾರವಾಡ 


ನಾಡಕಛೇರಿ ನಾಡಕಛೇರಿ ಅಣ್ಣಿಗೆರೆ 


ಉಪ ತಹಸೀಲ್ದಾರ್‌, ನಾಡಕಛೇರಿ, ರೈಲ್ವೆ ನಿಲ್ದಾಣದ 08380 -222095 
ಹತ್ತಿರ , ಅಣ್ಣಿಗೆರೆ 
ಧಾರವಾಡ-582201 


330. 


ಧಾರವಾಡ 


ನಾಡಕಛೇರಿ ನಾಡಕಛೇರಿ ಮೊರಬ 


ಉಪತಹಸೀಲ್ದಾರ್, ನಾಡಕಛೇರಿ, ಪಿ ಹೆಚ್ ಸಿ ಹತ್ತಿರ 08380- 227228 
ಮೊರಬ, ಧಾರವಾಡ- 580112 


ಗದಗ್ 


ನಾಡಕಛೇರಿ ನಾಡಕಛೇರಿ- ಬೆಟಗೇರಿ 


ಉಪ ಹಸೀಲ್ದಾರ್‌, ಬೆಟಗೇರಿ, ಕುರಹಟ್ಟಿಪೇಟ್, 


_ 08372- 245131 


ನಾಡ ಕಾರ್ಯಾಲಯ , ಗದಗ್ 582102 


332 . 


ಗದಗ್ 


ನಾಡಕಛೇರಿ ನಾಡಕಛೇರಿ- ಗದಗ್ 


08372- 250196 


ಉಪ ತಹಸೀಲ್ದಾರ್, ನಾಡ ಕಛೇರಿ- ಗದಗ್, 
ಕೋಟ್‌ರ್ಕ ರಸ್ತೆ, ತಹಸೀಲ್ದಾರ್ ಕಛೇರಿ, ಹಳೆ ಬಸ್ಟ್ 
ನಿಲ್ದಾಣ, ಗದಗ್-582101 


333 . 


ಗದಗ್ 


ನಾಡಕಛೇರಿ ನಾಡಕಛೇರಿ- ದಂಬಳ 


08371-266206 


ಉಪ ತಹಸೀಲ್ದಾರ್‌, ನಾಡ ಕಾಯಾಲಯ , 
ದಂಬಳ, ಮುಂಡರಗಿ ಗದಗ್ 582113 


334 , 


ಗದಗ್ 


ನಾಡಕಛೇರಿ ನಾಡಕಛೇರಿ- ಮುಂಡರಗಿ. 


ಉಪ ತಹಸೀಲ್ದಾರ್‌, ನಾಡ ಕಛೇರಿ, ನೆಮ್ಮದಿಕೇಂದ್ರ , 08371 -262296 
ಮಿನಿ ವಿಧಾನಸೌಧ, ಮುಂಡರಗಿ ಗದಗ್-582118 


335 . 


ಗದಗ್ 


ನಾಡಕಛೇರಿ ನಾಡಕಛೇರಿ 


ನಾಡಕಛೇರಿ-582116 


08487 -272080 


336. 


ಗದಗ್ 


ನಾಡಕಛೇರಿ ನಾಡಕಛೇರಿ-ಕೊಟ್ಟೂರು 


08377 - 246343 


ಉಪ ತಹಸೀಲ್ದಾರ್‌, ಕೊಟ್ಟೂರು, ಕೊಟ್ಟೂರು 
ನೆಮ್ಮದಿಕೇಂದ್ರ, ಎಸ್. ಸಿ. ಶೇಖಣ್ಣನವರ್ ಕಟ್ಟಡ, 
ಹೊಸಬಸ್ ನಿಲ್ದಾಣ ಹತ್ತಿರ, ನರಗುಂದ, ಗದಗ್ 
582206 


37 


) 
ಇ 


ಕಛೇರಿಯ ಹೆಸರು ಮತ್ತು ವಿಳಾಸ | 


ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ 

ವಿಳಾಸ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ. 


| 
ಈ 


ಗದಗ್ 


ನಾಡಕಛೇರಿ ನಾಡಕಛೇರಿ- ನರಗುಂದ, 


ತಹಸೀಲ್ದಾರ್‌ ನರಗುಂದ ಕಸಬಾ , ನಾಡ ಕಛೇರಿ, 08377 -245543 
ಹಳೆ ತಹಶೀಲ್ದಾರ್ ಕಛೇರಿ, ನೆಮ್ಮದಿ ಕೇಂದ್ರ , 
ನರಗುಂದ, ಗದಗ್ 582207 


338. 


ಗದಗ್ 


ನಾಡಕಛೇರಿ ನಾಡಕಛೇರಿರೋಣ 


ಉಪ ತಹಸೀಲ್ದಾರ್‌ ( ನಾಡಕಛೇರಿ) 222 ರೋಣಹಳೆ 08381-267238 
ತಹಸೀಲ್ದಾರ್ ಕಛೇರಿ, ಹುಬ್ಬಿ ರಸ್ತೆ , ರೋಣ, ಗದಗ್ 


339. 


ಗದಗ್ 


ನಾಡಕಛೇರಿ ನಾಡಕಛೇರಿ- ರೋಣ 


]08381 - 268238 


ಉಪ ತಹಸೀಲ್ದಾರ್‌ ( ನಾಡಕಛೇರಿ), 222 , 
ನಾಡಕಛೇರಿ, ನೆಮ್ಮದಿಕೇಂದ್ರ , ನರೇಗಲ್ , 
ರೋಣ ಗದಗ್ -582119 


340. 


ಗದಗ್ 


ನಾಡಕಛೇರಿ ನಾಡಕಛೇರಿ 

ಹೊಳೆಆಲೂರು 


ಉಪ ತಹಸೀಲ್ದಾರ್‌ ( ನಾಡಕಛೇರಿ) ಹೊಳೆಆಲೂರು, 08381- 266239 
222, ಹೊಳೆಆಲೂರು ನೆಮ್ಮದಿಕೇಂದ್ರ , 
ಹೊಳೆಆಲೂರು,ರೋಣ, ಗದಗ್ -582203 


341 . 


ಗದಗ್ 


ನಾಡಕಛೇರಿ ನಾಡಕಛೇರಿ ಶಿರಹಟ್ಟಿ 


ಶಿರಹಟ್ಟಿ , ಗದಗ್-582120 


08487 -242180 


342. 


ಗುಲ್ಬರ್ಗಾ 


ನಾಡಕಛೇರಿ ನಾಡಕಛೇರಿ ಅಜ್ಜಲ್ ಪುರ 


ತಹಸೀಲ್ದಾರ್ ಕಛೇರಿ ,ಬಿಜಾಪುರ ರಸ್ತೆ ಅಪ್ಪಲ್ ಪುರ 


343 . 


ಗುಲ್ಬರ್ಗಾ 


ನಾಡಕಛೇರಿ ನಾಡಕಛೇರಿ ಅಥನೂರು 


08470 - 260022 


ಉಪ ತಹಸೀಲ್ದಾರ್‌, ಅಥನೂರು 
ಅಪ್ಪಲ್ ಪುರ, ಗುಲ್ಬರ್ಗಾ-585301 


344 . 


ಗುಲ್ಬರ್ಗಾ 


ನಾಡಕಛೇರಿ ನಾಡಕಛೇರಿ 


- 235616 


345. 


ಗುಲ್ಬರ್ಗಾ 


ನಾಡಕಛೇರಿ ನಾಡಕಛೇರಿ ಖಜೂರಿ 


ಉಪ ತಹಸೀಲ್ದಾರ್, 910, ಖಜೂರಿ, ಬಿನ್ ಭಾರತ್ 08477 -227474 
ಬಾಯಿ ಶಿರೂರ್ಕರ್, ಆಳಂದ, ಗುಲ್ಬರ್ಗಾ-585314 


346. 


ಗುಲ್ಬರ್ಗಾ 


_ 08440- 216300 


347. 


ಗುಲ್ಬರ್ಗಾ 


ನಾಡಕಛೇರಿ ನಾಡಕಛೇರಿ ಮದನ್ ಹಿಪ್ಪರಗ ಉಪ ತಹಸೀಲ್ದಾರ್‌, ಮದನ್ ಹಿಪ್ಪರಗ , ರೆವಿನ್ಯೂ 

ಕಟ್ಟಡ, ಆಳಂದ, ಗುಲ್ಬರ್ಗಾ585282 
ನಾಡಕಛೇರಿ ನಾಡಕಛೇರಿ- ನರೋನ ಉಪ ತಹಸೀಲ್ದಾರ್‌, ನರೋನ, ಪಿ ಹೆಚ್ ಸಿ | 

ಆಳಂದ,,ಗುಲ್ಬರ್ಗಾ-585236 ಸಮುದಾಯ 
ಆರೋಗ್ಯಕೇಂದ್ರ, ನರೋನ 


08477 -228284 


348. 


ಗುಲ್ಬರ್ಗಾ 


ನಾಡಕಛೇರಿ ನಾಡಕಛೇರಿ- ನಿಂಬರಗ . 


08440- 286662 


ಉಪ ತಹಸೀಲ್ದಾರ್‌ ನಿಂಬರಗ, ನಿಂಬರಗ, ರೆವಿನ್ನೂ , 
ಕಟ್ಟಡ, ಆಳಂದ, ಗುಲ್ಬರ್ಗಾ-585244 


349 . 


ಗುಲ್ಬರ್ಗಾ 


ನಾಡಕಛೇರಿ ನಾಡಕಛೇರಿ- ಆಳಂದ 


[ 08477 - 202040 


ಉಪ ತಹಸೀಲ್ದಾರ್‌, ಆಳಂದ , ನಾಡ ಕಛೇರಿ, 
ರೆವಿನ್ಯೂ , ಇಲಾಖೆ, ತಹಸೀಲ್ದಾರ್ ಕಛೇರಿ, 
ಆಳಂದ, ಗುಲ್ಬರ್ಗಾ-585302 


350. 


ಗುಲ್ಬರ್ಗಾ 


ನಾಡಕಛೇರಿ ನಾಡಕಛೇರಿ- ಚಿಂಚೋಳಿ 


351. 


ಗುಲ್ಬರ್ಗಾ 


ನಾಡಕಛೇರಿ ನಾಡಕಛೇರಿ 


585317 


08474 -221090 


352 . 


ಗುಲ್ಬರ್ಗಾ 


ನಾಡಕಛೇರಿ ನಾಡಕಛೇರಿ 


ಕೆ -585312 


8474227666 


353. 


ಗುಲ್ಬರ್ಗಾ 


ನಾಡಕಛೇರಿ ನಾಡಕಛೇರಿ 


8476247333 


ನಾಲವಾರ್ 


ಉಪ ತಹಸೀಲ್ದಾರ್‌- ನಾಲವಾರ್, 8-64 , 
ಕಮಾಲಾಕ್ಷಿ, ಶಾಂತಪ್ಪ ಗೌಡ ಕಟ್ಟಡ, ಕುಂಬಾರಹಳ್ಳಿ 
ಬಸ್ ನಿಲ್ದಾಣದ ಹತ್ತಿರ , ಚಿತ್ತಾಪುರ ತಾಲ್ಲೂಕು, 


38 


*)2 


ಕಛೇರಿಯ ಹೆಸರು ಮತ್ತು ವಿಳಾಸ 


ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ. 


3 


ವಿಳಾಸ 


ನಾಲವಾರ್, ಗುಲ್ಬರ್ಗಾ-585218 


354 . 


ಗುಲ್ಬರ್ಗಾ 


ನಾಡಕಛೇರಿ ನಾಡಕಛೇರಿ 

ಶಹಬಾದ್ 


ಉಪ ತಹಸೀಲ್ದಾರ್‌- ಕಛೇರಿ, ಹಳೆ ಡಿ ಎಸ್ ಪಿ ಕಛೇರಿ 08474-205577 
ಹತ್ತಿರ , ಹುನಗುಂಟ ರಸ್ತೆ, ಶಹಬಾದ್, ಗುಲ್ಬರ್ಗಾ-- 
585228 


355 . 


ಗುಲ್ಬರ್ಗಾ 


08474 - 236147 


ನಾಡಕಛೇರಿ ನಾಡಕಛೇರಿ 

ಚಿತ್ತಾಪುರ 


ತಹಸೀಲ್ದಾರ್ ಕಛೇರಿ, 
ಚಿತ್ತಾಪುರ ಗುಲ್ಬರ್ಗಾ-585211 


356. 


ಗುಲ್ಬರ್ಗಾ 


ನಾಡಕಛೇರಿ ನಾಡಕಛೇರಿ 


ಉಪ ತಹಸೀಲ್ದಾರ್‌-ಕಛೇರಿ, ಕೊಡ್ಲಿ ಟೆಲಿಪೋನ್ಎಕ್ಸ್ 08475 -292003 
ಚೇಂಜ್ ಹತ್ತಿರ,ಕೊಡ್ಲಿ, ಚಿಂಚೋಳಿ, ಗುಲ್ಬರ್ಗಾ 
585312 


357 . 


ಗುಲ್ಬರ್ಗಾ 


ನಾಡಕಛೇರಿ ನಾಡಕಛೇರಿ 


- 585324 


08475 - 295016 


358. 


ಗುಲ್ಬರ್ಗಾ 


ನಾಡಕಛೇರಿ ನಾಡಕಛೇರಿ- ಐನಪುರ್ 


- 


08483 - 275201 


ಉಪ ತಹಸೀಲ್ದಾರ್‌, ನಾಡ ಕಛೇರಿ, ಐನಪುರ್ 
ಚಿಂಚೋಳಿ, ಗುಲ್ಬರ್ಗಾ-585414 


359 . 


ಗುಲ್ಬರ್ಗಾ 


ನಾಡಕಛೇರಿ ನಾಡಕಛೇರಿ- ಔರಾದ್- ಬಿ 


08472 - 211876 


ಉಪ ತಹಸೀಲ್ದಾರ್ ಕಛೇರಿ, 
ಔರಾದ್- ಬಿ, ಗುಲ್ಬರ್ಗಾ-585316 


360. 


ಗುಲ್ಬರ್ಗಾ 


ನಾಡಕಛೇರಿ ನಾಡಕಛೇರಿ- ಫರಹತಾ ಬಾದ್ ಉಪ ತಹಸೀಲ್ದಾರ್ ಕಛೇರಿ, ನಾಡ ಕಛೇರಿ, ಫರಹತಾ (08472-213002 

ಬಾದ್, ಗುಲ್ಬರ್ಗಾ-585308 


361. 


ಗುಲ್ಬರ್ಗಾ 


ನಾಡಕಛೇರಿ ನಾಡಕಛೇರಿ 
ನಾಡಕಛೇರಿ ನಾಡಕಛೇರಿ 


362 . 


ಗುಲ್ಬರ್ಗಾ 


-221101 


363 . 


ಗುಲ್ಬರ್ಗಾ 


08478 - 220250 


ನಾಡಕಛೇರಿ ನಾಡಕಛೇರಿ 

ಮಹಾಗಾಂವ್ 


ಉಪ ತಹಸೀಲ್ದಾರ್ ಕಛೇರಿ ಮಹಾಗಾಂವ್ 
ಗುಲ್ಬರ್ಗಾ- 585316 


364. 


ಗುಲ್ಬರ್ಗಾ 


ನಾಡಕಛೇರಿ ನಾಡಕಛೇರಿ ಪಟ್ಟಣ 


ಉಪ ತಹಸೀಲ್ದಾರ್ ಕಛೇರಿ, ,ಉಪ ತಹಸೀಲ್ದಾರ್‌ 
ನಾಡ ಕಛೇರಿ ಪಟ್ಟಣ ಗುಲ್ಬರ್ಗಾ-585311 


365 . 


ಗುಲ್ಬರ್ಗಾ 


ನಾಡಕಛೇರಿ ನಾಡಕಛೇರಿ ಅಂದೋಲ 


366. 


ಗುಲ್ಬರ್ಗಾ 


ನಾಡಕಛೇರಿ ನಾಡಕಛೇರಿ 


ಜೇವರಗಿ 


367 . 


ಗುಲ್ಬರ್ಗಾ 


ನಾಡಕಛೇರಿ ನಾಡಕಛೇರಿ 


ಇಜೇರಿ 


ಉಪತಹಸೀಲ್ದಾರ್‌, ರೈತ ಸಂಪರ್ಕ ಕೇಂದ್ರ 

08442- 221747 
ಅಂದೋಲ, ಜೇವರಗಿ,, ಗುಲ್ಬರ್ಗಾ-585303 
ಉಪ ತಹಸೀಲ್ದಾರ್‌- ಜೇವರಗಿ ನಾಡಕಛೇರಿ, 

08442- 236026 
ತಹಸೀಲ್ದಾರ್ ಕಛೇರಿ, ಬಿ ಬಿ ರಸ್ತೆ ,ಜೇವರಗಿ 
ಗುಲ್ಬರ್ಗಾ-585310 
ಉಪ ತಹಸೀಲ್ದಾರ್ , ಸರಿಕಲ್ಡರ್ ಕಟ್ಟಡ, ಇಜೇರಿ, 
ಜೇವರಗಿ , ಗುಲ್ಬರ್ಗಾ-585310 
ಉಪ ತಹಸೀಲ್ದಾರ್‌, ನೆಲೋಗಿ, ಎಪಿಎಂಸಿ ಕಟ್ಟಡ, 08442- 225106 
ಉಪ ತಹಸೀಲ್ದಾರ್ ಕಛೇರಿ, ಜೇವರಗಿ , , ಗುಲ್ಬರ್ಗಾ 
585310 
ವಿಶೇಷ ತಹಸೀಲ್ದಾರ್‌, ಯಡ್ರಾಮಿ ನಾಡಕಛೇರಿ, 08442-226129 
ವಿಶೇಷ ತಹಸೀಲ್ದಾರ್ ಕಛೇರಿ, ಯಡ್ರಾಮಿ , ಸುಂಬದ್ 
ರಸ್ತೆ, ಜೇವರಗಿ ಗುಲ್ಬರ್ಗಾ-585325 


368. 


ಗುಲ್ಬರ್ಗಾ 


ನಾಡಕಛೇರಿ ನಾಡಕಛೇರಿ 


ನೆಲೋಗಿ 


369 . 


ಗುಲ್ಬರ್ಗಾ 


ನಾಡಕಛೇರಿ ನಾಡಕಛೇರಿ 

ಯಡ್ರಾಮಿ 


370. 


ಗುಲ್ಬರ್ಗಾ 


ನಾಡಕಛೇರಿ ನಾಡಕಛೇರಿ- ಅಡಕಿ 


ಉಪ ತಹಸೀಲ್ದಾರ್‌- ಅಡಕಿ ಗ್ರಾಮ ಪಂಚಾಯಿತಿ _ 08441- 282600 


39 


*)2 


ಕಛೇರಿಯ ಹೆಸರು ಮತ್ತು ವಿಳಾಸ 


ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ 


3 


ವಿಳಾಸ 


ಕಟ್ಟಡ, ಸೇಡಂ, ಗುಲ್ಬರ್ಗಾ-585222 


371 . 


ಗುಲ್ಬರ್ಗಾ 


ನಾಡಕಛೇರಿ ನಾಡಕಛೇರಿ- ಕೊಂಡ 


ಉಪ ತಹಸೀಲ್ದಾರ್- ಕೊಂಡ್ಡ, ಜಿಪಿ-1 , ಕೊಂಡ ಬಿ _ 08441- 283700 
ಎಸ್ ಎನ್ ಎಲ್ ಕಛೇರಿ ಹತ್ತಿರ , ಸೇಡಂ, ಗುಲ್ಬರ್ಗಾ 
585222 
ತಹಸೀಲ್ದಾರ್ ಕಛೇರಿ, ಮಿನಿ ವಿಧಾನ ಸೌಧಕಟ್ಟಡ, ಕೆ08441-276038 
ಇ ಬಿ ಕಾಲೋನಿ, ಸೇಡಂ, ಗುಲ್ಬರ್ಗಾ-585222 


372. 


ಗುಲ್ಬರ್ಗಾ 


ನಾಡಕಛೇರಿ ನಾಡಕಛೇರಿ ಸೇಡಂ, 


373 . 


ಹಾಸನ 


ನಾಡಕಛೇರಿ ನಾಡಕಛೇರಿ ಹೊಸಕೋಟೆ 


ಉಪ ತಹಸೀಲ್ದಾರ್‌, ಕೆಂಚಮ್ಮನಹೊಸಕೋಟೆ, ನಾಡ 08170 -217555 
ಕಛೇರಿ,ಪೋಸ್ಟ್/ಹೋಬಳಿ , ಆಲೂರು, ಹಾಸನ 
573219 


374 . 


ಹಾಸನ 


ನಾಡಕಛೇರಿ ನಾಡಕಛೇರಿ- ಕುಂದು 


ಉಪ ತಹಸೀಲ್ದಾರ್ ಚನ್ನಾಪುರ , ನಾಡ ಕಛೇರಿ, - 08170- 219255 
ಪೋಸ್ಟ್/ಹೋಬಳಿ, ಆಲೂರು, ಹಾಸನ 573213 


375 . 


ಹಾಸನ 


ನಾಡಕಛೇರಿ ನಾಡಕಛೇರಿ- ಪಾಳ್ಯ 


08170 -210255 


ಉಪ ತಹಸೀಲ್ದಾರ್ ಪಾಳ್ಯ , ನಾಡ ಕಛೇರಿ, - 
ಪೋಸ್ಟ್/ಹೋಬಳಿ, ಆಲೂರು, ಹಾಸನ 573139 


376. 


ಹಾಸನ 


ನಾಡಕಛೇರಿ ನಾಡಕಛೇರಿ- ಆಲೂರು 


08170- 218055 


ಉಪ ತಹಸೀಲ್ದಾರ್, ಉಪ ತಹಸೀಲ್ದಾರ್‌, ನಾಡ 
ಕಛೇರಿ, , ಆಲೂರುಟೌನ್, ಆಲೂರು ಹಾಸನ 
573213 


377. 


ಹಾಸನ 


ನಾಡಕಛೇರಿ ನಾಡಕಛೇರಿ ಅರಕಲಗೂಡು ಉಪ ತಹಸೀಲ್ದಾರ್‌, ನಾಡ ಕಛೇರಿ, ಅರಕಲಗೂಡು, , 08175- 220044 

ಹಾಸನ - 573202 


378 . 


ಹಾಸನ 


ನಾಡಕಛೇರಿ ನಾಡಕಛೇರಿ, 


08175 - 252016 


ಉಪ ತಹಸೀಲ್ದಾರ್‌, ನಾಡ ಕಛೇರಿ ಕಟ್ಟಡ 
ಮುಖ್ಯರಸ್ತೆ,ದೊಡ್ಡಮಗ್ಗೆ, ಹಾಸನ-573102 


ದೊಡ್ಡಮಗ್ಗೆ 


379. 


ಹಾಸನ 


ನಾಡಕಛೇರಿ ನಾಡಕಛೇರಿ, 


ಉಪ ತಹಸೀಲ್ದಾರ್, ನಾಡ ಕಛೇರಿ, ಪರಿವೀಕ್ಷಣ _ 08175- 226017 
ಮಂದಿರದ ಹತ್ತಿರ,ಕೋಣನೂರು, ಹಾಸನ -573130 


ಕೋಣನೂರು 


380. 


ಹಾಸನ 


08175 - 246016 


ನಾಡಕಛೇರಿ ನಾಡಕಛೇರಿ, 

ಮಲ್ಲಿ ಪಟ್ಟಣ 


ಕಂದಾಯ ನಿರೀಕ್ಷಕರ ಕಛೇರಿ, , ಮಲ್ಲಿ ಪಟ್ಟಣ 
ನಾಡಕಛೇರಿ, ಕೊಡ್ಲಿಪೇಟೆ ರಸ್ತೆ, ಮಲ್ಲಿ ಪಟ್ಟಣ. 
ಹಾಸನ- 573102 


381 . 


ಹಾಸನ 


08175- 225016 


ನಾಡಕಛೇರಿ ನಾಡಕಛೇರಿ 

ರಾಮನಾಥಪುರ 


ನಾಡ ಕಛೇರಿ, ಮುಖ್ಯ ರಸ್ತೆ, ರಾಮನಾಥಪುರ, 
ಹಾಸನ- 573133 


382 . 


ಹಾಸನ 


ನಾಡಕಛೇರಿ ನಾಡಕಛೇರಿ ಅರಸೀಕೆರೆ 


ಕಂದಾಯ ನಿರೀಕ್ಷಕರ ಕಛೇರಿ, ಪೊಲೀಸ್ ಸ್ಟೇಷನ್ | -270029 
ಹಿಂಭಾಗ, ಹಾಸನ ವೃತ್ತದ ಹತ್ತಿರ, ಅರಸೀಕೆರೆ, 


383 . 


ಹಾಸನ 


ನಾಡಕಛೇರಿ ನಾಡಕಛೇರಿ 


08174- 235333 


ಬಾಣವರ 


ಉಪ ತಹಸೀಲ್ದಾರ್‌, ಬಾಣವರ 
ನಾಡ ಕಛೇರಿ, ಅರಸೀಕೆರೆ ಪೋಸ್ಟ್/ಹೋಬಳಿ , 
ಅರಸೀಕೆರೆ , ಹಾಸನ -573112 


384 . 


ಹಾಸನ 


ನಾಡಕಛೇರಿ ನಾಡಕಛೇರಿ 


08174- 220333 


ಅರಸೀಕೆರೆ ಪೋಸ್ಟ್/ಹೋಬಳಿ , 
ಅರಸೀಕೆರೆ ಹಾಸನ -573119 


385 . 


ಹಾಸನ 


ನಾಡಕಛೇರಿ ನಾಡಕಛೇರಿ 


ಉಪ ತಹಸೀಲ್ದಾರ್, ಜಾವಗಲ್,, ನಾಡ ಕಛೇರಿ, 


08174 -271633 


40 


*)2 


ಕಛೇರಿಯ ಹೆಸರು ಮತ್ತು ವಿಳಾಸ 


ತಾಲ್ಲೂಕು ಮತ್ತುಹೋಬಳಿ ಮಟ್ಟದ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ. 


3 


ವಿಳಾಸ 


ಜಾವಗಲ್ 


ಅರಸೀಕೆರೆಪೋಸ್ಟ್/ಹೋಬಳಿ ,, ಹಾಸನ-573125 


386. 


ಹಾಸನ 


ನಾಡಕಛೇರಿ ನಾಡಕಛೇರಿ 


08174 -265800 


ಕಣಕಟ್ಟೆ 


ಉಪ ತಹಸೀಲ್ದಾರ್‌, 
ಕಣಕಟ್ಟೆ , ನಾಡ ಕಛೇರಿ, ಅರಸೀಕೆರೆ 
ಪೋಸ್ಟ್/ಹೋಬಳಿ, ಹಾಸನ-573144 


387 . 


ಹಾಸನ 


ನಾಡಕಛೇರಿ ನಾಡಕಛೇರಿ ಅರೇಹಳ್ಳಿ 


_ 08177- 221533 


ಉಪ ತಹಸೀಲ್ದಾರ್ , ಅರೇಹಳ್ಳಿ , ನಾಡ ಕಛೇರಿ, 
ಬೇಲೂರುಪೋಸ್ಟ್/ಹೋಬಳಿ , ಹಾಸನ-573101 


388.| 


ಹಾಸನ 


ನಾಡಕಛೇರಿ ನಾಡಕಛೇರಿ ಬೇಲೂರು 


ಉಪ ತಹಸೀಲ್ದಾರ್‌, ನಾಡ ಕಛೇರಿ, ಬೇಲೂರು 08177- 241333 
ಪೋಸ್ಟ್/ಹೋಬಳಿ , ಹಾಸನ - 573115 | 


389 . 


ಹಾಸನ 


ನಾಡಕಛೇರಿ ನಾಡಕಛೇರಿ 


08177 - 273433 


ಉಪ ತಹಸೀಲ್ದಾರ್, ನಾಡಕಛೇರಿ, ಹಳೇಬೀಡು, 
ಹಾಸನ -573121 


ಹಳೇಬೀಡು 


390 . 


ಹಾಸನ 


ನಾಡಕಛೇರಿ ನಾಡಕಛೇರಿ 


_ 08177- 258133 


ಉಪ ತಹಸೀಲ್ದಾರ್‌, ಹಗರೆ, ನಾಡ ಕಛೇರಿ, 
ಬೇಲೂರು ಪೋಸ್ಟ್/ಹೋಬಳಿ, ಹಾಸನ573216 


ಮಾದಿಹಳ್ಳಿ 


391 . 


ಹಾಸನ 


ನಾಡಕಛೇರಿ ನಾಡಕಛೇರಿ 


08177- 222199 


ಉಪ ತಹಸೀಲ್ದಾರ್‌, ನಾಡ ಕಛೇರಿ, ಬೇಲೂರು 
ಹಾಸನ-573115 


ಬೇಲೂರು 


392 . 


ಹಾಸನ 


ನಾಡಕಛೇರಿ ನಾಡಕಛೇರಿ 


ಬಾಗೂರು 


ಉಪ ತಹಸೀಲ್ದಾರ್‌, ಬಾಗೂರು ನಾಡ ಕಛೇರಿ, 

]08176- 251333 
ಚನ್ನರಾಯಪಟ್ಟಣ ಪೋಸ್ಟ್/ಹೋಬಳಿ , ಹಾಸನ 
573116 
ಉಪ ತಹಸೀಲ್ದಾರ್, ದಂಡಿಗನಹಳ್ಳಿ , ನಾಡ ಕಛೇರಿ, 08176-272133 
ಚನ್ನರಾಯಪಟ್ಟಣಪೋಸ್ಟ್/ಹೋಬಳಿ , ಮುಖ್ಯ - ರಸ್ತೆ, 
ಹಾಸನ -573116 


393. 


ಹಾಸನ 


ನಾಡಕಛೇರಿ 

ನಾಡಕಛೇರಿ 


ದಂಡಿಗನಹಳ್ಳಿ 


394 . 


ಹಾಸನ 


ನಾಡಕಛೇರಿ ನಾಡಕಛೇರಿ 


ಹಿರೀಸಾವೆ 


395 . 


ಹಾಸನ 


ನಾಡಕಛೇರಿ ನಾಡಕಛೇರಿ 


ನುಗ್ಗೇಹಳ್ಳಿ 


ಉಪ ತಹಸೀಲ್ದಾರ್‌, ಹಿರೀಸಾವೆ, ನಾಡ ಕಛೇರಿ, _ 08176 -226333 
ಚನ್ನರಾಯಪಟ್ಟಣಪೋಸ್ಟ್/ ಹೋಬಳಿ, ಹಾಸನ 
573116 
ಉಪ ತಹಸೀಲ್ದಾರ್‌, ನುಗ್ಗೇಹಳ್ಳಿ ನಾಡ ಕಛೇರಿ, 08176 - 233533 
ಚನ್ನರಾಯಪಟ್ಟಣ ಪೋಸ್ಟ್/ಹೋಬಳಿ, ಹಾಸನ 
573116 . 
ಉಪತಹಸೀಲ್ದಾರ್, ಶ್ರವಣಬೆಳಗೊಳ, ನಾಡ ಕಛೇರಿ, 08176- 257733 
ಚನ್ನರಾಯಪಟ್ಟಣಪೋಸ್ಟ್/ಹೋಬಳಿ,,, ಹಾಸನ 
573135 


396. 


ಹಾಸನ 


ನಾಡಕಛೇರಿ ನಾಡಕಛೇರಿ 


ಶ್ರವಣಬೆಳಗೊಳ 


397 . 


ಹಾಸನ 


ಕೆಳ ಮಹಡಿ, ತಾಲ್ಲೂಕು ಕಛೇರಿ, ಚನ್ನರಾಯಪಟ್ಟಣ 0817652466 


ನಾಡಕಛೇರಿ ನಾಡಕಛೇರಿ 

ಚನ್ನರಾಯಪಟ್ಟಣ 


398. 


ಹಾಸನ 


ನಾಡಕಛೇರಿ ನಾಡಕಛೇರಿ ದುದ್ದ 


ಉಪ ತಹಸೀಲ್ದಾರ್‌ ದುದ್ದ ನಾಡ ಕಛೇರಿ, ಹೋಬಳಿ , 08172-223122 
ಮುಖ್ಯ ರಸ್ತೆ ಹಾಸನ 573118 


399. 


ಹಾಸನ 


ನಾಡಕಛೇರಿ ನಾಡಕಛೇರಿ ಹಾಸನ 


ಕಂದಾಯ ನಿರೀಕ್ಷಕರ ಕಛೇರಿ, ಪೆನ್ ಷನ್ ಮೊಹಲ್ಲಾ 
ಪೊಲೀಸ್ ಸ್ಟೇಷನ್ ಹತ್ತಿರ, ಹೊಸಲೈನ್ ಹಾಸನ 
573118 


41. 


೫) 


ಕಛೇರಿಯ ಹೆಸರು ಮತ್ತು ವಿಳಾಸ | 


ದೂರವಾಣಿ 
ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ | ಸಂಖ್ಯೆ ಪಿನ್ 

ಕೋಡ್‌ನೊಂದಿ 


ವಿಳಾಸ 


| 


ಗೆದಿಗೆ 


400 . 


ಹಾಸನ 


ನಾಡಕಛೇರಿ ನಾಡಕಛೇರಿ 


ಉಪ ತಹಸೀಲ್ದಾರ್ ಕಟಾಯ ನಾಡ ಕಛೇರಿ ಪೋಸ್ 08172 - 220122 
ಹೋಬಳಿ , ಮುಖ್ಯ ರಸ್ತೆ ಹಾಸನ 573201 


401 . 


ಹಾಸನ 


ನಾಡಕಛೇರಿ ನಾಡಕಛೇರಿ ಸಾಲಗಾಮೆ 


|ಉಪ ತಹಸೀಲ್ದಾರ್ ಸಾಲಗಾಮೆ ಅಂಚೆ ಹೋಬಳಿ, _ 08172- 255122 
ನಾಡ ಕಛೇರಿ ಮುಖ್ಯರಸ್ತೆ , ಹಾಸನ ಹಾಸನ 573210 


402 . 


ಹಾಸನ 


08172 - 258222 


ನಾಡಕಛೇರಿ ನಾಡಕಛೇರಿ ಶಾಂತಿಗ್ರಾಮ್ ಉಪ ತಹಸೀಲ್ದಾರ್ ಶಾಂತಿ ಗ್ರಾಮ ನಾಡ 

ಕಛೇರಿ/ ಅಂಚೆ ಹೋಬಳಿ / ಹಾಸನ ಮುಖ್ಯ ರಸ್ತೆ , 
ಹಾಸನ 573220 


403. 


ಹಾಸನ 


08175 - 272014 


ನಾಡಕಛೇರಿ ನಾಡಕಛೇರಿ 

ಹೊಳೇನರಸೀಪುರ 


ಉಪ ತಹಸೀಲ್ದಾರ್‌, ನಾಡಕಛೇರಿ, 
ಹೊಳೇನರಸೀಪುರ ,ಹಾಸನ-573211 


404. 


ಹಾಸನ 


ನಾಡಕಛೇರಿ ನಾಡಕಛೇರಿ 

ಉಪ ತಹಸೀಲ್ದಾರ್‌ ಹಳೇಕೋಟೆ ನಾಡ ಕಛೇರಿ- 08175 -265444 
ಹಳೇಕೋಟೆ 

ಪೋಸ್ಟ್/ಹೋಬಳಿ, ಹೊಳೇನರಸೀಪುರ್ ಹಾಸನ 

573211 
ನಾಡಕಛೇರಿ ನಾಡಕಛೇರಿ ಹಳ್ಳಿ ಮೈಸೂರು ಉಪ ತಹಸೀಲ್ದಾರ್‌, ಹಳ್ಳಿ ಮೈಸೂರು, ನಾಡ ಕಛೇರಿ- 08175 -260144 

ಪೋಸ್ಟ್/ಹೋಬಳಿ, ಹೊಳೇನರಸೀಪುರ್ , ಹಾಸನ 
573211 


405 . 


ಹಾಸನ 


406 . 


ಹಾಸನ 


ನಾಡಕಛೇರಿ | ನಾಡಕಛೇರಿ 


08173 - 243083 


ನಾಡಕಛೇರಿ- ಸಕಲೇಶಪುರ ಉಪ ತಹಸೀಲ್ದಾರ್‌,ಉಪ ತಹಸೀಲ್ದಾರ್‌, ನಾಡ 

ಕಛೇರಿ, ಸಕಲೇಶಪುರ , ಹಾಸನ -573134 


407 . 


ಹಾಸನ 


ನಾಡಕಛೇರಿ ನಾಡಕಛೇರಿ ಬೆಳಗೋಡು 


ಹಳೆ ಗ್ರಾಮ ಪಂಚಾಯತ್ ಕಛೇರಿ, ರೆವಿನ್ನೂ 
ನಿಖಇಕ್ಷಕರ ಕಛೇರಿ ಎದುರು, ಬೆಳಗೋಡು ವೃತ್ತ, 
ಬೆಳಗೋಡು 


408 . 


ಹಾಸನ 


ನಾಡಕಛೇರಿ ನಾಡಕಛೇರಿ ಹನುಬಾಳ್ 


08173-240555 


ಉಪ ತಹಸೀಲ್ದಾರ್‌ ಹನುಬಾಳ್ ನಾಡ ಕಛೇರಿ- 
ಪೋಸ್ಟ್/ಹೋಬಳಿ , ಸಕಲೇಶಪುರ್ ಹಾಸನ 573134 


409 . 


ಹಾಸನ 


ನಾಡಕಛೇರಿ ನಾಡಕಛೇರಿ ಹೆಸಳೂರು 


ಉಪ ತಹಸೀಲ್ದಾರ್‌ ಹೆಸಳೂರು ನಾಡ ಕಛೇರಿ _ 08173 - 278555 
ಪೋಸ್ಟ್/ಹೋಬಳಿ, ಸಕಲೇಶಪುರ್ ಹಾಸನ 573134 


410. 


ಹಾಸನ 


ನಾಡಕಛೇರಿ ನಾಡಕಛೇರಿ ಹೆತ್ತೂರು 


ಉಪ ತಹಸೀಲ್ದಾರ್‌ ಹೆತ್ತೂರು ನಾಡ ಕಛೇರಿ- 08173-266555 
ಪೋನ್ಸ್/ಹೋಬಳಿ, ಸಕಲೇಶಪುರ್ ಹಾಸನ 573123 
ತಹಸೀಲ್ದಾರ್ ಕಛೇರಿ, ನೆಮ್ಮದಿ ಕೇಂದ್ರ , ಕಾಕೋಳ್ 08375-226343 
ರಸ್ತೆ, ಬ್ಯಾಡಗಿ ಹಾವೇರಿ-581106 


ಹಾವೇರಿ 


ನಾಡಕಛೇರಿ ನಾಡಕಛೇರಿ ಬ್ಯಾಡಗಿ 


ಹಾವೇರಿ 


ನಾಡಕಛೇರಿ ನಾಡಕಛೇರಿ ಕಾಗಿನೆಲೆ 


ಉಪ ತಹಸೀಲ್ದಾರ್‌ ಕಾಗಿನೆಲೆ ಬ್ಯಾಡಗಿ ಪ್ರಾಧಿಕಾರ 08375- 289400 
ಕಛೇರಿ ಕಾಗಿನೆಲೆ ಬ್ಯಾಡಗಿ ಹಾವೇರಿ581110 


413 . 


ಹಾವೇರಿ 


ನಾಡಕಛೇರಿ ನಾಡಕಛೇರಿ ಹಾನಗಲ್ 


- 08379 - 262039 


ತಹಸೀಲ್ದಾರ್ ಹಾನಗಲ್ ಮಿನಿ ವಿಧಾನ ಸೌಧ 
ನೆಮ್ಮದಿಕೇಂದ್ರ ಹಾನಗಲ್ ಹಾವೇರಿ 581104 


414 . 


ಹಾವೇರಿ 


ನಾಡಕಛೇರಿ ನಾಡಕಛೇರಿ ನಕ್ಕಿಲೂರು 


- 08379-261054 


ಉಪ ತಹಸೀಲ್ದಾರ್ . ನಕ್ಕಿಲೂರು ನಾಡ ಕಛೇರಿ 
ಹಾವೇರಿ 581102 


415 . 


ಹಾವೇರಿ 


| ನಾಡಕಛೇರಿ ನಾಡಕಛೇರಿ ಬೊಮ್ಮನಹಳ್ಳಿ 


ಉಪ ತಹಸೀಲ್ದಾರ್ . ಬೊಮ್ಮನಹಳ್ಳಿ ನಾಡ ಕಛೇರಿ 08379 -260248 | 


42 


*)2 


ಕಛೇರಿಯ ಹೆಸರು ಮತ್ತು ವಿಳಾಸ 


ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ . 


ವಿಳಾಸ 


416. 


ಹಾವೇರಿ 


ನಾಡಕಛೇರಿ ನಾಡಕಛೇರಿ 


417. 


ಹಾವೇರಿ 


ನಾಡಕಛೇರಿ ನಾಡಕಛೇರಿ ಹಾವೇರಿ 


ಬೊಮ್ಮನಹಳ್ಳಿ ಹಾವೇರಿ581203 
ತಹಸೀಲ್ದಾರ್ ನಾಡಕಛೇರಿ ಕಟ್ಟಡ ಐ. ಬಿ.ಎದುರು 08375 - 224160 
ನೇಗಲೂರುರಸ್ತೆ ಹಾವೇರಿ 581108 
ತಹಸೀಲ್ದಾರ್‌, ರೈಲ್ವೇ ನಿಲ್ದಾಣದ ಎದುರು ನೆಮ್ಮದಿ 08375-233232 
ಕೇಂದ್ರ , ಹಾವೇರಿ-581110 
ತಹಸೀಲ್ದಾರ್ ನಾಡಕಛೇರಿಕಟ್ಟಡ ಕೆ. ಇ. ಬಿ.ಎದುರು 08375 - 239220 
ಪೋಸ್ಟ್ ಕರ್ಜಗಿ, ಹಾವೇರಿ 581112 


418. 


ಹಾವೇರಿ 


ನಾಡಕಛೇರಿ ನಾಡಕಛೇರಿ 


419 . 


ಹಾವೇರಿ 


ನಾಡಕಛೇರಿ ನಾಡಕಛೇರಿ 


ಉಪ ತಹಸೀಲ್ದಾರ್ ಹಂಸಬಾವಿ , ನಾಡಕಛೇರಿ ಮುಖ್ಯ 08376- 289003 
ರಸ್ತೆ ಹಂಸಬಾವಿ , ಹಾವೇರಿ 581109 


ಹಂಸಬಾವಿ 


420 . 


ಹಾವೇರಿ 


ನಾಡಕಛೇರಿ ನಾಡಕಛೇರಿ -ಹಿರೇಕೆರೂರು ಉಪ ತಹಸೀಲ್ದಾರ್‌, ನೆಮ್ಮದಿಕೇಂದ್ರ ( ನಾಡಕಛೇರಿ) 08376- 282177 

ತಾಲ್ಲೂಕು ಕಛೇರಿ, ಮುಖ್ಯ ರಸ್ತೆ , ಮಿನಿ ವಿಧಾನ ಸೌಧ 
ನೆಲಮಹಡಿ ಹಿರೇಕೆರೂರು, ಹಾವೇರಿ- 581111 


421 . 


ಹಾವೇರಿ 


ನಾಡಕಛೇರಿ ನಾಡಕಛೇರಿ -ರಟ್ಟಿಹಳ್ಳಿ 


08376- 286070 


ಉಪ ತಹಸೀಲ್ದಾರ್ ನಾಡ ಕಛೇರಿ ರಟ್ಟಿಹಳ್ಳಿ 
ಪ್ರಾಥಮಿಕ ಶಾಲೆ ಎದುರು ಹಿರೇಕೆರೂರು ಹಾವೇರಿ 


581116 


422. 


ಹಾವೇರಿ 


ನಾಡಕಛೇರಿ ನಾಡಕಛೇರಿ -ಕುಪ್ಪೇಲೂರು 


ಉಪ ತಹಸೀಲ್ದಾರ್, ನಾಡ ಕಛೇರಿ- ಕುಪ್ಪೇಲೂರು 08373 -249150 
ಕೋತಿಹಾಳ್ ರಸ್ತೆ, ಕುಪ್ಪೇಲೂರು, ರಾಣಿಬೆನ್ನೂರು, 
ಹಾವೇರಿ-581144 


423 . 


ಹಾವೇರಿ 


| ನಾಡಕಛೇರಿ ನಾಡಕಛೇರಿ -ಮೇದಲೇರಿ 


08373 - 245444 


ಉಪ ತಹಸೀಲ್ದಾರ್ ಕಛೇರಿ,ಮೇದಲೇರಿ 
ತಾಲೂಕು: ರಾಣಿಬೆನ್ನೂರು 


424 . 


ಹಾವೇರಿ 


ನಾಡಕಛೇರಿ ನಾಡಕಛೇರಿ 

ರಾಣಿಬೆನ್ನೂರು 


425 . 


ಹಾವೇರಿ 


ನಾಡಕಛೇರಿ ನಾಡಕಛೇರಿ 

ಹಟ್ಟಿ ಮತ್ತೂರು 
ನಾಡಕಛೇರಿ ನಾಡಕಛೇರಿ 

ಸವಣೂರು 


426 . 


ಹಾವೇರಿ 


ತಹಸೀಲ್ದಾರ್‌, ನಾಡಕಛೇರಿ, ನೆಮ್ಮದಿಕೇಂದ್ರ , ಹಂತ- 08373- 262450 
2 , ಸರ್ವಜ್ಞ ಕಾಂಪ್ಲೆಕ್ಸ್ • ಜೋಯಿಸರ ಹಳ್ಳಿ ರಸ್ತೆ, 
ಮಾರುತಿ ನಗರ, ರಾಣಿಬೆನ್ನೂರು, ಹಾವೇರಿ-581115 
ಉಪ ತಹಸೀಲ್ದಾರ್,, ಹಟ್ಟಿ ಮತ್ತೂರು ಹಟ್ಟಿ ಮತ್ತೂರು 08378-240650 
ನಾಡ ಕಛೇರಿ ಸವಣೂರ್ ಹಾವೇರಿ 581118 
ನಾಡ ಕಛೇರಿಕೋರ್ಟ್ ರಸ್ತೆ, ತಹಸೀಲ್ದಾರ್ ಕಛೇರಿ, 08378-241527 
ಸವಣೂರು ಹಾವೇರಿ-581118 
ಉಪ ತಹಸೀಲ್ದಾರ್ ನಾಡ ಕಛೇರಿ ಬಂಕಾಪುರ 08378-254001 
ತಾಲೂಕು ಶಿಗ್ಗಾಂವ ಹಾವೇರಿ 581202 
ಉಪ ತಹಸೀಲ್ದಾರ್‌ ದುಂಡಸಿ ತಾಲೂಕುಶಿಗ್ಗಾಂವ 08378 -251025 
ದುಂಡಸಿ ಹಾವೇರಿ 581193 


427. 


ಹಾವೇರಿ 


ನಾಡಕಛೇರಿ - ನಾಡಕಛೇರಿ 

ಬಂಕಾಪುರ 


428. 


ಹಾವೇರಿ 


ನಾಡಕಛೇರಿ ನಾಡಕಛೇರಿ 

ದುಂಡಸಿ 


429 . 


ಹಾವೇರಿ 


ನಾಡಕಛೇರಿ ನಾಡಕಛೇರಿ- ಶಿಗ್ಗಾಂವ 


08378 - 255043 


ತಹಸೀಲ್ದಾರ್‌, ಮಿನಿ ವಿಧಾನ ಸೌಧ, ಶಿಗ್ಗಾಂವ, 
ಹಾವೇರಿ-581205 


430 . 


ಕಾರವಾರ 


ನಾಡಕಛೇರಿ ನಾಡಕಛೇರಿ- ಅಂಕೋಲಾ 


ತಹಸೀಲ್ದಾರ್‌ ಅಂಕೋಲಾ ಮುಖ್ಯ ರಸ್ತೆ 581314 


08388-230163 


431 . 


ಕಾರವಾರ 


ನಾಡಕಛೇರಿ ನಾಡಕಛೇರಿ- ಅಂಕೋಲಾ 


08386 - 279380 


ನಾಡಕಛೇರಿ ಗೋಕರ್ಣ ರಸ್ತೆ ವಿ . ಆರ್ ನಾಯಕ್ 
ಕಟ್ಟಡ ಬಳಸೆ , ಅಂಕೋಲಾ ಕಾರವಾರ 581333 


43 


*)2 


ಕಛೇರಿಯ ಹೆಸರು ಮತ್ತು ವಿಳಾಸ 


ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ 


ವಿಳಾಸ 


432 . 


ಕಾರವಾರ 


ನಾಡಕಛೇರಿ ನಾಡಕಛೇರಿ- ಬಸಗೋಡ್ 


ತಹಸೀಲ್ದಾರ್‌, ಅಂಕೋಲಾಬಸಗೋಡ್ ನಾಡ 08388- 230283 
ಕಛೇರಿ, ಕೇ / ಆ ವಿ. ಆರ್ ನಾಯಕ್ ಕಟ್ಟಡ ಅಂಕೋಲಾ 
ಕಾರವಾರ 581314 


433 . 


ಕಾರವಾರ 


ನಾಡಕಛೇರಿ ನಾಡಕಛೇರಿ- ಬೆಲೆಕೇರಿ 


434 . 


ಕಾರವಾರ 


ನಾಡಕಛೇರಿ ನಾಡಕಛೇರಿ- ಭಟ್ಕಲ್ 


ತಹಸೀಲ್ದಾರ್ ಅಂಕೋಲಾಬೆಲೆಕೇರಿ ನಾಡ ಕಛೇರಿ 08388- 282293 
ಅಂಕೋಲಾ ಕಾರವಾರ 581321 
ತಹಸೀಲ್ದಾರ್‌, ನಾಡಕಛೇರಿ, ಸುಸ್ತಾಡಿ, ಮುಖ್ಯ ರಸ್ತೆ, 08385- 222332 
ಭಟ್ಕಲ್ , ಕಾರವಾರ581320 
ತಹಸೀಲ್ದಾರ್‌ ನಾಡಕಛೇರಿ ಮಾವಳ್ಳಿ ಮುರುಡೇಶ್ವರ, 08385 -260245 
ಭಟ್ಕಲ್ ಕಾರವಾರ 581350 


435 . 


ಕಾರವಾರ 


ನಾಡಕಛೇರಿ ನಾಡಕಛೇರಿ- ಮಾವಳ್ಳಿ 


436. 


ಕಾರವಾರ 


ನಾಡಕಛೇರಿ ನಾಡಕಛೇರಿ- ದಾಂಡೇಲಿ 


08284 -230188 


ಉಪ ತಹಸೀಲ್ದಾರ್‌ ದಾಂಡೇಲಿ ನಾಡಕಛೇರಿ 
ದಾಂಡೇಲಿ ಹಳೆ ಸಿ . ಎಂ . ಸಿ ಕಾಂಪ್ಲೆಕ್ಸ್ , ಟೌನ್ ಶಿಪ್. 
ದಾಂಡೇಲಿ ಕಾರವಾರ 581325 


437 . 


ಕಾರವಾರ 


ನಾಡಕಛೇರಿ ನಾಡಕಛೇರಿ- ಹಳಿಯಾಲ್ 


08284 - 221334 


ನಾಡ ಕಛೇರಿ, ತಹಸೀಲ್ದಾರ್ ಹಳಿಯಾಲ್ . 
ದಾಂಡೇಲಿ ರಸ್ತೆ ಮಿನಿ ವಿಧಾನಸೌಧ ಹಳಿಯಾಲ್ 
ಕಾರವಾರ 


438. 


ಕಾರವಾರ 


ನಾಡಕಛೇರಿ ನಾಡಕಛೇರಿ- ಮುರಖವಾಡ್ 


|ಉಪ ತಹಸೀಲ್ದಾರ್ ನಾಡ ಕಛೇರಿ ನಾಡಕಛೇರಿ- _ 08284-271134 
ಮುರಖವಾಡ್ , ಮುರಖವಾಡ್ ಮುಖ್ಯ ರಸ್ತೆ 
ಹಳಿಯಾಲ್ ಕಾರವಾರ 581329 


439 . 


ಕಾರವಾರ 


ನಾಡಕಛೇರಿ ನಾಡಕಛೇರಿ- ಸಂಬ್ರಾಣಿ 


ಉಪ ತಹಸೀಲ್ದಾರ್ ನಾಡ ಕಛೇರಿ ಸಂಬ್ರಾಣಿ ಗ್ರಾಮ 08284 -267234 
ಪಂಚಾಯತಿ ಹತ್ತಿರ ಸಂಬ್ರಾಣಿ ಯಲ್ಲಾಪುರ ರಸ್ತೆ 
ಹಳಿಯಾಲ್ ಕಾರವಾರ 581329 


440. 


ಕಾರವಾರ 


ನಾಡಕಛೇರಿ ನಾಡಕಛೇರಿ-ಹೊನ್ನಾವರ 


]08387- 220372 


ತಹಸೀಲ್ದಾರ್‌, ನಾಡಕಛೇರಿ, ಹೊನ್ನಾವರ, 
ರಾ .ಹೆದ್ದಾರಿ17, ಹೊನ್ನಾವರ, ಕಾರವಾರ-581334 


44 ] 


ಕಾರವಾರ 


ನಾಡಕಛೇರಿ ನಾಡಕಛೇರಿ- ಮಣಿಕಿ 


ತಹಸೀಲ್ದಾರ್‌ ನಾಡಕಛೇರಿ ಮಣಿಕಿ ಪೋಸ್ಟ್ಕಛೇರಿ 08387- 257466 
ಹತ್ತಿರ ಮಣಿಕಿ ಹೊನ್ನಾವರ ಕಾರವಾರ 581348 | 


442 . 


ಕಾರವಾರ | 


ನಾಡಕಛೇರಿ ನಾಡಕಛೇರಿ- ಮಾವಿನ್ ಕುರ್ವಾ ತಹಸೀಲ್ದಾರ್ ನಾಡ ಕಛೇರಿ ಕಛೇರಿ ಹಾದಿನ್ ಬಾಳ್ 08387-279401 

ಅಂಚೆ , ಹಾದಿನ್ ಬಾಳ್ ಹೊನ್ನಾವರ ಕಾರವಾರ 
581361 


443 . 


ಕಾರವಾರ 


08383 - 248282 


ನಾಡಕಛೇರಿ ನಾಡಕಛೇರಿ- ಕಾಸ್ಸಲ್ ರಾಕ್ ತಹಸೀಲ್ದಾರ್‌ ಜೊಯಿಡಾ 

ನಾಡಕಛೇರಿ ರಾಮನಗರ್ 581453 


444 . 


ಕಾರವಾರ 


ನಾಡಕಛೇರಿ ನಾಡಕಛೇರಿ-ಜೋಯಿಡಾ 


08383 - 282722 


ನಾಡಕಛೇರಿ, ನೆಮ್ಮದಿ ಕೇಂದ್ರ ತಹಸೀಲ್ದಾರ್ 
ಕಛೇರಿ,ಜೊಯಿಡಾ ಮುಖ್ಯ ರಸ್ತೆ, ಜೊಯಿಡಾ 
ತಾಲ್ಲೂಕು, ಕಾರವಾರ-581186 


445 . 


ಕಾರವಾರ 


ನಾಡಕಛೇರಿ ನಾಡಕಛೇರಿ- ಕುಮರ್ವಾಡ 


ನಾಡಕಛೇರಿ ಕದಾತಾಲ್ಲೂಕುಕಾರವಾರ 581187 08382 - 250110 


446. 


ಕಾರವಾರ 


ನಾಡಕಛೇರಿ ನಾಡಕಛೇರಿ- ಘಡಸಾಯಿ 


08382 -257146 


ಉಪ ತಹಸೀಲ್ದಾರ್‌ ನಾಡಕಛೇರಿ . ಘಡಸಾಯಿ 
ಕಾರವಾರ 581328 


44 


೫)ಇ 


ಜಿಲ್ಲೆ 


| ಕಛೇರಿಯ ಹೆಸರು ಮತ್ತು ವಿಳಾಸ 


ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ 


ವಿಳಾಸ 


447. 


ನಾಡಕಛೇರಿ ನಾಡಕಛೇರಿ - ಕಾರವಾರ 


535 535 
ಕಾರವಾರ 


ತಹಸೀಲ್ದಾರ್‌ ಕಾರವಾರ . ರೂಂ ನಂ -2 ಹಳೆ ಜಿಲ್ಲಾ 08382- 226388 
ಪಂಚಾಯತ್ ಕಛೇರಿ ಎಂ . ಜಿ ರಸ್ತೆ 581301 


448 . 


ಕಾರವಾರ 


ನಾಡಕಛೇರಿ 

* ನಾಡಕಛೇರಿ-ಕಿನ್ನರ 


ತಹಸೀಲ್ದಾರ್‌, ನಾಡಕಛೇರಿ, ಗ್ರಾಮ ಚಾವಡಿ ಕಟ್ಟಡ, 08382 -241542 
ಕಾರವಾರ-581339 


449 . 


ಕಾರವಾರ 


450 . 


ಕಾರವಾರ 


ನಾಡಕಛೇರಿ ನಾಡಕಛೇರಿ- ಸಾವಂತವಾಡ ಉಪ ತಹಸೀಲ್ದಾರ್‌ ನಾಡ ಕಛೇರಿ ಜಿ. ಐ . ಬಿಲ್ಲಿಂಗ್ 08382- 265060 

ಸಾವಂತವಾಡ, ಚಿತ್ತಾಕುಲಾ ಕಾರವಾರ ಕಾರವಾರ 

581352 
ನಾಡಕಛೇರಿ ನಾಡಕಛೇರಿ-ಗೋಕರ್ಣ ನಾಡಕಛೇರಿ, 106 , ಮುಖ್ಯ ರಸ್ತೆ, ಮಾರುತಿ 08386 -256266 

ದೇವಸ್ಥಾನದ ಹತ್ತಿರಗೋಕರ್ಣ, ಕಾರವಾರ-581326 
ನಾಡಕಛೇರಿ ನಾಡಕಛೇರಿ 

198 /1 ಗ್ರಾಮ ಪಂಚಾಯತ್ ಕಟ್ಟಡ ಕುಜಳ್ಳಿ ಅಂಚೆ -287411 
ಪೋ : ಕುಜಳ್ಳಿ 


451. 


ಕಾರವಾರ 


452. 


ಕಾರವಾರ 


ನಾಡಕಛೇರಿ ನಾಡಕಛೇರಿ-ಕುಮಟಾ 


08386 -224054 


ತಹಸೀಲ್ದಾರ್, ಕುಮಟಾ ನಾಡ ಕಛೇರಿ, ಜಿಐಬಿಬಿ 
ವೃತ್ತ ಹತ್ತಿರ , ತಹಸೀಲ್ದಾರ್ ಕಛೇರಿ, ಕುಮಟಾ 
ಕಾರವಾರ-581343 


453 . 


ಕಾರವಾರ 


ನಾಡಕಛೇರಿ ನಾಡಕಛೇರಿ- ಮಿರ್ಜಾನ್ 


I 607/1 ಮುಖ್ಯ ರಸ್ತೆ ಮಿರ್ಜಾನ್ ಎದುರು 08386- 269026 
ಗ್ರಾಮ ಪಂಚಾಯತ್ ಕಛೇರಿ ಮಿರ್ಜಾನ್ ಕಾರವಾರ 
581440 
ತಹಸೀಲ್ದಾರ್ ಮುಂಡಗೋಡು ಹುಬ್ಬಳ್ಳಿ - ಶಿರಸಿ ರಸ್ತೆ 08301-222120 
581349 


454. 


ಕಾರವಾರ 


ನಾಡಕಛೇರಿ ನಾಡಕಛೇರಿ 

ಮುಂಡಗೋಡು 


455 . 


ಕಾರವಾರ 


ನಾಡಕಛೇರಿ ನಾಡಕಛೇರಿ- ಪಾಲಾ 


ಉಪ ತಹಸೀಲ್ದಾರ್‌, ಮುಂಡಗೋಡು ನಾಡ ಕಛೇರಿ 08301 -278122 
ಪಾಲಾ ಮುಂಡಗೋಡು ಕಾರವಾರ 581346 


456. 


ಕಾರವಾರ 


ನಾಡಕಛೇರಿ ನಾಡಕಛೇರಿ-ಕೊಡಕಣಿ 


08389 - 275540 


ಉಪ ತಹಸೀಲ್ದಾರ್ ಕಛೇರಿ,ಕೊಡಕಣಿ ,ಉಪ 
ತಹಸೀಲ್ದಾರ್‌ ಗ್ರಾಮ ಚಾವಡಿ ಹಲಗೇರಿ ಸಿದ್ದಾಪುರ 
ಕಾರವಾರ 581355 


457 . 


ಕಾರವಾರ 


ನಾಡಕಛೇರಿ ನಾಡಕಛೇರಿ-ಸಿದ್ದಾಪುರ್ 


ನಾಡಕಛೇರಿ ಸೆಕ್ಷನ್ , ತಹಸೀಲ್ದಾರ್ ರಾಜ್ ಮಾರ್ಗ್ 08389- 230027 
ಸಿದ್ದಾಪುರ 581355 


458 . 


ಕಾರವಾರ 


ನಾಡಕಛೇರಿ ನಾಡಕಛೇರಿ 


_ 08389 - 254649 


ಉಂಬಳಮನೆ 


ಉಪ ತಹಸೀಲ್ದಾರ್‌ ಉಂಬಳಮನೆ 76ನೆಲ್ 
ಮಾವ್ಶಾಲೆ ರಸ್ತೆ ಹೆರೂರ್ಸಿದ್ದಾಪುರ್ ಕಾರವಾರ 
581450 
ಉಪ ತಹಸೀಲ್ದಾರ್ , ಬನವಾಸಿ ನಾಡ ಕಛೇರಿ 
ಬನವಾಸಿ ಶಿರಸಿ 


459. 


ಕಾರವಾರ 


ನಾಡಕಛೇರಿ ನಾಡಕಛೇರಿ- ಬನವಾಸಿ 


- 264044 


460. 


ಕಾರವಾರ 


ನಾಡಕಛೇರಿ ನಾಡಕಛೇರಿ 


ಇದ್ದೂರ್, ಹುಲಿಕಲ್ 


- 240045 


ನಾಡ ಕಛೇರಿ ಹುಲಿಕಲ್ ಶಿರಸಿ 


461 . 


ಕಾರವಾರ 


ನಾಡಕಛೇರಿ ನಾಡಕಛೇರಿ 


- 263663 


ಸಂಪಕ್ ಹಾಂಡ್ 


ಕಾಮ 
ಉಪ ತಹಸೀಲ್ದಾರ್‌ ಸಂಪಕ್ ಹಾಂಡ್ - ಗ್ರಾಮ 
ಪಂಚಾಯತ್ ಕಟ್ಟಡ ಸಂಪಕ್ ಹಾಂಡ್- ಜನ್ ಮನಿ 
ಶಿರಸಿ 


45 


ಕ್ರ . 


ಕಛೇರಿಯ ಹೆಸರು ಮತ್ತು ವಿಳಾಸ | 


ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ 


ವಿಳಾಸ 


462. 


ಕಾರವಾರ 


ನಾಡಕಛೇರಿ ನಾಡಕಛೇರಿ- ಶಿರಸಿ 


08384 -225145 


ತಹಸೀಲ್ದಾರ್‌, ಮಿನಿ ವಿಧಾನಸೌಧ,ಕೋರ್ಟ್ 
ರಸ್ತೆ, ಶಿರಸಿ , ಕಾರವಾರ-581401 


463 . 


ಕಾರವಾರ 


ನಾಡಕಛೇರಿ ನಾಡಕಛೇರಿ- ಯಲ್ಲಾಪುರ 


08419- 261109 


ತಹಸೀಲ್ದಾರ್ ತಹಸೀಲ್ದಾರ್ ಕಛೇರಿ ಬೆಲ್ ರಸ್ತೆ 
ಯಲ್ಲಾಪುರ 581359 


464 . 


ಕಾರವಾರ 


ನಾಡಕಛೇರಿ ನಾಡಕಛೇರಿ ಮಚ್ಚಿಕೇರಿ 


08419 - 254328 


ಉಪತಹಸೀಲ್ದಾರ್‌ ಮಚ್ಚಿಕೇರಿ ಮಚ್ಚಿಕೇರಿ 
ನಾಡಕಛೇರಿ ಯಲ್ಲಾಪುರ ಕಾರವಾರ 581347 


465 . 


ಮಡಿಕೇರಿ 


ನಾಡಕಛೇರಿ ನಾಡಕಛೇರಿ - ಭಾಗಮಂಡಲ ಉಪ ತಹಸೀಲ್ದಾರ್ . ಭಾಗಮಂಡಲ ನಾಡಕಛೇರಿ- 08272-243030 

571247 


466 . 


ಮಡಿಕೇರಿ 


ನಾಡಕಛೇರಿ ನಾಡಕಛೇರಿ 


ಉಪಉಪ ತಹಸೀಲ್ದಾರ್, ನಾಪೋಕು, ನಾಡಕಛೇರಿ, 08272- 237022 
ನಾಪೋಕ್ಲು, ಮಡಿಕೇರಿ-571214 


ನಾಪೋಕ್ಲು 


467. 


ಮಡಿಕೇರಿ 


ನಾಡಕಛೇರಿ ನಾಡಕಛೇರಿ ಸಂಪಾಜೆ 


ಉಪ ತಹಸೀಲ್ದಾರ್, ಮುಖ್ಯ ರಸ್ತೆ, ಹೋಬಳಿ , ಆರ್. ಐ . 08272 - 239596 
ಕಛೇರಿ, ಸಂಪಾಜೆ,ಕ್ಯೂನಾಡ್, ಮಡಿಕೇರಿ571201 


468. 


ಮಡಿಕೇರಿ 


ನಾಡಕಛೇರಿ ನಾಡಕಛೇರಿ 

ಮಡಿಕೇರಿ 


ನಾಡ ಕಛೇರಿ, ತಾಲ್ಲೂಕುಕಛೇರಿ,ಕೋಟೆ ಹತ್ತಿರ , _ 08272- 223396 
ಮಡಿಕೇರಿ, ಮಡಿಕೇರಿ- 571201 


469 . 


ಮಡಿಕೇರಿ 


ನಾಡಕಛೇರಿ ನಾಡಕಛೇರಿ 


08276-282055 


ತಹಸೀಲ್ದಾರ್, ನಾಡ ಕಛೇರಿ, ತಾಲ್ಲೂಕುಕಛೇರಿ, 
ಸೋಮವಾರ ಪೇಟೆ, ಮಡಿಕೇರಿ-571236 


ಸೋಮವಾರ ಪೇಟೆ 


470. 


ಮಡಿಕೇರಿ 


ನಾಡಕಛೇರಿ ನಾಡಕಛೇರಿ ಕುಶಾಲನಗರ 


ಉಪ ತಹಸೀಲ್ದಾರ್‌, ನಾಡ ಕಛೇರಿ, ಕುಶಾಲನಗರ 08276 - 274058 
ಮಡಿಕೇರಿ-571234 


471 . 


ಮಡಿಕೇರಿ 


ನಾಡಕಛೇರಿ ನಾಡಕಛೇರಿ ಕೊಡ್ಲಿಪೇಟೆ 


08276 - 280222 


ಕಂದಾಯ ನಿರೀಕ್ಷಕರು , 1, 
ಕೊಡ್ಲಿಪೇಟೆಕಂದಾಯ ಕಛೇರಿ, ಪಂಚಾಯತಿ ಹತ್ತಿರ 
ಸೋಮವಾರ ಪೇಟೆ, ಮಡಿಕೇರಿ-571231 


472 . 


ಮಡಿಕೇರಿ 


ನಾಡಕಛೇರಿ ನಾಡಕಛೇರಿ 


ಶನಿವಾರ ಸಂತೆ 


ಉಪ ತಹಸೀಲ್ದಾರ್‌, 107 (1), S ಶನಿವಾರ ಸಂತೆ, 08276 -283355 
ನಾಡ ಕಛೇರಿ, ಸೋಮವಾರ ಪೇಟೆ, ಮಡಿಕೇರಿ 
571235 


473 . 


ಮಡಿಕೇರಿ 


ನಾಡಕಛೇರಿ ನಾಡಕಛೇರಿ 


ಶಾಂತಳ್ಳಿ 


ಉಪ ತಹಸೀಲ್ದಾರ್‌, ನಾಡ ಕಛೇರಿ, S ಶಾಂತಳ್ಳಿ 
ಹೋಬಳಿ,, ಶಾಂತಳ್ಳಿ , ಸೋಮವಾರ ಪೇಟೆ, 
ಮಡಿಕೇರಿ-571236 


474 , 


ಮಡಿಕೇರಿ 


ನಾಡಕಛೇರಿ ನಾಡಕಛೇರಿ 


ಕಂದಾಯ ನಿರೀಕ್ಷಕರು, ಕಂದಾಯ ನಿರೀಕ್ಷಕರ ಕಛೇರಿ 08276-262624 


ಶುಂಠಿಕೊಪ್ಪ 


ಶುಂಠಿಕೊಪ್ಪ ಮಡಿಕೇರಿ-571237 


475 . 


ಮಡಿಕೇರಿ 


ನಾಡಕಛೇರಿ ನಾಡಕಛೇರಿ 


ಅಮ್ಮತ್ತಿ 


ಕಂದಾಯ ನಿರೀಕ್ಷಕರು, ಕಂದಾಯ ನಿರೀಕ್ಷಕರ 08274 - 252111 
ಕಛೇರಿ, ಕೆ.ಡಿ.ಸಿಸಿ ಬ್ಯಾಂಕ್ ಎದುರು ಸಿದ್ದಾಪುರ ರಸ್ತೆ, 
ಅಮ್ಮತ್ತಿ ಮಡಿಕೇರಿ-571211 
ಕಂದಾಯ ನಿರೀಕ್ಷಕರು ಬಾಳೆಲೆ 82/3 , ಬಾಳೆಲೆ 08274 -272800 
ಪಟ್ಟಣ, ಮಡಿಕೇರಿ- 571219 


476. 


ಮಡಿಕೇರಿ 


ನಾಡಕಛೇರಿ ನಾಡಕಛೇರಿ 

ಬಾಳೆಲೆ 


46 


M) 


ಜಿಲ್ಲೆ 


ಕಛೇರಿಯ ಹೆಸರು ಮತ್ತು ವಿಳಾಸ | 


ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 


ವಿಳಾಸ 


ಗೆದಿಗೆ 


477 . 


ಮಡಿಕೇರಿ 


ನಾಡಕಛೇರಿ ನಾಡಕಛೇರಿ ಹುದಿಕೇರಿ 


08274- 253101 


ಕಂದಾಯ ನಿರೀಕ್ಷಕರು, ಹುದಿಕೇರಿ ಹಳ್ಳಿ ,ಪೋಸ್- 
ವಿರಾಜಪೇಟೆ ತಾಲ್ಲೂಕು, ಮಡಿಕೇರಿ-571249 


478. 


ಮಡಿಕೇರಿ 


ನಾಡಕಛೇರಿ ನಾಡಕಛೇರಿ ಪೊನ್ನಂಪೇಟೆ 


_jಉಪ ತಹಸೀಲ್ದಾರ್‌, ನಾಡ ಕಛೇರಿ, ಪೊನ್ನಂಪೇಟೆ, 08274 - 249213 
ಮಡಿಕೇರಿ- 571216 


479 . 


ಮಡಿಕೇರಿ 


ನಾಡಕಛೇರಿ ನಾಡಕಛೇರಿ ಶ್ರೀಮಂಗಲ ಉಪ ತಹಸೀಲ್ದಾರ್‌, ನಾಡ ಕಛೇರಿ,ಶ್ರೀಮಂಗಲ, 108274 -246328 

ಮಡಿಕೇರಿ- 571217 


480 . 


ಮಡಿಕೇರಿ 


ನಾಡಕಛೇರಿ ನಾಡಕಛೇರಿ 


- 255270 


ತಹಸೀಲ್ದಾರ್ ,ಕೀರ್ತಿಹೋಟೆಲ್ 
ಕಟ್ಟಡ, ಮಲಬಾರ್ ರಸ್ತೆ ವಿರಾಜಪೇಟೆ 


ವಿರಾಜಪೇಟೆ 


481 . 


ಕೋಲಾರ 


ನಾಡಕಛೇರಿ ಬಂಗಾರಪೇಟೆ 


ಮುಖ್ಯ ನಾಡಕಛೇರಿ ತಾಲ್ಲೂಕುಕಛೇರಿ ಎಪಿಎಂಸಿ 08153 - 255530 
ಯ್ಯಾಡ್ ಕೋಲಾರ ಎಂ . ಎ ರಸ್ತೆ ಬಂಗಾರಪೇಟೆ 
ಕೋಲಾರ 563114 


482. 


ಕೋಲಾರ 


ನಾಡಕಛೇರಿ ನಾಡಕಛೇರಿ 


ನಾಡಕಛೇರಿ ಕಛೇರಿ, ವಾಡರ್ ವರ್ಕ್ ಕಾಲೋನಿ, 08153-277642 
ಬೇತಮಂಗಲ , ಕೆ. ಜಿ.ಎಫ್ 


ಬೇತಮಂಗಲ 


483 . 


ಕೋಲಾರ 


ನಾಡಕಛೇರಿ ನಾಡಕಛೇರಿ 


ನಾಡಕಛೇರಿ ಸಂತೆ ಬೀಡುಡಿಕೋಟೆ, ಬಂಗಾರಪೇಟೆ 08153- 256869 
ತಾಲ್ಲೂಕು, ಕೋಲಾರ-563114 


ಬೂದಿಕೋಟೆ 


484. 


ಕೋಲಾರ 


08153 - 259250 


ನಾಡಕಛೇರಿ ನಾಡಕಛೇರಿ ಕಾಮಸಮುದ್ರಂ ಕಾಮಸಮುದ್ರಂ , ಬಂಗಾರಪೇಟೆ ತಾಲ್ಲೂಕು, 

ಕೋಲಾರ-563114 


485 . 


ಕೋಲಾರ 


ನಾಡಕಛೇರಿ ನಾಡಕಛೇರಿ ಕ್ಯಾಸಂಬಳ್ಳಿ 


08153 -267347 


ನಾಡಕಛೇರಿ ಕಛೇರಿ,ಕೋಆಪರೇಡಿವ್ ಸೊಸ್ಯಟಿ 
ಕಟ್ಟಡ, ಕ್ಯಾಸಂಬಳ್ಳಿ 


486 . 


ಕೋಲಾರ 


08153 -260187 


ನಾಡಕಛೇರಿ ನಾಡಕಛೇರಿ 

ರಾಬರ್ಟ್ಸನ್ಸ್ ಪೇಟೆ 


ವಿಶೇಷ ತಹಸೀಲ್ದಾರ್‌,3ನೇ ಕ್ರಾಸ್ ರಸ್ತೆ, 
ರಾಬರ್ಟ್ಸನ್ಸ್ ಪೇಟೆ, ಕೆ. ಜಿ.ಎಫ್ ಕೋಲಾರ -563122 


487 . 


ಕೋಲಾರ ನಾಡಕಛೇರಿ ನಾಡಕಛೇರಿ ಹುಲ್ಲೂರು 


ಉಪ ತಹಸೀಲ್ದಾರ್‌. ಹುಲ್ಲೂರುಗ್ರಾಮ & ಪೋಸ್ಟ್ 08152 -233022 
ನಾಡ ಕಛೇರಿಕೋಲಾರ 563101 


488 . 


ಕೋಲಾರ 


ನಾಡಕಛೇರಿ ನಾಡಕಛೇರಿ 


08152 - 232622 


ಉಪ ತಹಸೀಲ್ದಾರ್‌. ನಾಡ ಕಛೇರಿ ಗ್ರಾಮ & 
ಪೋಸ್ಟ್ ,ಕೋಲಾರ 563101 


489 . 


ಕೋಲಾರ 


ನಾಡಕಛೇರಿ ನಾಡಕಛೇರಿ 


_ 08152- 220362 


ತಹಸೀಲ್ದಾರ್‌ ನಾಡ ನಾಡ ಕಛೇರಿ, ತಹಸೀಲ್ದಾರ್ 
ಕಛೇರಿ ಡಿ. ಸಿ ಕೌಂಪೌಂಡ್ ಕೋಲಾರ ಕೋಲಾರ 
563101 


ಕೋಲಾರ 


490. 


ಕೋಲಾರ 


ನಾಡಕಛೇರಿ ನಾಡಕಛೇರಿ 


ಉಪ ತಹಸೀಲ್ದಾರ್ . ನರಸಾಪುರ ಗ್ರಾಮ & ಪೋಸ್ಟ್ 08152- 244011 
ನಾಡ ಕಛೇರಿಕೋಲಾರ ಕೋಲಾರ 563133 


ನರಸಾಪುರ 


491 . 


ಕೋಲಾರ 


ನಾಡಕಛೇರಿ ನಾಡಕಛೇರಿ 


ಉಪ ತಹಸೀಲ್ದಾರ್ S ಸುಗತೂರು ಗ್ರಾಮ & ಪೋಸ್ಟ್08152- 248066 
ನಾಡಕಛೇರಿ ಕೋಲಾರಕೋಲಾರ 563101 


ಸುಗತೂರು 


492. 


ಕೋಲಾರ 


ನಾಡಕಛೇರಿ ನಾಡಕಛೇರಿ 

ಮೇಮಗಲ್ 


ಉಪ ತಹಸೀಲ್ದಾರ್ ಮೇಮಗಲ್ ಗ್ರಾಮ & ಪೋಸ್ಟ್ 08152- 246011 
ನಾಡ ಕಛೇರಿಕೋಲಾರ 563157 


47 


*(H 


- ಜಿಲ್ಲೆ 


ಕಛೇರಿಯ ಹೆಸರು ಮತ್ತು ವಿಳಾಸ 


ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ 


ವಿಳಾಸ 


493 . 


ಕೋಲಾರ 


ನಾಡಕಛೇರಿ ನಾಡಕಛೇರಿ 

ವಕ್ಕಲೇರಿ 


ಉಪ ತಹಸೀಲ್ದಾರ್‌ ವಕ್ಕಲೇರಿ ಗ್ರಾಮ & ಪೋಸ್ಟ್ _ 08152- 237022 
ನಾಡ ಕಛೇರಿಕೋಲಾರಕೋಲಾರ 563130 


494 . 


ಕೋಲಾರ ನಾಡಕಛೇರಿ ನಾಡಕಛೇರಿ ಲಕ್ಕೂರು 


]08151 - 239161 


ಉಪ ತಹಸೀಲ್ದಾರ್‌,ಲಕ್ಕೂರು, ನಾಡ ಕಛೇರಿ 
ಲಕ್ಕೂರು ಮಾಲೂರುಕೋಲಾರ 563160 


495 . 


ಕೋಲಾರ 


ನಾಡಕಛೇರಿ ನಾಡಕಛೇರಿ ಮಾಲೂರು 


ತಾಲ್ಲೂಕುಕಛೇರಿ, ಕಸಬಾಹೋಬಳಿ , 
ಕೋಲಾರ ತಾಲ್ಲೂಕುಕೋಲಾರ. 


496 . 


ಕೋಲಾರ 


ನಾಡಕಛೇರಿ ನಾಡಕಛೇರಿ ಮಾಸ್ತಿ 


08151 - 236160 


ಮಾಸ್ತಿ ನಾಡ ಕಛೇರಿ ಮಾಸ್ತಿ ಗ್ರಾಮ , ಮಾಲೂರು 
ತಾಲ್ಲೂಕು,ಕೋಲಾರ ಜಿಲ್ಲೆ. 


497 . 


ಕೋಲಾರ 


ನಾಡಕಛೇರಿ ನಾಡಕಛೇರಿ 


ಟೇಕಲ್ ನಾಡ ಕಛೇರಿ, ಕೆ. ಜಿ. ಹಳ್ಳಿ ಗ್ರಾಮ , ಟೇಕಲ್ 08151- 237040 
ಹೋಬಳಿ , ಮಾಲೂರು ತಾಲ್ಲೂಕು,ಕೋಲಾರ ಜಿಲ್ಲೆ . 


ಟೇಕಲ್ 


498 . 


ಕೋಲಾರ 


ನಾಡಕಛೇರಿ ನಾಡಕಛೇರಿ ಮುಳಬಾಗಿಲು ಉಪ ತಹಸೀಲ್ದಾರ್ 


- 243049 


499 . 


ಕೋಲಾರ 


ನಾಡಕಛೇರಿ ನಾಡಕಛೇರಿ ಅವನಿ 


ನಾಡ ಕಛೇರಿ, ಹಳೇ ಪಂಚಾಯತ್ ಕಛೇರಿ ಅವನಿ _ 08159- 230049 
ಗ್ರಾಮ ಅವನಿ ಕೋಲಾರ 563127 


500. 


ಕೋಲಾರ 


ನಾಡಕಛೇರಿ ನಾಡಕಛೇರಿ ಬೈರಾಕೂರ 


08159 - 231749 


ನಾಡ ಕಛೇರಿ ಬೈರಾಕೂರ 
ಗ್ರಾಮ ಬೈರಾಕೂರಪೋಸ್ಟ್ 
ಬೈರಾಕೂರಕೋಲಾರ 563131 
ನಾಡ ಕಛೇರಿ ಅಂಗನವಾಡಿ ಕೇಂದ್ರ ದುಗ್ಗಸಂದ್ರ 
ಗ್ರಾಮ, ಮಂಡಿಕಲ್,ಕೋಲಾರ 563131 


501 . 


ಕೋಲಾರ 


08159- 233749 


ನಾಡಕಛೇರಿ ನಾಡಕಛೇರಿ 

ದುಗ್ಗಸಂದ್ರ 


502 . 


ಕೋಲಾರ 


ನಾಡಕಛೇರಿ ನಾಡಕಛೇರಿ ತಯಲೂರ್ 


ನಾಡ ಕಛೇರಿ ರಾಮರ ದೇವಾಲಯ ರಸ್ತೆ ತಯಲೂರು 08152 - 249649 
ಹಳ್ಳಿ ಮತ್ತುಪೋಸ್ಟ್ ತಯಲೂರ್ಕೋಲಾರ 563136 


503. 


ಕೋಲಾರ 


08157 - 245452 


ನಾಡಕಛೇರಿ ನಾಡಕಛೇರಿಶ್ರೀನಿವಾಸಪುರ ಉಪ ತಹಸೀಲ್ದಾರ್‌, ನಾಡಕಛೇರಿ ಕಛೇರಿ, ಹತ್ತಿರ 

ತಾಲ್ಲೂಕುಕಛೇರಿ, ಎಂ . ಜಿ . ರಸ್ತೆ ,ಶ್ರೀನಿವಾಸಪುರ , 
ಕೋಲಾರ-563135 


504. 


ಕೋಲಾರ 


ನಾಡಕಛೇರಿ ನಾಡಕಛೇರಿಗೌನಿಪಲ್ಲಿ ! 

ರಾಯಲಪಾಡು 


ನಾಡಕಛೇರಿ ಕಛೇರಿ, ಗೌನಿಪಲ್ಲಿ ಹಳ್ಳಿ ಮತ್ತು ಪೋಸ್ಟ್, 08157- 248100. 
ಶ್ರೀನಿವಾಸಪುರ ತಾಲ್ಲೂಕು,ಕೋಲಾರ -563135 


505 . 


ಕೋಲಾರ 


ನಾಡಕಛೇರಿ ನಾಡಕಛೇರಿ ನೆಲವಂಕಿ 


ತಾಲ್ಲೂಕುಕಛೇರಿ, ಕಸಬಾಹೋಬಳಿ,ಶ್ರೀನಿವಾಸಪುರ 
ತಾಲೂಕು,ಕೋಲಾರ. 


S06 . 


ಕೋಲಾರ 


ನಾಡಕಛೇರಿ ನಾಡಕಛೇರಿ 

ರಾಯಲಪಾಡು 


ಉಪ ತಹಸೀಲ್ದಾರ್ ಕಛೇರಿ, ಗೌನಪಲ್ಲಿ ಹೋಬಳಿ,, 
ಶ್ರೀನಿವಾಸಪುರ ತಾಲ್ಲೂಕು,ಕೋಲಾರ. 


507 . 


ಕೋಲಾರ 


ನಾಡಕಛೇರಿ ನಾಡಕಛೇರಿ 

ರೋಣೂರು 


ಉಪ ತಹಸೀಲ್ದಾರ್, ನಾಡಕಛೇರಿರೋಣೂರು ಹಳ್ಳಿ 08157 -242190 
ಮತ್ತುಪೋಸ್ಟ್,ಶ್ರೀನಿವಾಸಪುರ ಕೋಲಾರ 
563135 


508. 


ಕೋಲಾರ 


ನಾಡಕಛೇರಿ ನಾಡಕಛೇರಿ 


ಯಲ್ಲೂರು 


ನಾಡಕಛೇರಿ ಕಛೇರಿ, ಯಲ್ಲೂರು ಹಳ್ಳಿ ಮತ್ತು ಪೋಸ್ಟ್‌, 08157-241120 
ಶ್ರೀನಿವಾಸಪುರ ತಾಲ್ಲೂಕು,ಕೋಲಾರ ಜಿಲ್ಲೆ - 
563135 


48 


ಕ್ರ . 


ಜಿಲ್ಲೆ 


ಕಛೇರಿಯ ಹೆಸರು ಮತ್ತು ವಿಳಾಸ | ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ 


ವಿಳಾಸ 


509 . 


ಕೊಪ್ಪಳ 


ನಾಡಕಛೇರಿ ನಾಡಕಛೇರಿ ಗಂಗಾವತಿ 


]08533 - 234325 


ತಹಸೀಲ್ದಾರ್‌, ನಾಡಕಛೇರಿ, ಬಸವಣ್ಣ ವೃತ್ತ, 
ಗಂಗಾವತಿ ಕೊಪ್ಪಳ-583227 


510 . 


ಕೊಪ್ಪಳ 


ನಾಡಕಛೇರಿ ನಾಡಕಛೇರಿ 


ವೆಟರ್ನರಿ ಆಸ್ಪತ್ರೆ , ಹತ್ತಿರ ಹುಲಿಹೈದರ್ , ಗಂಗಾವತಿ 08533 - 269233 
ಕೊಪ್ಪಳ 


S11. 


ಕೊಪ್ಪಳ 


ನಾಡಕಛೇರಿ ನಾಡಕಛೇರಿ- ಕನಕಗಿರಿ 


ಉಪ ತಹಸೀಲ್ದಾರ್‌, ನಾಡಕಛೇರಿ, ಕನಕಚಲ 08533- 240044 
ದೇವಾಲಯದ ಹತ್ತಿರ, ಕನಕಗಿರಿ ಗಂಗಾವತಿ ಕೊಪ್ಪಳ 


512 . 


ಕೊಪ್ಪಳ 


ನಾಡಕಛೇರಿ ನಾಡಕಛೇರಿ ಕೆ . 


ತಹಸೀಲ್ದಾರ್‌, ನಾಡಕಛೇರಿ ಕೂಪ್ಪಲ್ 


08533 - 275600 


513. 


ಕೊಪ್ಪಳ 


ನಾಡಕಛೇರಿ ನಾಡಕಛೇರಿ- ಮರಲಿ 


_ 08533 - 276133 


ಉಪ ತಹಸೀಲ್ದಾರ್‌, ನಾಡಕಛೇರಿ, NEAR GP 
ಕಟ್ಟಡ, ಮರಲಿ ಗಂಗಾವತಿ,ಕೂಪ್ಪಲ್ 


514. 


ಕೊಪ್ಪಳ 


ನಾಡಕಛೇರಿ - ನಾಡಕಛೇರಿ 


08533 -279488 


ಉಪ ತಹಸೀಲ್ದಾರ್‌,ನಾಡಕಛೇರಿ,ಅದಾಪುರ್ 
ರಸ್ತೆ, ನವಲಿ , ಗಂಗಾವತಿ ,ಕೂಪ್ಪಲ್ 


. ನವಲಿ 


515 . 


ಕೊಪ್ಪಳ 


ನಾಡಕಛೇರಿ ನಾಡಕಛೇರಿ- ಸಿದ್ದಾಪುರ 


08533- 280033 


ಉಪ ತಹಸೀಲ್ದಾರ್‌, ನಾಡಕಛೇರಿ, ಆರ್. ಸಿ. ಆರ್. 
ಜಿ. ವಿ. ಐ. ರಸ್ತೆ, ಸಿದ್ದಾಪುರ ಗಂಗಾವತಿ ತಾಲ್ಲೂಕು 
ಕೂಪ್ಪಲ್- 583231 


516 . 


ಕೊಪ್ಪಳ 


ನಾಡಕಛೇರಿ ನಾಡಕಛೇರಿ- ವೆಂಕಟಗಿರಿ 


ವೆಂಕಟಗಿರಿ 


ಎಕ್ಸ್ 


517. 


ಕೊಪ್ಪಳ 


ನಾಡಕಛೇರಿ ನಾಡಕಛೇರಿ 


ಉಪ ತಹಸಿಲ್ದಾರ್ 


08539- 285022 


ಅಲವಂಡಿ 


ಅಲವಂಡಿ, ನಾಡ ಕಛೇರಿ, ನಿರೀಕ್ಷಣಾ ಮಂದಿರ , 
ಪೋಸ್ಟ್ ಅಲವಂಡಿ ಕೊಪ್ಪಳ-583231 


518. 


ಕೊಪ್ಪಳ 


- 274300 


ನಾಡಕಛೇರಿ ನಾಡಕಛೇರಿ 

ಹಿಂಟಲ್ 


ಉಪ ತಹಸೀಲ್ದಾರ್‌ ನಾಡ ಕಛೇರಿ ಹಿಂಟಲ್ 
ರೆಡ್ಡಿಯಾರ್ ಓಣಿ, ಸಮುದಾಯ ಭವನದ ಹತ್ತಿರ 


519. 


ಕೊಪ್ಪಳ 


520 . 


ಕೊಪ್ಪಳ 


521 . 


ಕೊಪ್ಪಳ 


ನಾಡಕಛೇರಿ ನಾಡಕಛೇರಿ 

ಉಪ ತಹಸೀಲ್ದಾರ್‌ ನಾಡ ಕಛೇರಿ ಹಿರಕಲಗಡ _ 08539 -244424 
ಇರಕಲಗಡ 

ಕೊಪ್ಪಳ ರಸ್ತೆ ಯಲಮಗಿರಿ ಕ್ರಾಸ್ ಇರಕಲಗಡ 

ಕೊಪ್ಪಳ 583231 
ನಾಡಕಛೇರಿ ನಾಡಕಛೇರಿ 

ತಹಸೀಲ್ದಾರ್ ಕಛೇರಿ, ನಾಡಕಛೇರಿ(ಕೊಪ್ಪಳ), _ 08539 - 220343 
ಕೊಪ್ಪಳ 

ನಾಡಕಛೇರಿ, ಕೊಪ್ಪಳ- 583228 
ನಾಡಕಛೇರಿ ನಾಡಕಛೇರಿ ಹನುಮಸಾಗರ ಉಪ ತಹಸೀಲ್ದಾರ್ , ನಾಡಕಛೇರಿ ಉಪ 

08536-270044 
ತಹಸೀಲ್ದಾರ್‌ ನಾಡಕಛೇರಿ ಕಛೇರಿಪೋಸ್ಟ್ 

ಹನುಮಾಸಾಗರ ಪೋಸ್ಟ್ಕೊಪ್ಪಳ 584114 
ನಾಡಕಛೇರಿ ನಾಡಕಛೇರಿ ಹನುಮನಾಲ್ ಉಪ ತಹಸೀಲ್ದಾರ್ , ನಾಡಕಛೇರಿ ಹನುಮನಾಲ್ 08536- 289344 

ತಾಲ್ಲೂಕುಕೊಪ್ಪಳ 584166 
ನಾಡಕಛೇರಿ ನಾಡಕಛೇರಿ, 

ತಹಸೀಲ್ದಾರ್ ಕಛೇರಿ, ನಾಡಕಛೇರಿ ( ಕುಷ್ಟಗಿ ) , _ 08536-267179 

ಕುಷ್ಟಗಿ ಕೊಪ್ಪಳ-584121 
ನಾಡಕಛೇರಿ ನಾಡಕಛೇರಿ- ತಾವರೆಗೆರೆ (ಉಪ ತಹಸೀಲ್ದಾರ್ ನಾಡಕಛೇರಿ ಕಛೇರಿ ಹತ್ತಿರ , 08536- 275044 

ಪೋಸ್ಟ್ ತಾವರೆಗೆರೆ ತಾಲ್ಲೂಕು ಕುಷ್ಟಗಿ, ಕೊಪ್ಪಳ 
584131 


522. 


ಕೊಪ್ಪಳ 


523 . 


ಕೊಪ್ಪಳ 


ಐ . ಐ 


524 . 


ಕೊಪ್ಪಳ 


49 


b 
) 
R 


ಜಿಲ್ಲೆ 


ಕಛೇರಿಯ ಹೆಸರು ಮತ್ತು ವಿಳಾಸ 


ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ 


ವಿಳಾಸ 


525 . 


ಕೊಪ್ಪಳ 


08534 - 220158 


ನಾಡಕಛೇರಿ ನಾಡಕಛೇರಿ 

ಯಲಬುರ್ಗಾ 


ತಹಸೀಲ್ದಾರ್ ಕಛೇರಿ, ತಹಸೀಲ್ದಾರ್ ಕಛೇರಿ, 
ನಾಡಕಛೇರಿ, ಯಲಬುಗಾಗಿ ಕೊಪ್ಪಳ-583236 


526. 


ಕೊಪ್ಪಳ 


ನಾಡಕಛೇರಿ ನಾಡಕಛೇರಿ 


_ 08534- 247273 


ಹಿರೆವೆಂಕಲಕುಂಟ 


ಉಪ ತಹಸೀಲ್ದಾರ್ 
ಹಿರೆವೆಂಕಲಕುಂಟ ಪಂಚಾಯತ್ ಕಟ್ಟಡದ ಹತ್ತಿರ 
ಯಲಬುರ್ಗಾ ಕೊಪ್ಪಳ 583237 


527 . 


ಕೊಪ್ಪಳ 


ನಾಡಕಛೇರಿ ನಾಡಕಛೇರಿ 


ನಾಡ ಕಛೇರಿ ಉಪ ತಹಸೀಲ್ದಾರ್ ಕಛೇರಿ ಕುಕನೂರು 08534- 230038 
ಮುಖ್ಯ ರಸ್ತೆ ಯಲಬುರ್ಗಾ ಕೊಪ್ಪಳ 583232 


ಕೂಕನೂರು 


528. 


ಕೊಪ್ಪಳ 


ನಾಡಕಛೇರಿ ನಾಡಕಛೇರಿ 


( 08534 -259001 


ಮಂಗಳೂರು 


ಉಪ ತಹಸೀಲ್ದಾರ್‌ ನಾಡ 
ಕಛೇರಿ ಮಂಗಳೂರು ಮುಖ್ಯ ರಸ್ತೆ ಯಲಬುರ್ಗಾ 
ಕೊಪ್ಪಳ 583237 


529 . 


ಮಂಡ್ಯ 


ನಾಡಕಛೇರಿ 

ನಾಡಕಛೇರಿ 
ಅಕ್ಕಿಹೆಬ್ಬಾಳು A 


ಉಪಕಮೀಷನರ್ , ಮಂಡ್ಯ , ನಾಡಕಛೇರಿ 

08230- 264010 
ಅಕ್ಕಿಹೆಬ್ಬಾಳು, ಕೃಷಿ ಕಟ್ಟಡ ಕೆ.ಆರ್.ಪೇಟೆ, ತಾಲ್ಲೂಕು 
ಮಂಡ್ಯ 571605 


530 . 


ಮಂಡ್ಯ 


ನಾಡಕಛೇರಿ ನಾಡಕಛೇರಿ 


08230- 266070 


ಬೂಕನಕೆರೆ 


ಉಪ ತಹಶೀಲ್ದಾರ್‌, ನಾಡಕಛೇರಿ, 
ಸಮುದಾಯ ಆರೋಗ್ಯ ಕೇಂದ್ರದ ಹತ್ತಿರ 
ಬೂಕನ ಕರೆ ಕೆ.ಆರ್.ಪೇಟೆ, ತಾಲ್ಲೂಕು 


531 . 


ಮಂಡ್ಯ 


ನಾಡಕಛೇರಿ ನಾಡಕಛೇರಿ 


ಕಿಕ್ಕೇರಿ 


ನಾಡಕಛೇರಿ,ಕಿಕ್ಕೇರಿ, ವೆಟರ್ನರಿ ಆಸ್ಪತ್ರೆಮುಂಭಾಗ, 08230- 265150 
ಗ್ರಾಮ ಪಂಚಾಯತ್ ಕಟ್ಟಡ 
ಕೆ. ಆರ್.ಪೇಟೆ, ಮಂಡ್ಯ 571423 


532 . 


ಮಂಡ್ಯ 


ನಾಡಕಛೇರಿ ನಾಡಕಛೇರಿ 

ಸಂತೆಬಾಚಹಳ್ಳಿ 


ಉಪ ಕಮಿಷನರ್ , ಮಂಡ್ಯ ಜಿಲ್ಲೆ 

08230 - 266710 
ತಹಸೀಲ್ದಾರ್‌, ನಾಡಕಛೇರಿ ಸಂತೆಬಾಚಹಳ್ಳಿ ಗ್ರಾಮ 
ಪಂಚಾಯತ್ ರಸ್ತೆ , ಕೆ .ಆರ್.ಪೇಟೆ. 
ಮಂಡ್ಯ 571436 
ನಾಡಕಛೇರಿ,ಶೀಲನೆರೆ , 

08230 - 260580 
ಕೆ.ಆರ್.ಪೇಟೆ ತಾಲ್ಲೂಕು 
ತಹಸೀಲ್ದಾರ್ ( ಕಸಬಾ ), ಮಿನಿ ವಿಧಾನಸೌಧ, 08230- 261040 
ಕೆ . ಆರ್ .ಪೇಟೆ. 


533 . 


ಮಂಡ್ಯ 


ನಾಡಕಛೇರಿ ನಾಡಕಛೇರಿ ಶೀಲನೆರೆ 


534 . 


ಮಂಡ್ಯ 


ನಾಡಕಛೇರಿ ನಾಡಕಛೇರಿ 


ಕೆ .ಆರ್. ಪೇಟೆ. 


ಪಿ . ಇ . ಟಿ. 


535 . 


ಮಂಡ್ಯ 


ನಾಡಕಛೇರಿ ನಾಡಕಛೇರಿ 


ಉಪ ತಹಸೀಲ್ದಾರ್ 


08232 - 279050 


ಅತಗೂರು 


ನಾಡ ಕಛೇರಿ, ಕೆಸ್ತೂರು, ಮದ್ದೂರು 
ತಾಲ್ಲೂಕು( ಅತಗೂರು) 


536. 


ಮಂಡ್ಯ 


ನಾಡಕಛೇರಿ ನಾಡಕಛೇರಿ 


ಸಿ . ಎ . ಕೆರೆ-1 


ಉಪ ತಹಶೀಲ್ದಾರ್‌, ನಾಡಕಛೇರಿ, ಬೆಂಗಳೂರು, 
ಕೂಳ್ಳೇಗಾಲ ಹೆದ್ದಾರಿ , ಕೆ. ಎಂ.ದೊಡ್ಡಿ,, ಮದ್ದೂರು 
ತಾಲ್ಲೂಕು. 


537. 


ಮಂಡ್ಯ 


ನಾಡಕಛೇರಿ ನಾಡಕಛೇರಿ 


ಉಪ ಕಮಿಷನರ್ ಮಂಡ್ಯ ಉಪ ತಹಸೀಲ್ದಾರ್, 


08232-271050 


50 


)ಇ 


- ಜಿಲ್ಲೆ | 


ಕಛೇರಿಯ ಹೆಸರು ಮತ್ತು ವಿಳಾಸ 


ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ 


ವಿಳಾಸ 


ಕೆ .- 2 


ನಾಡಕಛೇರಿ ಕೆ. ಹೂನಲಗೆರೆ ,ಕಸಬಾ- 2 
ಗ್ರಾಮಪಂಚಾಯತ್ ಕಟ್ಟಡ ಮದ್ದೂರು ಮಂಡ್ಯ 
571428 


538 . 


ಮಂಡ್ಯ 


ನಾಡಕಛೇರಿ ನಾಡಕಛೇರಿ- ಕೆ . ಎಂ ದೊಡ್ಡಿ 


08232- 235250 


ಉಪ ತಹಶೀಲ್ದಾರ್, ನಾಡಕಛೇರಿ, ಕೆ . ಎಂ .ದೊಡ್ಡಿ, 
ಭಾರತಿನಗರ , ಮದ್ದೂರು, ತಾಲ್ಲೂಕು 


539. 


ಮಂಡ್ಯ 


ನಾಡಕಛೇರಿ ನಾಡಕಛೇರಿ- ಕೊಪ್ಪ-1 


ಉಪ ತಹಶೀಲ್ದಾರ್, ನಾಡಕಛೇರಿ, ಕುಮಾರಸ್ವಾಮಿ 08232-270680 
ಕಟ್ಟಡ, ಕೌಡ್ಲೆ, ಮದ್ದೂರು ತಾಲ್ಲೂಕು [ ಕೊಪ್ಪ] 


540. 


ಮಂಡ್ಯ 


ನಾಡಕಛೇರಿ ನಾಡಕಛೇರಿ 

ಕೊಪ್ಪ-2 


ಉಪ ತಹಶೀಲ್ದಾರ್, ನಾಡಕಛೇರಿ ರಾಜಾಚಾರಿ ಕಟ್ಟಡ 08232-248150 
ಕೂಪ್ಪ,, ಮದ್ದೂರು, ತಾಲ್ಲೂಕು (ಕೊಪ್ಪ-2 ) 


ಮಂಡ್ಯ 


ನಾಡಕಛೇರಿ ನಾಡಕಛೇರಿ 

ಕೊಪ್ಪ- 3 


ಉಪ ತಹಶೀಲ್ದಾರ್, ನಾಡಕಛೇರಿ, ಪಿ . ಡೂ . ದಿವಸತಿ 08232 - 278020 
ಗ್‌ಗಹ, ಬೆಸಗಾರಹಳ್ಳಿ ,, ಮದ್ದೂರು, ತಾಲ್ಲೂಕು 
( ಕೊಪ್ಪ3) 


542. 


ಮಂಡ್ಯ 


08232- 232008 


ನಾಡಕಛೇರಿ ನಾಡಕಛೇರಿ 

ಮದ್ದೂರು 


ತಹಸೀಲ್ದಾರ್ ( ಕಸಬಾ ), ಮಿನಿ ವಿಧಾನ ಸೌಧ, 
ಮದ್ದೂರು. 


543 . 


ಮಂಡ್ಯ 


ನಾಡಕಛೇರಿ ನಾಡಕಛೇರಿ 

ಹಲಗೂರು 


ಉಪ ತಹಶೀಲ್ದಾರ್, ನಾಡಕಛೇರಿ,ರವಿಗೌಡ ಕಟ್ಟಡ, 08231- 295599 
ಹಲಗೂರು, ಮಳವಳ್ಳಿ . 


544. 


ಮಂಡ್ಯ 


08231 - 240200 


ನಾಡಕಛೇರಿ 

ನಾಡಕಛೇರಿ 
ಬಿ . ಜಿ . ಪುರ 


ಕಸಬಾ-1 ಬಿ. ಜಿ. ಪುರ 
ಸಭಾ-1 ಪ್ರಕಾಶ್ ಕಟ್ಟಡ, ಮಳವಳ್ಳಿ, ಮಂಡ್ಯ - 571417 
MALAVALLI ಮಂಡ್ಯ 571417 
ಉಪ ಕಮಿಷನರ್ ಮಂಡ್ಯ ಉಪ ತಹಸೀಲ್ದಾರ್ 08231 -247555 
ನಾಡಕಛೇರಿ ಮಳವಳ್ಳಿ , ತಾಲ್ಲೂಕು ಮಳವಳ್ಳಿ , 
ಮಂಡ್ಯ 571430 


545 . 


ಮಂಡ್ಯ 


ನಾಡಕಛೇರಿ ನಾಡಕಛೇರಿ- ಬಿ. ಜಿ . ಪುರ -2 


546 . 


ಮಂಡ್ಯ 


ನಾಡಕಛೇರಿ ನಾಡಕಛೇರಿ- ಬೆಲಕವಾಡಿ 


ಬೆಳಕವಾಡಿಯಲ್ಲಿ ಎಜಿಎಸ್ಕೆ ಕೇಂದ್ರ ಇರುವುದಿಲ್ಲ 


547 . 


ಮಂಡ್ಯ 


ನಾಡಕಛೇರಿ ನಾಡಕಛೇರಿ- ಕೆ - 2 


08231 -246999 


ಉಪಕಮಿಷನರ್ , ಉಪ ತಹಸೀಲ್ದಾರ್‌, 
ನಾಡಕಛೇರಿ ಕೆ. ಮಂಡ್ಯ 571430 


548. 


ಮಂಡ್ಯ 


ನಾಡಕಛೇರಿ ನಾಡಕಛೇರಿ- ಕೆ - 3 


ಉಪ ತಹಶೀಲ್ದಾರ್, ನಾಡಕಛೇರಿ, ಸಮುದಾಯ 08232 -237090 
ಭವನ ,ಹೋನ್ನೂರು ಮಳವಳ್ಳಿ , ತಾಲ್ಲೂಕು( ಕೆ.) 
ಉಪ ತಹಶೀಲ್ದಾರ್‌, ನಾಡಕಛೇರಿ, ಎ. ಪಿ . ಎಂ .ಸಿ . _ 08231-249999 
ಕಟ್ಟಡ, ಕಿರುಗಾವಲು , ಮಳವಳ್ಳಿ , (ಕಿರುಗಾವಲು -1 ) 


549. 


ಮಂಡ್ಯ 


ನಾಡಕಛೇರಿ ನಾಡಕಛೇರಿ 

ಕಿರುಗಾವಲು -1 


550. 


ಮಂಡ್ಯ 


ನಾಡಕಛೇರಿ | ನಾಡಕಛೇರಿ 

ಕಿರುಗಾವಲು- 2 


ಉಪ ತಹಶೀಲ್ದಾರ್‌, ನಾಡಕಛೇರಿ, ಬಂದೂರು 
ಮಳವಳ್ಳಿ ತಾಲ್ಲೂಕು 


551 . 


ಮಂಡ್ಯ 


ನಾಡಕಛೇರಿ 


ನಾಡಕಛೇರಿ 


ಉಪ ತಹಶೀಲ್ದಾರ್‌, ನಾಡಕಛೇರಿ, ಸುಜ್ಜಲೂರು, 
ಮಳವಳ್ಳಿ ತಾಲ್ಲೂಕು 


ಕಿರುಗಾವಲು -3 


552. 


ಮಂಡ್ಯ 


ನಾಡಕಛೇರಿ ಮಳವಳ್ಳಿ 


08231 - 244577 


ಉಪ ತಹಶೀಲ್ದಾರ್‌, ನಾಡಕಛೇರಿ, ಮಳವಳ್ಳಿ , 
ಮಳವಳಳಿ, ತಾಲ್ಲೂಕು 


51 


*(H 


ಕಛೇರಿಯ ಹೆಸರು ಮತ್ತು ವಿಳಾಸ | 


ದೂರವಾಣಿ 
ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ | ಸಂಖ್ಯೆ ಪಿನ್ 

ಕೋಡ್‌ನೊಂದಿ 


ವಿಳಾಸ 


ಗೆದಿಗೆ. 


553 . 


ಮಂಡ್ಯ 


ನಾಡಕಛೇರಿ ನಾಡಕಛೇರಿ- ಬಸರಾಳು -2 


ಉಪ ತಹಶೀಲ್ದಾರ್ , ನಾಡಕಛೇರಿ ಬಸರಾಳು. 


08232 - 276744 


554 . 


ಮಂಡ್ಯ 


ನಾಡಕಛೇರಿ ನಾಡಕಛೇರಿ- ದುದ್ದ -1 


ಉಪ ತಹಶೀಲ್ದಾರ್‌, ನಾಡಕಛೇರಿ, ದುದ್ದ -1 


08232 -277152 


555 . 


ಮಂಡ್ಯ 


ನಾಡಕಛೇರಿ ನಾಡಕಛೇರಿ- ದುದ್ದ 


ಉಪ ತಹಶೀಲ್ದಾರ್, ನಾಡಕಛೇರಿ, ಹೂಳಲು ( ದುದ್ದ 208232-277177 


556 . 


ಮಂಡ್ಯ 


ನಾಡಕಛೇರಿ ನಾಡಕಛೇರಿ- ಹನಕೆರೆ 


ಉಪ ತಹಶೀಲ್ದಾರ್, ನಾಡಕಛೇರಿ, ಹನಕೆರೆ ( ಕೆ) 


08232 -274279 


557 . 


ಮಂಡ್ಯ 


08232-272155 


ನಾಡಕಛೇರಿ ನಾಡಕಛೇರಿ 

ಕೆರೆಗೂಡು-1 


ಉಪ ತಹಸೀಲ್ದಾರ್ ಕಛೇರಿಉಪ ತಹಸೀಲ್ದಾರ್ 
ಕಛೇರಿ ಕೆರೆಗೂಡು, ನಾಡ ಕಛೇರಿ ಮಂಡ್ಯ 571446 
ಉಪ ತಹಶೀಲ್ದಾರ್‌, ನಾಡಕಛೇರಿ, ಕೀಲಾರ ( ಕ ) 


558 . 


ಮಂಡ್ಯ 


ನಾಡಕಛೇರಿ - ಕೆರೆಗೂಡು-2 K 


08232-270270 


559 . 


ಮಂಡ್ಯ 


ನಾಡಕಛೇರಿ ನಾಡಕಛೇರಿ-ಕೂತ್ತಟ್ಟಿ-1 


08232 - 296295 


ಉಪ ತಹಸೀಲ್ದಾರ್ ಕಛೇರಿ ಉಪ ತಹಸೀಲ್ದಾರ್ 
ಕಛೇರಿ ಕೂತ್ತಟ್ಟಿ , ನಾಡಕಛೇರಿ ಮಂಡ್ಯ 571402 


560 . 


ಮಂಡ್ಯ 


08232- 234295 


ನಾಡಕಛೇರಿ ನಾಡಕಛೇರಿ 

-ಕೂತ್ತಟ್ಟಿ -2 


ಉಪ ತಹಶೀಲ್ದಾರ್, ನಾಡಕಛೇರಿ, ತಗ್ಗಹಳ್ಳಿ 
(ಕೂತ್ತಟ್ಟಿ - 2) 


561. 


ಮಂಡ್ಯ 


ನಾಡಕಛೇರಿ ನಾಡಕಛೇರಿ- ಮಂಡ್ಯ 


]08232 -239985 


ತಹಸೀಲ್ದಾರ್‌, ಮಂಡ್ಯ ತಾಲ್ಲೂಕು 
ಮಿನಿವಿಧಾನಸ್‌ಔಧ, ಪಿ. ಇ.ಎಸ್. ಇಂಜಿನಿಯರಿಂಗ್ 
ಕಾಲೇಜ್ ರಸ್ತೆ ಜಿಲ್ಲಾಪಂಚಾಯ್ತಿ ಕಛೇರಿ ಹತ್ತಿರ , 
ಮಂಡ್ಯ ಮಂಡ್ಯ -571401 


562 . 


ಮಂಡ್ಯ 


08234 -287122 


ನಾಡಕಛೇರಿ ನಾಡಕಛೇರಿ 

ಬೆಳ್ಳೂರು 


ಉಪ ತಹಶೀಲ್ದಾರ್‌0/0 ಉಪ ತಹಶೀಲ್ದಾರ್ನಾಡ 
ಕಛೇರಿ, ಬೆಳ್ಳೂರು, ನಾಗಮಂಗಲ, ಮಂಡ್ಯ 571418 


563 . 


ಮಂಡ್ಯ 


ನಾಡಕಛೇರಿ ನಾಡಕಛೇರಿ 

ಬಿಂದಿಗನವಿಲೆ 


ಉಪ ತಹಸೀಲ್ದಾರ್ 0/0 ಉಪ ತಹಸೀಲ್ದಾರ್ ನಾಡ 08234- 284004 
ಕಛೇರಿ, ಬಿಂದಿಗನವಿಲೆ, ನಾಗಮಂಗಲ , ಮಂಡ್ಯ 
571802 


564 , 


ಮಂಡ್ಯ 


ನಾಡಕಛೇರಿ ನಾಡಕಛೇರಿ 

ದೇವಲಪುರ 


ಉಪ ತಹಸೀಲ್ದಾರ್, ನಾಡಕಛೇರಿ, ದೇವಲಾಪುರ 08234 -281002 
ನಾಗಮಂಗಲ, ತಾಲ್ಲೂಕು 


565 . 


ಮಂಡ್ಯ 


ನಾಡಕಛೇರಿ ನಾಡಕಛೇರಿ 

-ಹನಕೆರೆ 


ಉಪ ತಹಸೀಲ್ದಾರ್ ಉಪ ತಹಸೀಲ್ದಾರ್ ಹನಕೆರೆ 08234 -280440 
ಮತ್ತು ಹನಕೆರೆ ಹೋಬಳಿ, ಚೀಣ್ಯ , ಮಂಡ್ಯ 
571534 
ತಹಸೀಲ್ದಾರ್ ( ಕೆ I 

08234 - 285124 
ವಿಧಾನಸೌಔಧ, ನಾಗಮಂಗಲ 


566. 


ಮಂಡ್ಯ 


ನಾಡಕಛೇರಿ ನಾಡಕಛೇರಿ 

ನಾಗಮಂಗಲ 


567. 


ಮಂಡ್ಯ 


08236 -268007 


ನಾಡಕಛೇರಿ ನಾಡಕಛೇರಿ 

- ಚಿನಕುರುಳಿ 


ಉಪತಹಶೀಲ್ದಾರ್ , ನಾಡಕಛೇರಿ , ಗ್ರಾಮ 
ಪಂಚಾಯತ್ ಕಟ್ಟಡ, ಚಿನಕುರುಳಿ , ಪಾಂಡವಪುರ 
ತಾಲ್ಲೂಕು 


568. 


ಮಂಡ್ಯ 


ಉಪ ತಹಶೀಲ್ದಾರ್, ನಾಡಕಛೇರಿ , ಹೇಮಾವತಿ . ಜಿ . - 299860 


ನಾಡಕಛೇರಿ ನಾಡಕಛೇರಿ 

ಮಳೇಕೋಟೆ 


569 . 


ಮಂಡ್ಯ 


08236-255003 


ನಾಡಕಛೇರಿ 

ಪಾಂಡವಪುರ 


ತಹಸೀಲ್ದಾರ್, ತಾಲ್ಲೂಕುಕಛೇರಿ , 
ಮಿನಿವಿಧಾನಸ್‌ಔಧ, ಪಾಂಡವಪುರ 


570. 


ಮಂಡ್ಯ 


ನಾಡಕಛೇರಿ ನಾಡಕಛೇರಿ 


ಉಪ ತಹಶೀಲ್ದಾರ್‌, ನಾಡಕಛೇರಿ,ಗ್ರಾಮ 


08236 - 259018 


52 


೫)ಇ 


ಕಛೇರಿಯ ಹೆಸರು ಮತ್ತು ವಿಳಾಸ 


ದೂರವಾಣಿ 
ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ | ಸಂಖ್ಯೆ ಪಿನ್ 
ವಿಳಾಸ 

ಕೋಡ್‌ನೊಂದಿ 

ಗೆದಿಗೆ . 


3 


ಅರಕೆರೆ 


ಪಂಚಾಯತ್ ಕಟ್ಟಡ , ಅರಕೆರೆ , ಎಸ್.ಆರ್. ಪಟ್ಟಣ, 
ತಾಲ್ಲೂಕು 


571 . 


ಮಂಡ್ಯ 


ನಾಡಕಛೇರಿ ನಾಡಕಛೇರಿ- ಬೆಳಗೊಳ 


08236- 257053 


ಉಪ ತಹಶೀಲ್ದಾರ್ , ನಾಡ ಕಛೇರಿ, ಕೈಗಾರಿಕಾ 
ಕಛೇರಿ ಕಟ್ಟಡ, ಬೆಳಗೂಳ,ಶ್ರೀರಂಗಪಟ್ಟಣ 
ತಾಲ್ಲೂಕು 


572 . 


ಮಂಡ್ಯ 


]08236 - 252048 


ನಾಡಕಛೇರಿ ನಾಡಕಛೇರಿ 

ಕೆ.ಶೆಟ್ಟಿಹಳ್ಳಿ 


ಉಪ ತಹಶೀಲ್ದಾರ್‌, ನಾಡಕಛೇರಿ, 
ಬನ್ನಿಮಂಟಪ ರಸ್ತೆ , ಕಿರಂಗೂರ್, 


573. 


ಮಂಡ್ಯ 


ನಾಡಕಛೇರಿ , ಗೌರಿಪುರ ಶ್ರೀರಂಗಪಟ್ಟಣ ತಾಲ್ಲೂಕು 08236-206048 


ನಾಡಕಛೇರಿ ನಾಡಕಛೇರಿ 

ಕೆ. ಶೆಟ್ಟಿಹಳ್ಳಿ - 2 


574 , 


ಮಂಡ್ಯ 


ನಾಡಕಛೇರಿ ಶ್ರೀರಂಗಪಟ್ಟಣ 


ಮಿನಿ ವಿಧಾನ ಸೌಥ ಶ್ರೀರಂಗಪಟ್ಟಣ 


- 252048 


575 . 


ಮೈಸೂರು 


ನಾಡಕಛೇರಿ ನಾಡಕಛೇರಿ- ಹೆಚ್ . ಡಿ.ಕೋಟೆ ತಹಸೀಲ್ದಾರ್ - ಹೆಚ್. ಡಿ.ಕೋಟೆ, ತಾಲ್ಲೂಕುಕಛೇರಿ 08228 - 255330 

ಹೆಚ್. ಡಿ.ಕೋಟೆ, ಮೈಸೂರು- 571114 


576. 


ಮೈಸೂರು 


ನಾಡಕಛೇರಿ ಅಂತರ ಸಂತೆ 


08228-264253 


ಉಪ ತಹಸೀಲ್ದಾರ್ ನಾಡ ಕಛೇರಿ ಅಂತರ ಸಂತೆ 
ನಾಡ ಕಛೇರಿ ತಾರಕ Iನೀರಾವರಿ ಕಟ್ಟಡ ಅಂತರ 
ಸಂತೆ ಹೆಚ್. ಡಿ.ಕೋಟೆಮೈಸೂರು571114 


577. 


ಮೈಸೂರು 


ನಾಡಕಛೇರಿ ಹಂಪಾಪುರ 


08228-267753 


ಉಪ ತಹಸೀಲ್ದಾರ್ ನಾಡ ಕಛೇರಿ ಹಂಪಾಪುರ 
ನಾಡ ಕಛೇರಿ, ಪಿಡ್ವಡಿಕೌಟ್ರಸ್ ಹಂಪಾಪುರ 
ಹೆಚ್. ಡಿ.ಕೋಟೆ, ಮೈಸೂರು571125 


578 . 


ಮೈಸೂರು 


ನಾಡಕಛೇರಿ ಕಂದಳಿಕೆ 


ಕಂದಳಿಕೆ, ಹೆಚ್. ಡಿ.ಕೋಟೆ,ಮೈಸೂರು 


08228- 266853 


579. 


ಮೈಸೂರು 


ನಾಡಕಛೇರಿ ಸರಗೂರು 


08228-265553 


ಉಪ ತಹಸೀಲ್ದಾರ್, ನಾಡ ಕಛೇರಿ ಕಛೇರಿ, 
ಸರಗೂರು, ಹೆಚ್. ಡಿ.ಕೋಟೆ, ಮೈಸೂರು-571114 


580. 


ಮೈಸೂರು 


ನಾಡಕಛೇರಿ ಹುಣಸೂರು 


ಉಪ ತಹಸೀಲ್ದಾರ್‌, ನಾಡಕಛೇರಿ ತಾಲ್ಲೂಕುಕಛೇರಿ - 08222-251900 
ಹುಣಸೂರು ಮೈಸೂರು 571105 


581 . 


ಮೈಸೂರು 


| ನಾಡಕಛೇರಿ ಬಿಳಿಕೆರೆ 


240060 


ಉಪ ತಹಸೀಲ್ದಾರ್‌, ನಾಡ ಕಛೇರಿ ಬಿಳಿಕೆರೆ 
ಹೆಚ್. ಡಿ .ಕೋಟೆ 


582 . 


ಮೈಸೂರು 


ನಾಡಕಛೇರಿ ಗೌಡಗೆರೆ 


ಉಪ ತಹಸೀಲ್ದಾರ್‌, ನಾಡ 

08222- 248900 
ಕಛೇರಿ, ಗೌಡಗೆರೆ, ಹುಣಸೂರು ಮೈಸೂರು-571610 


583 . 


ಮೈಸೂರು 


08222- 243080 


ನಾಡಕಛೇರಿ ನಾಡಕಛೇರಿ 

ಹನಗೊಡು 


ಉಪ ತಹಸೀಲ್ದಾರ್ ನಾಡ ಕಛೇರಿ ಹನಗೋಡು 
ಹುಣಸೂರು ಮೈಸೂರು 571105 


584. 


ಮೈಸೂರು 


| ನಾಡಕಛೇರಿ ಕೆ.ಆರ್. ನಗರ 


ತಹಸೀಲ್ದಾರ್ ಕಸಬಾ ನಾಡಕಛೇರಿ ಕೆ. ಆರ್ . ನಗರ 08223 -263242 
ತಾಲ್ಲೂಕುಮೈಸೂರು ಜಿಲ್ಲೆ 


585 . 


ಮೈಸೂರು 


ನಾಡಕಛೇರಿ ಚುಂಚನಕಟ್ಟ 


ಚುಂಚನಕಟ್ಟಡ , ಮೈಸೂರು 


08223 - 281114 


586 . 


ಮೈಸೂರು 


ನಾಡಕಛೇರಿ ನಾಡಕಛೇರಿ 

ಹೆಬ್ಬಾಳ 


ಹೆಬ್ಬಾಳ ನಾಡಕಛೇರಿ ಸಾಲಿ ಗ್ರಾಮ ರಸ್ತೆ ಕೆ . ಆರ್. 
ನಗರ ತಾಲ್ಲೂಕುಮೈಸೂರು ಜಿಲ್ಲೆ 


53 


W) 


ಕಛೇರಿಯ ಹೆಸರು ಮತ್ತು ವಿಳಾಸ | 


ದೂರವಾಣಿ 
ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ | ಸಂಖ್ಯೆ ಪಿನ್ 
ವಿಳಾಸ 

ಕೋಡ್‌ನೊಂದಿ 

ಗೆದಿಗೆ. 


587. 


ಮೈಸೂರು 


ನಾಡಕಛೇರಿ ನಾಡಕಛೇರಿ-ಹೊಸಅಗ್ರಹಾರ ಹೊಸಅಗ್ರಹಾರ , ಕೆ.ಆರ್. ನಗರ ಮೈಸೂರು ಜಿಲ್ಲೆ 


08223-280100 


588 . 


ಮೈಸೂರು 


08223-282200 


ನಾಡಕಛೇರಿ ನಾಡಕಛೇರಿ 

ಮಿರ್ಲೆ 


ತಹಸೀಲ್ದಾರ್‌, ನಾಡ ಕಛೇರಿ, ಮಿರ್ಲೆ, ಕೆ.ಆರ್ . 
ನಗರ , ಮೈಸೂರು 571603 


589 . 


ಮೈಸೂರು 


ನಾಡಕಛೇರಿ - ನಾಡಕಛೇರಿ- ಸಾಲಿಗ್ರಾಮ ತಹಸೀಲ್ದಾರ್‌, ನಾಡ ಕಛೇರಿ, ಸಾಲಿಗ್ರಾಮ 


-283050 


590 . 


ಮೈಸೂರು 


ನಾಡಕಛೇರಿ ನಾಡಕಛೇರಿ- ಜಯಪುರ 


ಉಪ ತಹಸೀಲ್ದಾರ್‌ ನಾಡಕಛೇರಿ ಜಯಪುರ ಗ್ರಾಮ 0821 - 2595282 
ಮೈಸೂರು 570008 


591. 


ಮೈಸೂರು 


ನಾಡಕಛೇರಿ - ನಾಡಕಛೇರಿ- ಮೈಸೂರು 


ತಹಸೀಲ್ದಾರ್ ಕಸಬಾನಾಡಕಛೇರಿ ತಾಲ್ಲೂಕುಕಛೇರಿ 
ಮೈಸೂರು 


592 . 


ಮೈಸೂರು 


ನಾಡಕಛೇರಿ ನಾಡಕಛೇರಿ 


ನಜರ್ ಬಾದ್ 


ಉಪ ತಹಸೀಲ್ದಾರ್ ಕಛೇರಿ, ತಾಲ್ಲೂಕುಕಛೇರಿ, ಮಿನಿ 0821-2442240 
ವಿಧಾನ ಸೌಥ ಕಟ್ಟಡ, ನಜರ್ ಬಾದ್, ಮೈಸೂರು 
570010 


593 . 


ಮೈಸೂರು 


ನಾಡಕಛೇರಿ ನಾಡಕಛೇರಿ- ವರುಣ 


ಉಪ ತಹಸೀಲ್ದಾರ್ . ನಾಡ ಕಛೇರಿ ವರುಣ ಗ್ರಾಮ 0821- 2599077 
ವರುಣ ಹೋಬಳಿ , ಮೈಸೂರು570010 


594. 


ಮೈಸೂರು 


ನಾಡಕಛೇರಿ ನಾಡಕಛೇರಿ- ಇಲವಾಲ 


ನಾಡ ಕಛೇರಿ, ಕೆ. ಎಸ್ .ಆರ್. ಟಿ. ಸಿ ಬಸ್ಟ್ ನಿಲ್ದಾಣ, 0821- 2408834 
ಎದುರು ನಾಡಕಛೇರಿ ಬೇಡಿ ಇಲವಾಲ, ಮೈಸೂರು 
571130 


595 . 


ಮೈಸೂರು 


ನಾಡಕಛೇರಿ ನಾಡಕಛೇರಿ- ಕಟ್ಟಡ 


ಉಪ ತಹಸೀಲ್ದಾರ್‌ ನಾಡಕಛೇರಿ ಕಟ್ಟಡ 


08221 - 232266 


571129 


596. 


ಮೈಸೂರು 


ನಾಡಕಛೇರಿ ನಾಡಕಛೇರಿ 


]08221 - 228208 


ಚಿಕ್ಕಹಂಚಿನಾಳ ನಂಜನಗೂಡು ತಾಲ್ಲೂಕು, 
ಮೈಸೂರು-571301 


597 . 


ಮೈಸೂರು 


ಚಿಕ್ಕಹಂಚಿನಾಳ 
ನಾಡಕಛೇರಿ ನಾಡಕಛೇರಿ 

ದೊಡ್ಡಕೌಲಂದಿ 


ಉಪ ತಹಸೀಲ್ದಾರ್‌ ದೊಡ್ಡಕೌಲಂದಿ 
ನಂಜನಗೂಡು ತಾಲ್ಲೂಕುಮೈಸೂರು ಜಿಲ್ಲೆ ಮೈಸೂರು 08221 
571312 
ಉಪ ತಹಸೀಲ್ದಾರ್‌ ಹುಲ್ಲಹಳ್ಳಿ ನಾಡಕಛೇರಿ ಹುಲ್ಲಹಳ್ಳಿ 08221 -220222 
ನಂಜನಗೂಡು ತಾಲ್ಲೂಕುಮೈಸೂರು ಜಿಲ್ಲೆಮೈಸೂರು 
571314 


598. 


ಮೈಸೂರು 


ನಾಡಕಛೇರಿ ನಾಡಕಛೇರಿ 

ಹುಲ್ಲಹಳ್ಳಿ 


599. 


ಮೈಸೂರು 


ನಾಡಕಛೇರಿ ನಂಜನಗೂಡು 


ತಹಸೀಲ್ದಾರ್, ನಾಡಕಛೇರಿ, ತಾಲ್ಲೂಕುಕಛೇರಿ, 


08221 - 226152 


ನಂಜನಗೂಡು ಮೈಸೂರು- 571301 


600. 


ಮೈಸೂರು 


ನಾಡಕಛೇರಿ ಬೆಟ್ಟದಾಪುರ 


ಉಪ ತಹಸೀಲ್ದಾರ್ ನಾಡ ಕಛೇರಿ 


08223-276122 


ಬೆಟ್ಟದಾಪುರ , ಪಿರಿಯಾಪಟ್ಟಣ 


ಮೈಸೂರು571102 


601 . 


ಮೈಸೂರು 


ನಾಡಕಛೇರಿ ಹರನಹಳ್ಳಿ 


ಉಪ ತಹಸೀಲ್ದಾರ್ ನಾಡ ಕಛೇರಿ 


08223 - 255022 


54 


*)2 


ಕಛೇರಿಯ ಹೆಸರು ಮತ್ತು ವಿಳಾಸ 


ದೂರವಾಣಿ 
ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ | ಸಂಖ್ಯೆ ಪಿನ್ 
ವಿಳಾಸ 

ಕೋಡ್‌ನೊಂದಿ 

ಗೆದಿಗೆ 


3 


ಹರನಹಳ್ಳಿ , ಪಿರಿಯಾಪಟ್ಟಣ, ಮೈಸೂರು 571107 


602 . 


ಮೈಸೂರು 


ನಾಡಕಛೇರಿ ನಾಡಕಛೇರಿ 


ನಾಡಕಛೇರಿ ತಾಲ್ಲೂಕುಕಛೇರಿ, 0/0 ತಹಸೀಲ್ದಾರ್‌-, 08223- 274176 
ಪಿರಿಯಾಪಟ್ಟಣ, ಮೈಸೂರು-571107 


603 . 


ಮೈಸೂರು 


ನಾಡಕಛೇರಿ ರಾವಂದೂರು 


ಉಪ ತಹಸೀಲ್ದಾರ್ ನಾಡ ಕಛೇರಿ ರಾವಂದೂರು, 08223-277122 
ಪಿರಿಯಾಪಟ್ಟಣ, ಮೈಸೂರು 571108 


604. 


ಮೈಸೂರು 


ನಾಡಕಛೇರಿ ನಂಜನಗೂಡು ರಸ್ತೆ 


08227 -262131 


ತಹಸೀಲ್ದಾರ್ ಕಛೇರಿ ನಂಜನಗೂಡು ರಸ್ತೆ 
ಮೈಸೂರು- 571124 


605 . 


ಮೈಸೂರು 


ನಾಡಕಛೇರಿ ಬನ್ನೂರು 


ಬನ್ನೂರು, ಟಿ. ನರಸೀಪುರ ಮೈಸೂರು 


08227-275344 


606. 


ಮೈಸೂರು 


ನಾಡಕಛೇರಿ ಮೂಗೂರು 


08227 -272013 


ಉಪ ತಹಸೀಲ್ದಾರ್ ಕಛೇರಿ 
ಮೂಗೂರು ನಾಡ ಕಛೇರಿ , ಟಿ ನರಸೀಪುರ , 
ಮೈಸೂರು571124 


607 . 


ಮೈಸೂರು ನಾಡಕಛೇರಿ ಸೋಸ್ಥೆ 


ನಾಡ ಕಛೇರಿ ಸೋಸ್ತೆ ಸೋಭೆಗ್ರಾಮ ಪಂಚಾಯತ್, - 260636 
ಟಿ . ನರಸೀಪುರ , ಮೈಸೂರು 


608. 


ಮೈಸೂರು 


ನಾಡಕಛೇರಿ ತಲಕಾಡು 


609 . 


ರಾಯಚೂರು 


ನಾಡಕಛೇರಿ ಅರಕೆರೆ 


ಉಪ ತಹಸೀಲ್ದಾರ್‌ ನಾಡ ಕಛೇರಿ 

08227 - 273223 
ಹೊಸ ಬೀದಿ, ತಲಕಾಡು. ಟಿ ನರಸೀಪುರ ಮೈಸೂರು 
571122 
ನೆಮ್ಮದಿಕೇಂದ್ರ ಪಿ.ಡಬ್ಲೂ .ಡಿ ಕಟ್ಟಡ, 

08531 - 269037 
ಗಾಂಧಿಚೌಕ್, ಅರಕೆರೆ, ದೇವದುರ್ಗ 
ನೆಮ್ಮದಿ ಕೇಂದ್ರ , ಬನ್ಸ್ ನಿಲ್ದಾಣ, 

ಗರು 

08531 - 275034 
ದೇವದುರ್ಗ, ರಾಯಚೂರು- 584 113 


610. 


ರಾಯಚೂರು 


ನಾಡಕಛೇರಿ ಗಟ್ಟೂರು 


611 . 


ರಾಯಚೂರು 


ನಾಡಕಛೇರಿ ಜಾಲಹಳ್ಳಿ 


ನೆಮ್ಮದಿಕೇಂದ್ರ , ರಂಗನಾಥ ದೇವಸ್ಥಾನದ ಹತ್ತಿರ , 08531- 265037 
ಜಾಲಹಳ್ಳಿ , ದೇವದುರ್ಗ, ರಾಯಚೂರು 
ನೆಮ್ಮದಿಕೇಂದ್ರ ಎ.ಪಿ. ಎಂ . ಸಿ ಕಟ್ಟಡ, ಮಾನ್ವಿ , 08538-252043 
ರಾಯಚೂರು 584123 


612.| 


ರಾಯಚೂರು 


ನಾಡಕಛೇರಿ ಮಾನ್ವಿ 


613. 


ರಾಯಚೂರು 


ನಾಡಕಛೇರಿ ಸಿರವರ 


ಸಿರವರ ನೀರಾವರಿ ಕಛೇರಿ ಕ್ವಾರ್ಟಸ್‌ ,, ಮಾನ್ವಿ ರಸ್ತೆ, 08538-270048 
ರಾಯಚೂರು584129 


614 . 


ರಾಯಚೂರು 


ನಾಡಕಛೇರಿ ದೇವದುರ್ಗ 


08531- 260095 


ತಹಸೀಲ್ದಾರ್ ಕಛೇರಿ, ನಾಡಕಛೇರಿ, 
ದೇವದುರ್ಗ- ರಾಯಚೂರುರಾಯಚೂರು-584111 


615 . 


ರಾಯಚೂರು 


ನಾಡಕಛೇರಿ ಲಿಂಗರಾಜಪುರ 


ನಾಡಕಛೇರಿ, ಲಿಂಗಸಗೂರು 


08537- 257164 


ರಾಯಚೂರು-584122 


616. 


ರಾಯಚೂರು 


ನಾಡಕಛೇರಿ | ಗುರುಗಂಟ 


ಸಂಪರ್ಕ ಕೇಂದ್ರ, ಗುರುಗುಂಟ, ಲಿಂಗಸಗೂರು, _ 08537 -285046 
ರಾಯಚೂರ- 584127 ರಾಯಚೂರು 584127 
ನೆಮ್ಮದಿಕೇಂದ್ರ ಹಳೆ ತಾಲೂಕು ಪಂಚಾಯತ್ _ 08537- 280060 
ಕಟ್ಟಡದ:ಪೊಲೀಸ್ ಠಾಣೆ ಎದರು, ಲಿಂಗಸಗೂರು 


617. 


ರಾಯಚೂರು 


ನಾಡಕಛೇರಿ ಮುದಗಲ್ 


pluorten 


55 


*)2 


ಕಛೇರಿಯ ಹೆಸರು ಮತ್ತು ವಿಳಾಸ 


ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ. 


3 


ವಿಳಾಸ 


ರಾಯಚೂರು584125 


618. 


ರಾಯಚೂರು 


ನಾಡಕಛೇರಿ ಹಲಪುರ 


ಎ . ಪಿ. ಎಂ . ಸಿ ಕಟ್ಟಡ, ಹಲಪುರ, ಮಾನ್ವಿ , 
ರಾಯಚೂರು 


619 . 


ರಾಯಚೂರು 


ನಾಡಕಛೇರಿ ಹಿರೆಕೊಟ್ಟಕಲ್ 


08538 - 260058 


ಹಿರೆಕೊಟ್ಟಕಲ್ ಆರೋಗ್ಯ ಕೇಂದ್ರ , 
ಹಳೇ ಕಟ್ಟಡ, ಬಸ್ ನಿಲ್ದಾಣದ ಹತ್ತಿರ, ಮಾನ್ವಿ , 
ರಾಯಚೂರು-584 120 ರಾಯಚೂರು584120 


620. 


ರಾಯಚೂರು 


ನಾಡಕಛೇರಿ ನಾಡಕಛೇರಿ 


- 262038 


621 . 


ರಾಯಚೂರು 


ನಾಡಕಛೇರಿ | ಮಾನ್ವಿ 


ಕೋ ಆಪರೇಟಿವ್ ಸೊಸೈಟಿ, ಮಾನ್ವಿ , ರಾಯಚೂರು08539- 232048 
584203 


622. 


ರಾಯಚೂರು 


| ನಾಡಕಛೇರಿ ಮಲ್ಲಟ 


ಮಲ್ಲಟ ಹಳೇ ಪ್ರಾಥಮಿಕ ಶಾಲೆಯ ಹತ್ತಿರ, ಬಸ್ 08538 -251043 
ನಿಲ್ದಾಣ , ಮಾನ್ವಿ ರಾಯಚೂರು 584129 


623 . 


ರಾಯಚೂರು | 


ನಾಡಕಛೇರಿ ಮಾನ್ವಿ 


08538- 220085 


ತಹಸೀಲ್ದಾರ್ ಕಛೇರಿ, ನಾಡಕಛೇರಿ, 
ಮಾನ್ವಿ ರಾಯಚೂರು-584123 


624 . 


ರಾಯಚೂರು 


ನಾಡಕಛೇರಿ ಪಮನಕಲ್ಲೂರು 


ಆರ್‌. ಐ ಮತ್ತು ವಿ.ಎ ಕಛೇರಿ, 
ಪಮನಕಲ್ಲೂರು, ಮಾನ್ವಿ 


625. 


ರಾಯಚೂರು 


ನಾಡಕಛೇರಿ ಚಂದ್ರಬಂಡ 


ಹಳೇ ಪಿ. ಡಬ್ಲು. ಡಿ ಕಛೇರಿ ಕಟ್ಟಡ, ಬಸ್ ನಿಲ್ದಾಣದ 
ಹತ್ತಿರ ಚಂದ್ರಬಂಡ, ರಾಯಚೂರು. 


626. 


ರಾಯಚೂರು 


ನಾಡಕಛೇರಿ ದೇವಸೂಗೂರು 


_ 08532-246038 


ನಾಡಕಛೇರಿ ನಂ . ಟಿ . ವಿ , 79 , ಆರ್. ಟಿ . ಪಿ . ಎಸ್ . 
ಕಾಲೋನಿ, ಶಕ್ತಿನಗರ, , ರಾಯಚೂರು-584170 


627 . 


ರಾಯಚೂರು 


ನಾಡಕಛೇರಿ ಗಿಲ್ಲೆಸುಗೂರು 


08532 - 281046 


ನಾಡಕಛೇರಿ ಎ. ಇ . ಇ ಕ್ವಾರ್ಟಸ್, 
ನೀರಾವರಿ ಇಲಾಖೆ , ಬಸ ನಿಲ್ದಾಣದ ಹಿಂಭಾಗ, 
ಗಿಲ್ಲೆಸುಗೂರು, ರಾಯಚೂರು 


628. 


ರಾಯಚೂರು 


ನಾಡಕಛೇರಿ ನಾಡಕಛೇರಿ 


- 245348 


629 . 


ರಾಯಚೂರು 


ನಾಡಕಛೇರಿ ರಾಯಚೂರು 


ನೆಮ್ಮದಿಕೇಂದ್ರ ಅಂಡ್ಯನ್ಕ್ವಿಲ್ಲಾ ಎದರು ಪೋಸ್ಟ್ 08532 -225030 
ಕಛೇರಿ, ರಾಯಚೂರು-584101 


630. 


ರಾಯಚೂರು 


ನಾಡಕಛೇರಿ ಎರೆಗೆರೆ 


ಪಿ .ಎಸ್. ಎಸ್ . ಎನ್. , ಅಂಚೆ ಕಛೇರಿ ಎದುರು, _ 08532 - 282048 
ಯರೆಗೆರ ರಾಯಚೂರು 


631. 


ರಾಯಚೂರು 


ನಾಡಕಛೇರಿ ಬದರ್ಲಿ 


ನಾರಾಯಣಗೌಡ ಮನೆ ಹಿಭಾಗ, ಟಿ . ವೈ . ಹೆಚ್ . ಇ . _ 08535 - 280595 
ಶಾಲೆ, ಬದರ್ಲಿ, ಸಿಂಧನೂರು 


632. 


ರಾಯಚೂರು 


ನಾಡಕಛೇರಿ ಬಲಗನೂರು 


ವೆಂಕಟೇಶ್ವರ ಏಜೆನ್ಸಿ , ಆಸ್ಪತ್ರೆ ಹತ್ತಿರ, ಬಲಗನೂರು, 
ಸಿಂಧನೂರು 


633. 


ರಾಯಚೂರು 


ನಾಡಕಛೇರಿ ಬಲಗನೂರು 


ವೆಂಕಟೇಶ್ವರ ಏಜೆನ್ಸಿ , ಆಸ್ಪತ್ರೆ ಹತ್ತಿರ , ಬಲಗನೂರು, 08535- 258549 
ಸಿಂಧನೂರು ರಾಯಚೂರು584128 


634. 


ರಾಯಚೂರು 


ನಾಡಕಛೇರಿ ಸಲಗುಂಡ 


ನಾಡಕಛೇರಿ, ಸಲಗುಂಡ 


08535- 280594 


56 


೫)ಇ 


- ಜಿಲ್ಲೆ 


ಕಛೇರಿಯ ಹೆಸರು ಮತ್ತು ವಿಳಾಸ | 


ದೂರವಾಣಿ 
ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ | ಸಂಖ್ಯೆ ಪಿನ್ 
ವಿಳಾಸ 

ಕೋಡ್‌ನೊಂದಿ 

ಗೆದಿಗೆ 


635 . 


ರಾಯಚೂರು 


ನಾಡಕಛೇರಿ ಗೋರೆಬಾಲ್ 


|ಗೋರೆಬಾಲ್ ನಾಡಕಛೇರಿ, ರಾಯಚೂರು-584128 08535 -274058 


636. 


ರಾಯಚೂರು 


-280593 


ನಾಡಕಛೇರಿ AಕಛೇರಿNAGD 
ನಾಡಕಛೇರಿ ಗುಂಜಲ್ಲಿ 


637. ] 


ರಾಯಚೂರು 


ನಾಡಕಛೇರಿ ಗುಂಜಲ್ಲಿ ಮಲ್ಲೆಪರೆ ಪಬಿನ್ ನಾಗಪ್ಪ , 08535 -265053 
ಮನೆ, ಸಿಂಧನೂರುರಾಯಚೂರು584128 


638. 


ರಾಯಚೂರು 


ನಾಡಕಛೇರಿ ಹಡಗಿನಾಳ್ 


ನಾರಾಯಣರೆಡ್ಡಿ ಮೆ ಎದುದು, ರಜತ ಸಂಪರ್ಕ 08535 -280596 
ಕೇಂದ್ರ , ಹೆಡಗಿನಾಳ್ NARAYANREDDY 
HOUSE , OPP RAITA SAMPARKA geod , 


639. 


ರಾಯಚೂರು 


ನಾಡಕಛೇರಿ ಹುಡಾ 


ಸೀಡ್ಸ್ ಕೋ ಆಪರೇಟಿವ್ ಸೊಸೈಟಿ ಕಟ್ಟಡ 


08535 - 280591 


ಹುಡಾ, 


640 . 


ರಾಯಚೂರು 


ನಾಡಕಛೇರಿ ಜಾಲಿಹಾಳ್ 


ಬಸ್ ನಿಲ್ದಾಣದ ಹತ್ತಿರ, ಜಾಲಿಹಾಳ್ , ಸಿಂಧನೂರ್, 08535 - 280590 
ರಾಯಚೂರು 


641 . 


ರಾಯಚೂರು 


ನಾಡಕಛೇರಿ ಜವಳಗೇರಾ 


08535 - 264058 


ನಾಡಕಛೇರಿ, ಜವಳಗೇರಾರೈತ ಪಟ್ಟ ಸೇವಾ - 
ಬ್ಯಾಂಕ್, ಪ್ರಾಥಮಿಕ ಆರೋಗ್ಯ ಕೇಂದ್ರದ 
ಮುಂಭಾಗ, ಸಿಂಧನೂರು ರಾಯಚೂರು584143 


642 . 


ರಾಯಚೂರು 


ನಾಡಕಛೇರಿ ಕುಟಗಿ 


_ 08535-254049 


ನಾಡಕಛೇರಿ, ಕುನ್ನಟಗಿ , ಬಸ್ ನಿಲ್ದಾಣದ ಪಕ್ಕ , 
ಸಿಂಧನೂರು ರಾಯಚೂರು584128 
ತಹಸೀಲ್ದಾರ್ ಕಛೇರಿ, ನಾಡಕಛೇರಿ ಸಿಂಧನೂರು 
ರಾಯಚೂರು- 584128 


643. 


ರಾಯಚೂರು 


ನಾಡಕಛೇರಿ ಸಿಂಧನೂರು 


644. 


ರಾಯಚೂರು 


ನಾಡಕಛೇರಿ ತುರುವಿಹಾಳ್ 


08535 - 244344 


ಉಪ ತಹಸೀಲ್ದಾರ್ 0/0 ಉಪ ತಹಸೀಲ್ದಾರ್ 
ತುರುವಿಹಾಳ್ , ಸಿಂಧನೂರು 
ರಾಯಚೂರು584128 


645 . 


ರಾಯಚೂರು 


ನಾಡಕಛೇರಿ ವಲಕಂದಿನ್ನಿ 


ಬಸ್ ನಿಲ್ದಾಣದ ಹತ್ತಿರ, ವಲಕಂದಿನ್ನಿ , ಸಿಂಧನೂರು 08535 - 280592 


646. 


ರಾಮನಗರ 


ನಾಡಕಛೇರಿ ಮಳೂರು 


ಉಪ ತಹಸೀಲ್ದಾರ್ ನಾಡ ಕಛೇರಿ ಮಳೂರು ಹಳ್ಳಿ , 0026B5116 

(WI MAX ) 
ಚನ್ನಪಟ್ಟಣ ತಾಲ್ಲೂಕುರಾಮನಗರ ಜಿಲ್ಲೆ ಬೆಂಗಳೂರು 


647 . 


ರಾಮನಗರ 


ನಾಡಕಛೇರಿ ವಿರುಪಾಕ್ಷಿಪುರ 


080-27305725 


ಉಪ ತಹಸೀಲ್ದಾರ್ ನಾಡ ಕಛೇರಿ ವಿರುಪಾಕ್ಷಿಪುರ 
ಹಳ್ಳಿ , ಚನ್ನಪಟ್ಟಣ ತಾಲ್ಲೂಕುರಾಮನಗರ ಜಿಲ್ಲೆ 
ಬೆಂಗಳೂರು 


648. 


ರಾಮನಗರ 


ನಾಡಕಛೇರಿ ಚನ್ನಪಟ್ಟಣ 


ತಹಸೀಲ್ದಾರ್ ನಾಡ ಕಛೇರಿ ಕಸಬ ಹೋಬಳಿ , 
ತಾಲ್ಲೂಕು, ತಾಲ್ಲೂಕುಕಛೇರಿ ರಾಮನಗರ ಜಿಲ್ಲೆ 
ಬೆಂಗಳೂರು 


649. 


ರಾಮನಗರ 


ನಾಡಕಛೇರಿ ಹಾರೋಹಳ್ಳಿ 


ಉಪ ತಹಸೀಲ್ದಾರ್‌ ನಾಡ ಕಛೇರಿ ಹಾರೋಹಳ್ಳಿ , 080- 27562224 
ಕನಕಪುರ ರಾಮನಗರ ಜಿಲ್ಲೆ 


650! 


ರಾಮನಗರ 


ನಾಡಕಛೇರಿ ಕನಕಪುರ 


ತಾಲ್ಲೂಕು, ತಾಲ್ಲೂಕುಕಛೇರಿ , ಕನಕಪುರ 
ರಾಮನಗರ ಜಿಲ್ಲೆ 


57 


*)2 


| ಕಛೇರಿಯ ಹೆಸರು ಮತ್ತು ವಿಳಾಸ | 


ತಾಲ್ಲೂಕು ಮತ್ತುಹೋಬಳಿ ಮಟ್ಟದ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ. 


ವಿಳಾಸ 


651 


ರಾಮನಗರ 


ನಾಡಕಛೇರಿ ಕೂಡಿಗೆ ಹಳ್ಳಿ 


ಉಪ ತಹಸೀಲ್ದಾರ್ ನಾಡ ಕಛೇರಿ , 


080 - 27541123 


ಕೂಡಿಗೆ ಹಳ್ಳಿ, ಕನಕಪುರ ತಾಲ್ಲೂಕು, 
ರಾಮನಗರ ಜಿಲ್ಲೆ KANAKAPURA 
ತಾಲ್ಲೂಕುಬೆಂಗಳೂರು 562119 


652 


ರಾಮನಗರ 


ನಾಡಕಛೇರಿ ಮರಳವಾಡಿ 


ಉಪ ತಹಸೀಲ್ದಾರ್‌ ನಾಡಕಛೇರಿ ಮರಳವಾಡಿ _ 080 -27571229 
ಪೋಸ್ಟ್ , ಯಕೋ ಬ್ಯಾಂಕ್ ರಸ್ತೆ, 
ಕನಕಪುರತಾಲ್ಲೂಕು ಬೆಂಗಳೂರು- 562112 


653 


ರಾಮನಗರ 


ನಾಡಕಛೇರಿ ಸಾತನೂರು 


_ 080 - 27551133 


ಉಪ ತಹಸೀಲ್ದಾರ್‌ ನಾಡಕಛೇರಿ ಸಾತನೂರು 
ಪೊಲೀಸ್ ಸ್ಟೇಷನ್ ಹತ್ತಿರ, ಕನಕಪುರ ತಾಲ್ಲೂಕು, 
ರಾಮನಗರ- 562117 


654 


ರಾಮನಗರ 


ನಾಡಕಛೇರಿ ದೊಡ್ಡಲಹಳ್ಳಿ 


655 / 


ರಾಮನಗರ 


ನಾಡಕಛೇರಿ ಕುದೂರು 


ಉಪ ತಹಸೀಲ್ದಾರ್‌ ನಾಡಕಛೇರಿ ದೊಡ್ಡಲಹಳ್ಳಿ 080 - 27532228 
ಕನಕಪುರ ತಾಲ್ಲೂಕು, ರಾಮನಗರ ಜಿಲ್ಲೆ 562117 
ಉಪ ತಹಸೀಲ್ದಾರ್ , ಕುದೂರು ನಾಡ ಕಛೇರಿ 080- 27762036 
ಕುದೂರು, ಕೆನರಾ ಬ್ಯಾಂಕ್ ಹತ್ತಿರ, ಮಾಗಡಿ 
ತಾಲ್ಲೂಕು, ರಾಮನಗರ ಜಿಲ್ಲೆ -561 101 
ಉಪ ತಹಸೀಲ್ದಾರ್‌ ಮದಬಾಲ್, ಮಾಗಡಿ 
ತಾಲ್ಲೂಕು, ರಾಮನಗರ ಜಿಲ್ಲೆ 


656 . 


ರಾಮನಗರ 


ನಾಡಕಛೇರಿ ಮದಬಾಲ್ 


657 


ರಾಮನಗರ 


ನಾಡಕಛೇರಿ ಮಾಗಡಿ 


080 - 27745078 


ತಹಸೀಲ್ದಾರ್, ಕಸಬಾ ಹೋಬಳಿ, ಮಾಗಡಿ 
ತಾಲ್ಲೂಕುತಾಲ್ಲೂಕುಕ ರಾಮನಗರ ಜಿಲ್ಲೆ 


658 


ರಾಮನಗರ 


ನಾಡಕಛೇರಿ ಸೋಲೂರು 


_]080- 27757027 


ಉಪ ತಹಸೀಲ್ದಾರ್‌ ಸೋಲೂರು ನಾಡಕಛೇರಿ 
ಸೋಲೂರು ಮುಖ್ಯರಸ್ತೆ, ಸೋಲೂರು ಮಾಗಡಿ 
ತಾಲ್ಲೂಕು, ರಾಮನಗರ ಜಿಲ್ಲೆ 562127 


659 . 


ರಾಮನಗರ 


ನಾಡಕಛೇರಿ ತಿಪ್ಪಸಂದ್ರ 


080- 27765011 


ಉಪ ತಹಸೀಲ್ದಾರ್, ತಿಪ್ಪಸಂದ್ರ 
ಮಾಗಡಿ ತಾಲ್ಲೂಕು, ರಾಮನಗರ ಜಿಲ್ಲೆ 562131 


660 . 


ರಾಮನಗರ 


ನಾಡಕಛೇರಿ ಬಿಡದಿ 


ಉಪ ತಹಸೀಲ್ದಾರ್ ಕಛೇರಿ - ಬಿಡದಿ ರಾಮನಗರ 080 - 27282030 
ಜಿಲ್ಲೆ- 562109 


661 . 


ರಾಮನಗರ 


ನಾಡಕಛೇರಿ ನಾಡಕಛೇರಿ 


ನಾಡಕಛೇರಿ - 


- 27307125 


662 . 


ರಾಮನಗರ 


ನಾಡಕಛೇರಿ ಕೂಟಗಲ್ 


080 -27284009 


ಉಪ ತಹಸೀಲ್ದಾರ್‌, 0/1 , ಕಛೇರಿ 
ಉಪ ತಹಸೀಲ್ದಾರ್‌, ನಾಡಕಛೇರಿ, ಕೂಟಗಲ್ , 
ರಾಮನಗರ ಜಿಲ್ಲೆ 571511 


663 . 


ರಾಮನಗರ 


ನಾಡಕಛೇರಿ ರಾಮನಗರ 


080 - 27273326 


ತಹಶೀಲ್ದಾರ್‌, ಕಛೇರಿ 
ರಾಮನಗರ ತಾಲ್ಲೂಕು, ತಾಲ್ಲೂಕುಕಛೇರಿ, 
ರಾಮನಗರ-562159 


664 . 


ದಾವಣಗೆರೆ 


ನಾಡಕಛೇರಿ ಚೆನ್ನಗಿರಿ 


ತಾಲ್ಲೂಕು ಕಛೇರಿ., ಚೆನ್ನಗಿರಿ ದಾವಣಗೆರೆ 


08189 - 227227 


58 


೫) 


ಜಿಲ್ಲೆ 


ತಾಲ್ಲೂಕು ಮತ್ತುಹೋಬಳಿ ಮಟ್ಟದ 


ಕಛೇರಿಯ ಹೆಸರು ಮತ್ತು ವಿಳಾಸ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ. 


ವಿಳಾಸ 


| 


665. 


ಶಿವಮೊಗ್ಗ 


ನಾಡಕಛೇರಿ ಅಣವೆರಿ 


08282 - 244045 


666. 


ಶಿವಮೊಗ್ಗ 


ನಾಡಕಛೇರಿ ಹೊಳೆನೊನ್ನೂರು 


08282 - 235028 


ಉಪ ತಹಸೀಲ್ದಾರ್‌ ನಾಡ ಕಛೇರಿ ಅಣವೆರಿ , 
577243 
ಉಪ ತಹಸೀಲ್ದಾರ್ ನಾಡಕಛೇರಿ 
ಮಹಾತ್ಮಾಗಾಂಧಿ ವೃತ್ತ 
ಹೊಳೆನೊನ್ನೂರು 577227 


667. 


ಶಿವಮೊಗ್ಗ 


ನಾಡಕಛೇರಿ ಹೊಳೆನೊನ್ನೂರು-2 


ಉಪ ತಹಸೀಲ್ದಾರ್‌, ನಾಡಕಛೇರಿ, 

08282 - 236085 
ಕಳ್ಳಿಹಾಳ್ , ಅರೆಬಿಳದಿ , ಭದ್ರಾವತಿ ಶಿವಮೊಗ್ಗ 
577233 
ಉಪತಹಸೀಲ್ದಾರ್, ನಾಡಕಛೇರಿ ಹೊಳೆನೊನ್ನೂರು,. 08282 -244045 
ಭದ್ರಾವತಿ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ 


668 . 


ಶಿವಮೊಗ್ಗ 


ನಾಡಕಛೇರಿ ಹೊಳೆನೊನ್ನೂರು-3 


669 . 


ಶಿವಮೊಗ್ಗ 


ನಾಡಕಛೇರಿ ಹೊಳೆನೊನ್ನೂರು- 3 


ಉಪ ತಹಸೀಲ್ದಾರ್ ಕಛೇರಿ, ಜನಸ್ನೇಹಿ ಕೇಂದ್ರ , 
ಮಹಾತ್ಮಗಾಂಧಿ ವೃತ್ತ, ಹೊಳೆಹೊನ್ನೂರುಹೋಬಳಿ, 
ಭದ್ರಾವತಿ, ಶಿವಮೊಗ್ಗ ಜಿಲ್ಲೆ 


670. 


ಶಿವಮೊಗ್ಗ 


ನಾಡಕಛೇರಿ ಕೂಡ್ಲಿಗೆರೆ 


08282 - 236086 


ಉಪ ತಹಸೀಲ್ದಾರ್‌, ನಾಡಕಛೇರಿ, ಕೂಡ್ಲಿಗೆರೆ 
ಶಿವಮೊಗ್ಗ ಜಿಲ್ಲೆ -577233 


671 


ಶಿವಮೊಗ್ಗ 


ನಾಡಕಛೇರಿ ಭದ್ರಾವತಿ 


ಉಪ ತಹಸೀಲ್ದಾರ್‌ ಉಪ ರವರ ಕಛೇರಿ, ಅಟಲ್ ಜೀ ,08282- 261010 
ಜನಸ್ನೇಹಿ ಕೇಂದ್ರ, ಕಸಬ ಹೋಬಳಿ , ಭದ್ರಾವತಿ, 
ಹೊಸನಗರ 


672. 


ಶಿವಮೊಗ್ಗ 


ನಾಡಕಛೇರಿ ಹೊಸನಗರ 


ಉಪ ತಹಸೀಲ್ದಾರ್, ನಾಡಕಛೇರಿ ತಾಲ್ಲೂಕುಕಛೇರಿ, 08185 - 221151 
ಹೊಸನಗರ 


673. 


ಶಿವಮೊಗ್ಗ 


ನಾಡಕಛೇರಿ ಹುಂಚ 


08185- 262218 


ಉಪ ತಹಸೀಲ್ದಾರ್‌, ನಾಡಕಛೇರಿ, ಹುಂಚ, 
ಹೊಸನಗರ ಶಿವಮೊಗ್ಗಜಿಲ್ಲೆ.-577436 


674, 


ಶಿವಮೊಗ್ಗ 


ನಾಡಕಛೇರಿ ಕೆರೆಹಳ್ಳಿ 


ಉಪ ತಹಸೀಲ್ದಾರ್‌, ನಾಡಕಛೇರಿ, ಕೆರೆಹಳ್ಳಿ ರಿಬ್ಬನ್ 08185- 242094 
ಪೇಟ್, ಹೊಸನಗರ ತಾಲ್ಲೂಕು, ಶಿವಮೊಗ್ಗಜಿಲ್ಲೆ 
571426 


675. 


ಶಿವಮೊಗ್ಗ 


ನಾಡಕಛೇರಿ ನಾಡಕಛೇರಿ 


ಇನಾಗರ 577425 


08185 - 243466 


676. 


ಶಿವಮೊಗ್ಗ 


ನಾಡಕಛೇರಿ ಆನಂದಪುರಂ 


08183- 262074 


ಉಪ ತಹಸೀಲ್ದಾರ್‌ ನಾಡಕಛೇರಿ ಆನಂದಪುರಂ 
ಬಸವನಬೀದಿ ಆನಂದಪುರಂ , 577412 


677 . 


ಶಿವಮೊಗ್ಗ 


ನಾಡಕಛೇರಿ ಆವಿನಹಳ್ಳಿ 


08183 - 237674 


ಉಪ ತಹಸೀಲ್ದಾರ್‌ ನಾಡ ಕಛೇರಿ 
ಆವಿನಹಳ್ಳಿ ವೀರಭದ್ರ ದೇವಸ್ಥಾನದ ಪಕ್ಕ , 
ಸಿಗಂದೂರು ರಸ್ತೆ 


678. 


ಶಿವಮೊಗ್ಗ 


ನಾಡಕಛೇರಿ ಬಾರಂಗಿ 


ಉಪ ತಹಸೀಲ್ದಾರ್‌,ನಾಡಕಛೇರಿ, - ಎಸ್. ಎಂ . ಟಿ. 08186 -240174 
ಪಟ್ಟ ಪಂಚಾಯತ್, ಅಯ್ಯಪ್ಪ ಸ್ವಾಮಿ 
ದೇವಸ್ತಾನದಪಕ್ಕ , ಸಾಗರ, ಶಿವಮೊಗ್ಗ, 577421 


679 . 


ಶಿವಮೊಗ್ಗ 


ನಾಡಕಛೇರಿ ಸಾಗರ 


08183 - 220070 


ಉಪ ತಹಸೀಲ್ದಾರ್‌, ನಾಡಕಛೇರಿ 
ತಾಲ್ಲೂಕುಕಛೇರಿ, ಸಾಗರ 


59 


೫) 


ಜಿಲ್ಲೆ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 


ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ 


ಕಛೇರಿಯ ಹೆಸರು ಮತ್ತು ವಿಳಾಸ 


ವಿಳಾಸ 


| 


ಗೆದಿಗೆ. 


680. 


24 


ಶಿವಮೊಗ್ಗ 


ನಾಡಕಛೇರಿ ತಾಳಗುಪ್ಪ 


ಉಪ ತಹಸೀಲ್ದಾರ್ ಕಛೇರಿ, ಡಿ . ಸಿ. ಸಿ . ಬ್ಯಾಂಕ್ 
ಕೆಳಮಹಡಿ, ವೀರಭದ್ರ ಟೆಂಪಲ್ ರಸ್ತೆ, 
ತಾಳಗುಪ್ಪ, 577430 
ಉಪ ತಹಶೀಲ್ದಾರ್ ನಾಡಕಛೇರಿ , ಅಂಜನಾಪುರ, 08187-243067 
ಹಳೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಟ್ಟಡ, 
ಹಿತ್ತಾ ಶಿವಮೊಗ್ಗ-577214 


681 . | 


ಶಿವಮೊಗ್ಗ 


ನಾಡಕಛೇರಿ ಅಂಜನಾಪುರ 


682. 


ಶಿವಮೊಗ್ಗ | ನಾಡಕಛೇರಿ ಹೊಸೂರು 


]08187 - 236755 


ಉಪ ತಹಸೀಲ್ದಾರ್‌, ನಾಡ ಕಛೇರಿ, ಹೊಸೂರು 
ಶಿಕಾರಿಪುರ ತಾಲ್ಲೂಕು ಶಿವಮೊಗ್ಗ ಜಿಲ್ಲೆ571427 


683 .| | 


ಶಿವಮೊಗ್ಗ 


ನಾಡಕಛೇರಿ ಶಿಕಾರಿಪುರ 


]08187 - 222089 


ಉಪ ತಹಸೀಲ್ದಾರ್‌, ನಾಡ ಕಛೇರಿ 
ವಿಧಾನ ಸೌಧ, ಶಿಕಾರಿಪುರ , ಶಿವಮೊಗ್ಗ-577427 


684. 


ಶಿವಮೊಗ್ಗ 


ನಾಡಕಛೇರಿ ತಾಳಗುಂಡ 


ಉಪ ತಹಸೀಲ್ದಾರ್ , ನಾಡ ಕಛೇರಿ , ತಾಳಗುಂಡ 08187 -233004 
ಬೆಳ್ಳಿಗಾವಿ ಹಳೆ ಗ್ರಾಮ ಪಂಚಾಯತ್ ಕಟ್ಟಡ, 
ತಾಳಗುಂಡ,ಹೋಬಳಿ 577 450 
577450 


685 . 


ಶಿವಮೊಗ್ಗ 


ನಾಡಕಛೇರಿ ಉದಗಣಿ 


08187 -233045 


ಉಪ ತಹಸೀಲ್ದಾರ್, ನಾಡ ಕಛೇರಿ , ನಾಡಕಛೇರಿ | 
ಉದಗಣಿ , ಶಿರಾಳಕೊಪ್ಪ 577428 


686 . 


ಶಿವಮೊಗ್ಗ 


ನಾಡಕಛೇರಿ ಹರನಹಳ್ಳಿ 


08182- 230004 


ಉಪ ತಹಸೀಲ್ದಾರ್ ನಾಡ ಕಛೇರಿ ಹರನಹಳ್ಳಿ 
577416 


687 . 


ಶಿವಮೊಗ್ಗ 


ನಾಡಕಛೇರಿ ಹೊಳಲೂರು 


_ 08182- 245324 


ಉಪ ತಹಸೀಲ್ದಾರ್ ನಾಡಕಛೇರಿ ಹಳೆ ಎಇಇ 
ಕಛೇರಿ ತುಂಗಾ ಮೇಲ್ದಂಡೆ ಯೋಜನೆ ಪ್ರಾಜೆಕ್ಷ 
ಕ್ಯಾಂಪ್ ಆವರಣ ಹೊಳಲೂರು 577216 


688 . 


ಶಿವಮೊಗ್ಗ 


ನಾಡಕಛೇರಿ ಕುಂಶಿ ನಾಡಕಛೇರಿ 


ಉಪ ತಹಸೀಲ್ದಾರ್ ನಾಡಕಛೇರಿ , ಕುಂಶಿ 577423 08182- 262340 


689 . 


ಶಿವಮೊಗ್ಗ 


ನಾಡಕಛೇರಿ ನಿಡಿಗಿ 


08182 - 240080 


ಉಪ ತಹಸೀಲ್ದಾರ್‌ ನಾಡಕಛೇರಿ 
ನಿಡಿಗಿ ಶ್ರೀಗಂಧ ಕಾಲೋನಿ, ಭದ್ರಾವತಿ ರಸ್ತೆ 
ಶಿವಮೊಗ್ಗ 


690. 


ಶಿವಮೊಗ್ಗ 


ನಾಡಕಛೇರಿ ಶಿವಮೊಗ್ಗ 


ತಹಸೀಲ್ದಾರ್ ಶಿವಮೊಗ್ಗ- ತಾಲ್ಲೂಕುಹಳೆ ಡಿ. ಒ ಕಛೇರಿ 08182 -220004 
ಆವರಣ, ಶಿವಮೊಗ್ಗ-577201 


691 . 


ಶಿವಮೊಗ್ಗ 


ನಾಡಕಛೇರಿ ಸೊರಬ 


08184 - 270060 


ಉಪ ತಹಸೀಲ್ದಾರ್, 
ನಾಡಕಛೇರಿ ತಾಲ್ಲೂಕು ಕಛೇರಿ, ಸೊರಬ 


692 . 


ಶಿವಮೊಗ್ಗ 


ಉಪ ತಹಸೀಲ್ದಾರ್ ನಾಡ ಕಛೇರಿ ಆಣವಟ್ಟಿ 


08184 - 267525 


ನಾಡಕಛೇರಿ ಆಣವಟ್ಟಿ 
ನಾಡಕಛೇರಿ ಚಂದ್ರಗುತ್ತಿ 


693 . 


ಶಿವಮೊಗ್ಗ 


ಉಪ ತಹಸೀಲ್ದಾರ್ ನಾಡ ಕಛೇರಿ ಚಂದ್ರಗುತ್ತಿ 


08184 - 262544 


694. 


ಶಿವಮೊಗ್ಗ 


ನಾಡಕಛೇರಿ ಜಡೆ ನಾಡಕಛೇರಿ 


08184 - 268599 


ಉಪ ತಹಸೀಲ್ದಾರ್‌ ನಾಡ ಕಛೇರಿ 
ಜಡೆ 577419 


695 . 


ಶಿವಮೊಗ್ಗ 


ನಾಡಕಛೇರಿ ಕುಪ್ಪಗದ್ದೆ ನಾಡಕಛೇರಿ 


|ಉಪ ತಹಸೀಲ್ದಾರ್ ನಾಡ ಕಛೇರಿ ಕುಪ್ಪಗದ್ದೆ 577429 08184 -269799 


ಉಪ : 


60 


೫)೩ 


ಕಛೇರಿಯ ಹೆಸರು ಮತ್ತು ವಿಳಾಸ 


ದೂರವಾಣಿ 
ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ | ಸಂಖ್ಯೆ ಪಿನ್ 
ವಿಳಾಸ 

ಕೋಡ್‌ನೊಂದಿ 

ಗೆದಿಗೆ 


| 


696 . 


ಶಿವಮೊಗ್ಗ 


ನಾಡಕಛೇರಿ ಉಳವಿ 


ಉಪ ತಹಸೀಲ್ದಾರ್ ನಾಡ ಕಛೇರಿಉಳವಿ 577434 08184- 252626 


697, 


ಶಿವಮೊಗ್ಗ 


ನಾಡಕಛೇರಿ ಅಗ್ರಹಾರ 


08181 - 276045 


ಉಪ ತಹಸೀಲ್ದಾರ್‌ ನಾಡಕಛೇರಿ 
ಅಗ್ರಹಾರ,ಕೊಣಂದೂರು, ತೀರ್ಥಹಳ್ಳಿ ತಾಲ್ಲೂಕು 
ಶಿವಮೊಗ್ಗ 


698 . 


ಶಿವಮೊಗ್ಗ 


ನಾಡಕಛೇರಿ ಆಗುಂಬೆ ನಾಡಕಛೇರಿ 


08181 -277455 


ಉಪ ತಹಸೀಲ್ದಾರ್‌ ನಾಡಕಛೇರಿ, ಮೇಗರವಳ್ಳಿಕ 
ತೀರ್ಥಹಳ್ಳಿ ತಾಲ್ಲೂಕು ಶಿವಮೊಗ್ಗ-577424 


699 . 


ಶಿವಮೊಗ್ಗ 


ನಾಡಕಛೇರಿ ಬೆಜ್ಜವಳ್ಳಿ ನಾಡಕಛೇರಿ 


ಉಪ ತಹಸೀಲ್ದಾರ್ ನಾಡಕಛೇರಿ ಬೆಜ್ಜವಳ್ಳಿ I57723208181- 235040 


700 . 


ಶಿವಮೊಗ್ಗ 


ನಾಡಕಛೇರಿ ದೇವಂಗಿ ನಾಡಕಛೇರಿ 


ಉಪ ತಹಸೀಲ್ದಾರ್ ನಾಡ ಕಛೇರಿ ದೇವಂಗಿಪೋಸ್ಟ್ 08181- 274099 
ತೀರ್ಥಹಳ್ಳಿ ತಾಲ್ಲೂಕು- 577415 
ಉಪ ತಹಸೀಲ್ದಾರ್ ಕಛೇರಿ, ಅಟಲ್ ಜೀ 
ಸ್ನೇಹಕೇಂದ್ರ , ಬೆಜ್ಜವಳ್ಳಿ , ಮಂದಗದ್ದೆ ಶಿವಮೊಗ್ಗ 


701 . 


ಶಿವಮೊಗ್ಗ 


ನಾಡಕಛೇರಿ ಮಂದಗದ್ದೆ ನಾಡಕಛೇರಿ 


702 . 


ಶಿವಮೊಗ್ಗ 


ನಾಡಕಛೇರಿ ಮುತ್ತೂರು 


ಉಪ ತಹಸೀಲ್ದಾರ್ , ಅಟಲ್ ಜೀ ಸ್ನೇಹಕೇಂದ್ರ 
ಕೇಂದ್ರ , ದೇವಂಗಿ ಅಂಚೆ, ಮುತ್ತೂರುಹೋಬಳಿ, 
ತೀರ್ಥಹಳ್ಳಿ ತಾಲ್ಲೂ , ಶಿವಮೊಗ್ಗ ಜಿಲ್ಲೆ 


703 . 


ಶಿವಮೊಗ್ಗ 


ನಾಡಕಛೇರಿ ತೀರ್ಥಹಳ್ಳಿ 


08181 -220224 


ಉಪತಹಸೀಲ್ದಾರ್‌ ತಾಲ್ಲೂಕುಕಛೇರಿ 
ತೀರ್ಥಹಳ್ಳಿ ,ಶಿವಮೊಗ್ಗ( ಜಿಲ್ಲೆ) 
ತಾಲ್ಲೂಕುಕಛೇರಿ ಸಿ.ಎನ್ ಹಳ್ಳಿ 


704 . 


ತುಮಕೂರು 


ನಾಡಕಛೇರಿ ನಾಡಕಛೇರಿ ಸಿ.ಎನ್ ಹಳ್ಳಿ 


705 . 


ತುಮಕೂರು| 


ನಾಡಕಛೇರಿ ಹುಳಯಾರ್ 


ನಾಡಕಛೇರಿ, ಹುಳಯಾರ್ , ಚಿಕ್ಕನಾಯಕನಹಳ್ಳಿ , _ 08133 - 256242 


706 . 


ತುಮಕೂರು 


ನಾಡಕಛೇರಿ ತುಮಕೂರು 


ನಾಡಕಛೇರಿ ತುಮಕೂರು572228 


08133-266742 


707 . 


ತುಮಕೂರು 


ನಾಡಕಛೇರಿ ಶೆಟ್ಟಿಕೆರೆ 


08133 -269642 


ನಾಡಕಛೇರಿ , ಶೆಟ್ಟಿಕೆರೆ, ಚಿಕ್ಕನಾಯಕನಹಳ್ಳಿ 
ನಾಡಕಛೇರಿ, ಸಿ.ಎಸ್. ಪುರ ಗುಬ್ಬಿ ತಾಲ್ಲೂಕು 


708 . 


ತುಮಕೂರು 


ನಾಡಕಛೇರಿ ಸಿ.ಎಸ್. ಪುರ 


08131 - 246560 


709 . 


ತುಮಕೂರು 


ನಾಡಕಛೇರಿ ಚೇಲೂರು 


ನಾಡಕಛೇರಿ, ಬೇಲೂರು 


08131 -242090 


710 . 


ತುಮಕೂರು 


ನಾಡಕಛೇರಿ ಗುಬ್ಬಿ 


08131 - 222110 


ನಾಡಕಛೇರಿ ಎಂ . ಜಿ ರಸ್ತೆ ಗುಬ್ಬಿ ., ತುಮಕೂರು 
572216 


711. 


ತುಮಕೂರು 


ನಾಡಕಛೇರಿ ನಾಡಕಛೇರಿ 


- 241024 


712 . 


ತುಮಕೂರು 


ನಾಡಕಛೇರಿ ನಾಡಕಛೇರಿ ಕಡಬ 


ನಾಡಕಛೇರಿ- ಕಡಬ 


08131 - 231077 


713 . 


ತುಮಕೂರು 


ನಾಡಕಛೇರಿ ನಿಟ್ಟೂರು 


ನಾಡಕಛೇರಿ, ನಿಟ್ಟೂರು, ಗುಬ್ಬಿ ತಾಲ್ಲೂಕು 


08131 - 230095 


714. ] 


ತುಮಕೂರು 


ನಾಡಕಛೇರಿ ಚೆನ್ನರಾಯನದುರ್ಗ 


]08138-239050 


ನಾಡಕಛೇರಿ, ಚೆನ್ನರಾಯನದುರ್ಗ , ಕೊರಟಗೆರೆ 
ತಾಲ್ಲೂಕು, 


715 . | 


ತುಮಕೂರು 


ನಾಡಕಛೇರಿ ಹೊಳವನಹಳ್ಳಿ 


ನಾಡಕಛೇರಿ, 


08138- 234010 


ಹೊಳವನಹಳ್ಳಿ ,ಕೊರಟಗೆರೆ ತಾಲ್ಲೂಕು, 


716. 


- ತುಮಕೂರು 


ನಾಡಕಛೇರಿ ಕೊಳಾಳ್ 


ನಾಡಕಛೇರಿ, ಕೊಳಾಳ್ 


08138 -236610 


61 


*)2 


ಕಛೇರಿಯ ಹೆಸರು ಮತ್ತು ವಿಳಾಸ 


ದೂರವಾಣಿ 
ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ | ಸಂಖ್ಯೆ ಪಿನ್ 
ವಿಳಾಸ 

ಕೋಡ್‌ನೊಂದಿ 

ಗೆದಿಗೆ. 


3 


ಕೊರಟಗೆರೆ ತಾಲ್ಲೂಕು,- 572140 


717 . 


ತುಮಕೂರು 


ನಾಡಕಛೇರಿ ಕೊರಟಗೆರೆ 


08138- 232015 


ಉಪ ತಹಸೀಲ್ದಾರ್‌, ನಾಡ ಕಛೇರಿ ಕಛೇರಿ, , ಮುಖ್ಯ 
ರಸ್ತೆ , ಕೊರಟಗೆರೆ 572129 ರ 


718. 


ತುಮಕೂರು 


ನಾಡಕಛೇರಿ ಅಮ್ಮತ್ತೂರು 


08132- 225008 


ನಾಡಕಛೇರಿ, ಅಮ್ಮತ್ತೂರು 
ಕುಣಿಗಲ್ ತಾಲ್ಲೂಕು, 


719 . 


ತುಮಕೂರು 


ನಾಡಕಛೇರಿ, ಹುತ್ರಿ ದುರ್ಗ ಕುಣಿಗಲ್ ತಾಲ್ಲೂಕು, _ 08132- 227018 


ನಾಡಕಛೇರಿ ಹುತ್ರಿ ದುರ್ಗ 
ನಾಡಕಛೇರಿ ಕೋತಗೆರೆ 


720. 


ತುಮಕೂರು 


ನಾಡಕಛೇರಿ,ಕೋತಗೆರೆ 


A / C 
5133166NOA9 


721 . 


ತುಮಕೂರು 


ನಾಡಕಛೇರಿ ಕುಣಿಗಲ್ 


ನಾಡಕಛೇರಿ ಕಛೇರಿ, ಕುಣಿಗಲ್ 


08132 220118 


722 . 


ತುಮಕೂರು 


ನಾಡಕಛೇರಿ ಯಡಿಯೂರು 


08132 - 228288 


ನಾಡಕಛೇರಿ ಯಡಿಯೂರು ಕುಣಿಗಲ್ 
ತಾಲ್ಲೂಕು,572142 


723 . 


ತುಮಕೂರು 


ನಾಡಕಛೇರಿ ದೊಡೇರಿ 


ನಾಡಕಛೇರಿ ಮಧುಗಿರಿ ತಾಲ್ಲೂಕು 


08137 - 284510 


724 . 


ತುಮಕೂರು 


ನಾಡಕಛೇರಿ ನಾದಕಾಚೇರಿ ಐ. ಡಿ. ಹಳ್ಳಿ 


ನಾಡಕಛೇರಿ ನಾದಕಾಚೇರಿ ಐ . ಡಿ . ಹಳ್ಳಿ , ಮಧುಗಿರಿ 08137 - 281810 
ತಾಲ್ಲೂಕು 572124 


725 . 


ತುಮಕೂರು 


ನಾಡಕಛೇರಿ ಕೊಡಿಗೇನಹಳ್ಳಿ , I 


08137 - 279330 


ನಾಡಕಛೇರಿ, ಕೊಡಿಗೇನಹಳ್ಳಿ, 
ಮಧುಗಿರಿ ತಾಲ್ಲೂಕು 572127 


726 . 


ತುಮಕೂರು 


ನಾಡಕಛೇರಿ ಮಧುಗಿರಿ 


ತಾಲ್ಲೂಕುಕಛೇರಿ ಮಧುಗಿರಿ ತಾಲ್ಲೂಕು 


08137- 282166 


727.] 


ತುಮಕೂರು 


ನಾಡಕಛೇರಿ ಮೆಡಿಗೇಡಿ 


08137 - 278611 


ನಾಡಕಛೇರಿ, ಮೆಡಿಗೇಡಿ 
ಮಧುಗಿರಿ ತಾಲ್ಲೂಕು 572133 


728. 


ತುಮಕೂರು 


ನಾಡಕಛೇರಿ ಪುರುವರ 


ನಾಡಕಛೇರಿ ಪುರುವರ ಮಧುಗಿರಿ ತಾಲ್ಲೂಕು 


08137 -279000 


729. 


ತುಮಕೂರು 


ನಾಡಕಛೇರಿ ಪಾವಗಡ 


ನಾಡಕಛೇರಿ ಪಾವಗಡ ತುಮಕೂರು-561202 


_ 08136 - 244091 


730. 


ತುಮಕೂರು 


ನಾಡಕಛೇರಿ ನಾಗಲಮಡಿಕೆ 


08136-240833 


ಉಪ ತಹಸೀಲ್ದಾರ್ ನಾಡ ಕಛೇರಿ ಕಛೇರಿ 
ನಾಗಲಮಡಿಕೆ ತುಮಕೂರು-572136 


731 . 


ತುಮಕೂರು 


ನಾಡಕಛೇರಿ ನಿದಗಲ್ 


]08136- 248440 


ನಾಡಕಛೇರಿ, ನಿದಗಲ್ , ಮಂಗಳವಾಡ, 
ಪಾವಗಡ ತಾಲ್ಲೂಕು 


732| | 


ತುಮಕೂರು 


ನಾಡಕಛೇರಿ ಎನ್. ವೈ . ಎನ್. ಹೊಸಕೋಟೆ ನಾಡಕಛೇರಿ ಎನ್. ವೈ .ಎನ್. ಹೊಸಕೋಟೆಪಾವಗಡ 08136 -247222 

72141 


733, 


ತುಮಕೂರು 


ನಾಡಕಛೇರಿ ಬುಕ್ಕಾಪಟ್ 


ಉಪ ತಹಸೀಲ್ದಾರ್, ನಾಡ ಕಛೇರಿ, ಬುಕ್ಕಾಪಟ್ಟ, 08135- 271778 
ಶಿರಾ ತಾಲ್ಲೂಕು, ತುಮಕೂರು-572115 


734 


ತುಮಕೂರು 


ನಾಡಕಛೇರಿ ಗೌಡಗೆರೆ 


ಉಪ ತಹಸೀಲ್ದಾರ್ ನಾಡಕಛೇರಿ ಗೌಡಗೆರೆ 


08135 -272878 


735 


ತುಮಕೂರು 


ನಾಡಕಛೇರಿ ಶಿರಾ 


ತಾಲ್ಲೂಕುಕಛೇರಿ ಕಟ್ಟಡ ಶಿರಾ 

08135 -277878 
ನಾಡಕಛೇರಿ, ಹೊನ್ನವಳ್ಳಿ ತಿಪಟೂರು ತಾಲ್ಲೂಕು 08134 -264430 


736! 


ತುಮಕೂರು 


ನಾಡಕಛೇರಿ ಹೊನ್ನವಳ್ಳಿ 


62 


*)2 


ತಾಲ್ಲೂಕು ಮತ್ತುಹೋಬಳಿ ಮಟ್ಟದ 


ಕಛೇರಿಯ ಹೆಸರು ಮತ್ತು ವಿಳಾಸ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ. 


ವಿಳಾಸ 


572 217 


737, 


ತುಮಕೂರು| 


ನಾಡಕಛೇರಿ ಕಿಬ್ಬನಹಾಳ್ 


08134 - 262122 


ನಾಡಕಛೇರಿ, ಕಿಬ್ಬನಹಾಳ್ 
ತಿಪಟೂರು ತಾಲ್ಲೂಕು 572114 


738 


ತುಮಕೂರು 


ನಾಡಕಛೇರಿ ನೊಣವಿನಕೆರೆ 


08134 - 258188 


ನಾಡಕಛೇರಿ, ನೊಣವಿನಕೆರೆ, 
ತಿಪಟೂರು ತಾಲ್ಲೂಕು 572224 


739 


ತುಮಕೂರು 


ನಾಡಕಛೇರಿ ತಿಪಟೂರು 


ತಾಲ್ಲೂಕುಕಛೇರಿ ಕಟ್ಟಡ ತಿಪಟೂರು 


08134 - 250129 


740 


ತುಮಕೂರು 


ನಾಡಕಛೇರಿ ಬೆಳ್ಳಾವಿ 


0816- 2240233 


ಉಪ ತಹಶೀಲ್ದಾರ್ ನಾಡಕಛೇರಿ 
ಬೆಳ್ಳಾವಿ ಪೋಸ್ಟ್ ತುಮಕೂರು572153 


741) 


ತುಮಕೂರು 


ನಾಡಕಛೇರಿ ಹೆಣ್ಣೂರು 


ನಾಡಕಛೇರಿ, ಹೆಬ್ಯೂರು ತುಮಕೂರು 


0816 - 2241533 


742 . 


ತುಮಕೂರು 


ನಾಡಕಛೇರಿ ಕೋರಾ 


ನಾಡಕಛೇರಿ ಕೋರಾ ತುಮಕೂರು,, 


0816- 2242233 


743. 


ತುಮಕೂರು 


ನಾಡಕಛೇರಿ ತುಮಕೂರು 


ಉಪ ತಹಸೀಲ್ದಾರ್‌ ನಾಡಕಛೇರಿ ತುಮಕೂರು _ 0816- 2251190) 
ತಹಸೀಲ್ದಾರ್ ಕಛೇರಿ ಮಿನಿವಿಧಾನಸೌಧ 
ತುಮಕೂರು 


744. 


ತುಮಕೂರು 


ನಾಡಕಛೇರಿ ಉರಡಿಗೆರೆ 


ನಾಡಕಛೇರಿ, ಉರಡಿಗೆರೆ ತುಮಕೂರು 


0816- 2265533 


745 . 


ತುಮಕೂರು 


ನಾಡಕಛೇರಿ ದಬ್ಬೆಗಟ್ಟ 


746. 


ತುಮಕೂರು 


ನಾಡಕಛೇರಿ ದಂಡಿನವರ 


ನಾಡಕಛೇರಿ, ದಬ್ಬೆಗಟ್ಟ , ತುರುವೇಕೆರೆ ತಾಲ್ಲೂಕು 08139 - 289243) 
572112 
ನಾಡಕಛೇರಿ , ದಂಡಿನವರ , ತುರುವೇಕೆರೆ ತಾಲ್ಲೂಕು 08139 -278023 
572112572227 
ನಾಡಕಛೇರಿ, ಮಾಯಸಂದ್ರ ತುರುವೇಕೆರೆ ತಾಲ್ಲೂಕು 08139 -277433 
572221 


747. 


ತುಮಕೂರು 


ನಾಡಕಛೇರಿ ಮಾಯಸಂದ್ರ 


748. 


ತುಮಕೂರು 


ನಾಡಕಛೇರಿ ತುರುವೇಕೆರೆ 


ನಾಡಕಛೇರಿ, ತುರುವೇಕೆರೆ 


749 . 


ಉಡುಪಿ 


ನಾಡಕಛೇರಿ 


-271512 


750. 


ಉಡುಪಿ 


ನಾಡಕಛೇರಿ ವಂಡ್ಸ್ 


08254-239228 


ಉಪತಹಶೀಲ್ದಾರರವರ ಕಛೇರಿ, ಎನ್. ಬಿ. ಸಿ. ಎ 
ಬ್ಯಾಂಕ್ ಕಟ್ಟಡ, ವಂಡ್ಸ್ 576233 


751 . 


ಉಡುಪಿ 


ನಾಡಕಛೇರಿ ಸಿದ್ದಾಪುರ 


ಉಪ ತಹಶೀಲ್ದಾರರವರ ಕಛೇರಿ, ನೆಮ್ಮದಿಕೆಂದ್ರ, 
ಪಂಚಾಯತ್ ಕಟ್ಟಡ, ಸಿದ್ದಾಪುರ 576239 


752. 


ಉಡುಪಿ 


ನಾಡಕಛೇರಿ ಬೈಂದೂರು 


ಉಪ ತಹಸೀಲ್ದಾರ್ ನಾಡಕಛೇರಿ, ಯದಗೆರೆ ಗ್ರಾಮ 08254 - 251657 
ಪಂಚಾಯತ್ ಕಟ್ಟಡ, ಬೈಂದೂರು -576214 


753 . 


ಉಡುಪಿ 


ನಾಡಕಛೇರಿ ಬ್ರಹ್ಮಾವರ 


ಉಪ ತಹಸೀಲ್ದಾರ್ ನಾಡಕಛೇರಿ 2 - ಬ್ರಹ್ಮಾವರ _ 0820 - 2560492 
ವರಂಬಳ್ಳಿ ಉಡುಪಿ 576213 


754. 


ಉಡುಪಿ 


ನಾಡಕಛೇರಿಕೋಟಾ 


ಉಪ ತಹಸೀಲ್ದಾರ್‌I ನಾಡ ಕಛೇರಿಕೋಟಾಉಡುಪಿ 0820-2565282 
576201 
ತಹಸೀಲ್ದಾರ್‌, ನೆಮ್ಮದಿಕೇಂದ್ರ , ಹಳೇ ಡಿ.ಡಿ.ಕಛೇರಿ 0820 -2525417 
ಕಟ್ಟಡ, ಬನ್ನಂಜೆ, ಉಡುಪಿ 


755 . 


ಉಡುಪಿ 


ನಾಡಕಛೇರಿ ನಾಡಕಛೇರಿ 

ಉಡುಪಿ 


63 


೫ 
) 
೧ 


ಕಛೇರಿಯ ಹೆಸರು ಮತ್ತು ವಿಳಾಸ 


ತಾಲ್ಲೂಕು ಮತ್ತು ಹೋಬಳಿ ಮಟ್ಟದ 


ದೂರವಾಣಿ 
ಸಂಖ್ಯೆ ಪಿನ್ 
ಕೋಡ್‌ನೊಂದಿ 

ಗೆದಿಗೆ 


ವಿಳಾಸ 


| 


- 756. 


ಉಡುಪಿ 


ನಾಡಕಛೇರಿ ಕಾಪು 


0820- 2591444 


ತಹಸೀಲ್ದಾರ್ 
ಕಾರ್ಪೋರೇಷನ್ ಬ್ಯಾಂಕ್ ಎದುದು , ಪಡು ಹಳ್ಳಿ , 
ಪುರಉಡುಪಿ, ನಾಡಕಛೇರಿ ಕಾಪು , 


757. 


ಯಾದಗಿರಿ 


ನಾಡಕಛೇರಿ ದೋರನಹಳ್ಳಿ 


ಉಪ ತಹಸೀಲ್ದಾರ್ ನಾಡಕಛೇರಿ , 


[08479 - 212701 


ಪಂಚಾಯತ್ ಕಟ್ಟಡ, ಸರ್ಕಾರಿ ಆಸ್ಪತ್ರೆ ಹತ್ತಿರ, 
ದೋರನಹಳ್ಳಿ , ಶಹಪುರ 


758. 


ಯಾದಗಿರಿ 


ನಾಡಕಛೇರಿ ಗೋಗಿ 


ಉಪ ತಹಸೀಲ್ದಾರ್, ನಾಡಕಛೇರಿ, ಬಸ್ ನಿಲ್ದಾಣದ 08479- 225544 
ಹತ್ತಿರ ,ಗೋಗಿಶಹಪುರ ಗುಲ್ಬರ್ಗಾ-585309 


759 . 


ಯಾದಗಿರಿ 


ನಾಡಕಛೇರಿ ಹಳಿಯಾಳ ( ಬಿ ) 


ಉಪ ತಹಸೀಲ್ದಾರ್ ಕಛೇರಿ, ಹಳಿಯಾಳ ( ಬಿ) 


760 . 


ಯಾದಗಿರಿ 


ನಾಡಕಛೇರಿ ಕೆಂಭಾವಿ 


]08443-278110 


ನಾಡಕಛೇರಿ, ವಿಭಾಗ-1 ಎಸ್. ಬಿ.ಸಿ. ಕ್ಯಾಂಪ್, 
ಕೆಂಭಾವಿ ಶಹಪುರ ಯಾದಗಿರಿ I585216 


761 . 


ಯಾದಗಿರಿ 


ನಾಡಕಛೇರಿ ಶಹಪುರ 


762. 


ಯಾದಗಿರಿ 


ನಾಡಕಛೇರಿ ಶೋರಾಪುರ 


ಉಪ ತಹಸೀಲ್ದಾರ್‌( ನಾಡಕಛೇರಿ), ಹಳೆ ತಹಸೀಲ್ 08479 -240033 
ಕಛೇರಿ, ಯಾದಗಿರಿ I ರಸ್ತೆ, ಶಹಪುರ , ಯಾದಗಿರಿ - 
585223 
ತಹಸೀಲ್ದಾರ್ ಕಛೇರಿ ಶೋರಾಪುರ ಗುಲ್ಬರ್ಗಾ 
585224 
ತಹಸೀಲ್ದಾರ್ ಕಛೇರಿ, ಜಿಲ್ಲಾ ಪಂಚಾಯತ್ ಕಛೇರಿ, 08473- 252372 
ರೈಲ್ವೆ ನಿಲ್ದಾಣದ ಹತ್ತಿರ ಯಾದಗಿರಿ - 585201 


763 . 


ಯಾದಗಿರಿ 


ನಾಡಕಛೇರಿ ಯಾದಗಿರಿ 


764 . 


ಯಾದಗಿರಿ 


ನಾಡಕಛೇರಿ ಬಲಿಚಕ್ರ 


ಉಪ ತಹಸೀಲ್ದಾರ್ ಕಛೇರಿ, ಐ . ಬಿ, ರಾಯಚೂರು 
ಮುಖ್ಯ ರಸ್ತೆ ಬಲಿಚಕ್ರ 


765 . 


ಯಾದಗಿರಿ 


ನಾಡಕಛೇರಿ ಹತ್ತಿಕುಣಿ 


08473 - 212653 


ಉಪ ತಹಸೀಲ್ದಾರ್‌, 
ನಾಡ ಕಛೇರಿ, ಹತ್ತಿಕುಣಿ,ಉಪ ತಹಸೀಲ್ದಾರ್ ನಾಡ 
ಕಛೇರಿ, ಯಾದಗಿರಿ -585202 


766 . 


ಯಾದಗಿರಿ 


ನಾಡಕಛೇರಿ ಹುಣಸಗಿ 


ವಿಶೇಷ ತಹಸೀಲ್ದಾರ್ ಕಛೇರಿ ಹುಣಸಗಿ ಗುಲ್ಬರ್ಗಾ 08444-200622 
ಗುಲ್ಬರ್ಗಾ-585215 


767 . 


ಯಾದಗಿರಿ 


ನಾಡಕಛೇರಿ ಕೊಡೆಕಲ್ 


ನಾಡಕಛೇರಿ ಉಪ ತಹಸೀಲ್ದಾರ್ ಕಛೇರಿ, 08444 - 222887 
ನಾಪಿ. ಡಬ್ಲ್ಯು . ಡಿ. ಕಛೇರಿ ಹತ್ತಿರ, ಯು.ಕೆ.ಪಿ. ಕ್ಯಾಂಪ್, 
ಕೊಡೆಕಲ್ 


768 . 


ಯಾದಗಿರಿ 


ನಾಡಕಛೇರಿ ಕೊಂಕಲ್ 


08473- 213725 


ಉಪ ತಹಸೀಲ್ದಾರ್‌, ನಾಡ ಕಛೇರಿ, 
ಕೊಂಕಲ್, ಯಾದಗಿರಿ -585321 


ರೇವಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 


64 


ಶಿಕ್ಷಣ ಇಲಾಖೆ ( ಪ್ರಾಥಮಿಕ ) 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು : 250 


RNI No. KARBL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಶುಕ್ರವಾರ, ನವೆಂಬರ್ ೧೮, ೨೦೧೬ (ಕಾರ್ತಿಕ ೨೭ , ಶಕ ವರ್ಷ ೧೯೩೮) 


ಭಾಗ - V 
Part -v 


ನಂ. ೧೨೮೩ 


ಬೆಂಗಳೂರು, ಶುಕ್ರವಾರ, ನವೆಂಬರ್ ೧೮, ೨೦೧೬ ( ಕಾರ್ತಿಕ ೨೭, ಶಕ ವರ್ಷ ೧೯೩೮) 
Bengaluru , Friday , November 18 , 2016 (Karthika 27 , Shaka Varsha 1938 ) 

ಪೊಲೀಸ್ ಇಲಾಖೆ 


ನಂ . ೧೨೮೩ 
No . 1283 


POLCET- 2016 
(ISO: 9001 - 2008 ಪ್ರಮಾಣಿತ ನೇಮಕಾತಿ ಪ್ರಕ್ರಿಯೆ ) 
ಪೊಲೀಸ್ ಕಾನ್ಸ್‌ಟೇಬಲ್ ( ವೈರ್‌ಲೆಸ್ ) ( ಪುರುಷ & ಮಹಿಳಾ) ಹುದ್ದೆಗಳ ನೇಮಕಾತಿ 

ಅಧಿಸೂಚನೆ ಸಂಖ್ಯೆ: 2 /ನೇಮಕಾತಿ- 4 / 2016 -17 
ವಿಷಯ: ಪೊಲೀಸ್ ಕಾನ್ಸ್‌ಟೇಬಲ್ ( ವೈರ್‌ಲೆಸ್ ) ( ಪುರುಷ ಮತ್ತು ಮಹಿಳಾ) ( 211 ) 

ಹುದ್ದೆಗಳ ನೇರ ನೇಮಕಾತಿ ಕುರಿತು. 
1. ಕರ್ನಾಟಕ ರಾಜ್ಯದ, ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್‌ಟೇಬಲ್ ( ವೈರ್‌ಲೆಸ್ ) ( ಪುರುಷ 
ಮತ್ತು ಮಹಿಳಾ) ಖಾಲಿ ಹುದ್ದೆಗಳ ನೇರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪೊಲೀಸ್‌ ಲಿಪಿಕ ನೌಕರರ ಸೇವೆಗಳು 
ಸೇರಿದಂತೆ (ನೇಮಕಾತಿ) ನಿಯಮ 2004 ಮತ್ತು ಅದರ (ತಿದ್ದುಪಡಿ) ನಿಯಮ, 2009 , ಕರ್ನಾಟಕ ರಾಜ್ಯ ಪೊಲೀಸ್ 
ಲಿಪಿಕ ಸೇವೆಗಳನ್ನು ಒಳಗೊಂಡ (ನೇಮಕಾತಿ) (ತಿದ್ದುಪಡಿ) ನಿಯಮಗಳು 2014 & 2016 ಮತ್ತು ಕರ್ನಾಟಕ 
ಸಾರ್ವಜನಿಕ ಉದ್ಯೋಗ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ ) ಆದೇಶ, 2013, ಕರ್ನಾಟಕ 
ಸಾರ್ವಜನಿಕ ಉದ್ಯೋಗ (ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ( ಅರ್ಹತಾ ಪ್ರಮಾಣ 
ಪತ್ರಗಳ ನೀಡಿಕೆ) ನಿಯಮಗಳು, 2013 ಕರ್ನಾಟಕ ನಾಗರಿಕ ಸೇವೆಗಳು ( ಸಾಮಾನ್ಯ ನೇಮಕಾತಿ) ನಿಯಮಾವಳಿ 1977 
ಹಾಗೂ ಮೇಲೆ ತಿಳಿಯಪಡಿಸಿದ ನಿಯಮಗಳಿಗೆ ಕಾಲಕಾಲಕ್ಕೆ ಆಗುವ ತಿದ್ದುಪಡಿಗಳ ಅನುಸಾರ ಈ ಅಧಿಸೂಚನೆಯನ್ನು 
ಪ್ರಕಟಿಸುತ್ತ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 

ಅರ್ಜಿಗಳನ್ನು ಇಲಾಖೆಯ ಅಧಿಕೃತ ವೆಬ್ಸೈಟ್ www.ksp . gov.in ನಲ್ಲಿ ಆನ್ - ಲೈನ್ ( On - line) ( ಎಲೆಕ್ಟ್ರಾನಿಕ್ 
ಮಾರ್ಗ ) ಮುಖಾಂತರ ಮಾತ್ರ ಸಲ್ಲಿಸತಕ್ಕದ್ದು, ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು 
ಅವಕಾಶವಿರುವುದಿಲ್ಲ. 
ವಿಶೇಷ ಸೂಚನೆ: ಅರ್ಹ ಅಭ್ಯರ್ಥಿಗಳು “ ಅನುಬಂಧ - ಅ” ರಲ್ಲಿ ನೀಡಲಾಗಿರುವ ಖಾಲಿ ಹುದ್ದೆಗಳ ವರ್ಗೀಕರಣವನ್ನು 

ನೋಡಿ ಅರ್ಜಿ ಸಲ್ಲಿಸುವಂತೆ ಸೂಚಿಸಲಾಗಿದೆ. 
2. ಶುಲ್ಕ: 

ಸಾಮಾನ್ಯ ಅರ್ಹತೆ , ಪ್ರವರ್ಗ 2(ಎ), 2( ಬಿ), 3( ಎ), 3( ಬಿ) ಗೆ ಸೇರಿದ ಅಭ್ಯರ್ಥಿಗಳಿಗೆ | ಕೆ. 250/ 
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ - 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 


1 . 100/ 


ನಿಗದಿತ ಶುಲ್ಕವನ್ನು State Bank of Mysuru / State Bank of Hyderabad ಗಳ ಅಧಿಕೃತ ಶಾಖೆಗಳಲ್ಲಿ 
ಬ್ಯಾಂಕಿನ ಕಛೇರಿ ವೇಳೆಯಲ್ಲಿ ಚಲನ್ ನೀಡಿ ಶುಲ್ಕ ಪಾವತಿಸಬೇಕು. 
ಟಿಪ್ಪಣಿ: ಒಮ್ಮೆ ಶುಲ್ಕವನ್ನು ಪಾವತಿಸಿದ ನಂತರ ಅದನ್ನು ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ 

ಅಥವಾ ಅದನ್ನು ನೇಮಕಾತಿ ಸಮಿತಿಯು ನಡೆಸುವ ಇತರೆ ಯಾವುದೇ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ 
ಹೊಂದಿಸಿಕೊಳ್ಳಲಾಗುವುದಿಲ್ಲ . ಮೇಲಿನ ಕಾಲಂಗಳಲ್ಲಿ ನಮೂದಿಸಿದಂತೆ ಅಭ್ಯರ್ಥಿಗೆ ಅನ್ವಯಿಸುವ ಶುಲ್ಕವನ್ನು 
ನಗದು ರೂಪದಲ್ಲಿ ಮಾತ್ರ ಮೇಲೆ ನಮೂದಿಸಿದ ಅಧಿಕೃತ ಬ್ಯಾಂಕಿನ ಶಾಖೆಗಳಲ್ಲಿ ಪಾವತಿಸತಕ್ಕದ್ದು. ( ಪಾವತಿಸುವ 
ವಿವರಗಳನ್ನು ಈ ಕೆಳಗಿನ ಪ್ಯಾರಾದಲ್ಲಿ ನೀಡಲಾಗಿದೆ), ಡಿಡಿ, ಪೋಸ್ಟಲ್ ಆರ್ಡರ್, ಮನಿ ಆರ್ಡರ್ ಇವುಗಳನ್ನು 

ಸ್ವೀಕರಿಸಲಾಗುವುದಿಲ್ಲ. 
3. ಆನ್ -ಲೈನ್ ( On -line) ಮುಖಾಂತರ ಅರ್ಜಿ ಸಲ್ಲಿಸುವ ಹಾಗೂ ಶುಲ್ಕ ಪಾವತಿಸುವ ವಿಧಾನ : 

ಅರ್ಜಿದಾರ ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಅಧಿಕೃತ ವೆಬ್‌ಸೈಟ್‌ನಲ್ಲಿರುವ ಮಾಹಿತಿಸೂಚಿ/ಸೂಚನೆಗಳನ್ನು 
ಜಾಗರೂಕತೆಯಿಂದ ಓದಿಕೊಂಡು ಭರ್ತಿ ಮಾಡಬೇಕು. ಇಲಾಖೆಯ ಅಧಿಕೃತ ವೆಬ್‌ಸೈಟ್ www . ksp . gov.in ನಲ್ಲಿ 
ನೀಡಲಾಗಿರುವ ಸೂಚನೆಗಳನ್ನು ಓದಿಕೊಂಡು ಇರುವ ಅರ್ಜಿಯನ್ನು ಆನ್‌ಲೈನ್ ಮುಖಾಂತರ ಯಾವುದೇ ತಪ್ಪು 
ಮಾಹಿತಿಯನ್ನು ನೀಡದೇ ಭರ್ತಿ ಮಾಡತಕ್ಕದ್ದು. ತಪ್ಪು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದ್ದಲ್ಲಿ ಅಂತಹವರ ವಿರುದ್ದ 
ಕಾನೂನಿನನ್ವಯ ನೇಮಕಾತಿ ಸಮಿತಿಯು ಸೂಕ್ತ ಕ್ರಮ ಕೈಗೊಳ್ಳುವುದು. ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ 
ಅರ್ಜಿದಾರ ಒಂದು ಬಿಳಿ ಹಾಳೆಯ ಮೇಲೆ ಪಾಸ್‌ಪೋರ್ಟ್ ಅಳತೆಯ ಬಣ್ಣದ ಭಾವಚಿತ್ರ, ಸಹಿ ಮತ್ತು ಅಧಿಸೂಚನೆಯ 
ಕ್ರಮ ಸಂಖ್ಯೆ 8 ( ಬಿ) ರಲ್ಲಿ ನಮೂದಿಸಲಾಗಿರುವ ಯಾವುದಾದರು ಗುರುತಿನ ಚೀಟಿಯನ್ನು ಪ್ರತ್ಯೇಕವಾಗಿ ( Soft Copy - 
less than 250 KB ) ಸ್ಕ್ಯಾನ್ ಮಾಡಿಟ್ಟುಕೊಂಡಿರಬೇಕು. ನಂತರ ಅರ್ಜಿದಾರನ ಹೆಸರು, ಜಾತಿ, ಮೀಸಲಾತಿಗಳ ವಿವರ, 
ಹುಟ್ಟಿದ ದಿನಾಂಕ ಮತ್ತು ಇತ್ಯಾದಿ ವಿವರಗಳನ್ನು ಭರ್ತಿ ಮಾಡಿ ಕೊನೆಯದಾಗಿ ಸ್ಕ್ಯಾನ್ ಮಾಡಿಟ್ಟುಕೊಂಡಿರುವ ಭಾವಚಿತ್ರ, 
ಸಹಿ ಮತ್ತು ಗುರುತಿನ ಚೀಟಿಯನ್ನು ಕಂಪ್ಯೂಟರ್ ಮುಖೇನ ಅಪ್‌ಲೋಡ್ ( Upload) ಮಾಡುವುದು. ಇಲ್ಲವಾದಲ್ಲಿ 
ಅಂತಹ ಅರ್ಜಿದಾರರು ಆನ್‌ಲೈನ್‌ನಲ್ಲಿ ಅರ್ಜಿಯನ್ನು ತುಂಬಿ ಮುಂದುವರೆಯಲು ಸಾಧ್ಯವಾಗುವುದಿಲ್ಲ . ಅರ್ಜಿದಾರ 
ನೀಡಿರುವ ವಿವರಗಳು ಎಲ್ಲಾ ರೀತಿಯಿಂದಲೂ ಸಮರ್ಪಕವಾಗಿದ್ದಲ್ಲಿ ಮಾತ್ರ ಚಲನ್ ಮುದ್ರಿಸಬಹುದು. ಚಲನ್ ಮುದ್ರಿಸಲು 
ಜನರೇಟ್ ಚಲನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ತ್ರಿಪತಿ (Triplicate ) ಬ್ಯಾಂಕ್ ಚಲನ್ ಸೃಜನೆಯಾಗುತ್ತದೆ. ಆ 
ಚಲನ್‌ನಲ್ಲಿ ಅರ್ಜಿಯ ಸಂಖ್ಯೆಯೊಂದಿಗೆ, ಆಯ್ಕೆ ಮಾಡಿರುವ ಘಟಕ, ನಿಮ್ಮ ಭಾವಚಿತ್ರ, ಪ್ರವರ್ಗ , ಮೀಸಲಾತಿಗಳ ವಿವರ 
ಮತ್ತು ಪಾವತಿಸಬೇಕಾಗಿರುವ ನಿಗದಿತ ಶುಲ್ಕಗಳ ವಿವರಗಳು ಇರುತ್ತವೆ. ಆ ಚಲನ್ ಪ್ರತಿಯನ್ನು ಮುದ್ರಿಸಿ/ಪ್ರಿಂಟ್ 
ಮಾಡಿಕೊಳ್ಳತಕ್ಕದ್ದು. 

ನಂತರ ಅರ್ಜಿದಾರ ಮುದ್ರಿಸಿಕೊಳ್ಳಲಾದ ಚಲನ್‌ನಲ್ಲಿ ನಮೂದಾಗಿರುವ ಒಟ್ಟು ಪರೀಕ್ಷಾ ಶುಲ್ಕವನ್ನು ನಗದು 
ರೂಪದಲ್ಲಿಯೇ ಅಧಿಕೃತ ಎಸ್. ಬಿ. ಎಂ ಅಥವಾ ಎಸ್. ಬಿ. ಹೆಚ್ ಬ್ಯಾಂಕ್ ಶಾಖೆಗಳಲ್ಲಿ ಪಾವತಿಸಬೇಕು. ಶುಲ್ಕ ಪಾವತಿಸಿದ 
ನಂತರ ಚಲನ್‌ನ ಅಭ್ಯರ್ಥಿ ಪ್ರತಿಯನ್ನು ಇಟ್ಟುಕೊಂಡಿರತಕ್ಕದು. 

ಅಭ್ಯರ್ಥಿಯು ಶುಲ್ಕ ಪಾವತಿಸಿದ ಮರುದಿನ ಪುನಃ ಇಲಾಖೆಯ ಅಧಿಕೃತ ವೆಬ್‌ಸೈಟ್ www .ksp.gov .in ನಲ್ಲಿ 
My Application ನ್ನು ಕ್ಲಿಕ್ ಮಾಡಿ, ತಮ್ಮ ಅರ್ಜಿ ಸಂಖ್ಯೆ ಮತ್ತು ಜನ್ಮ ದಿನಾಂಕ ನಮೂದಿಸಿದ ನಂತರವೇ ಅರ್ಜಿ 
ತೆರೆಯುತ್ತದೆ ಹಾಗೂ ಅಭ್ಯರ್ಥಿಯು ಭರ್ತಿ ಮಾಡಿರುವ ಎಲ್ಲಾ ವಿವರಗಳನ್ನು ಒಳಗೊಂಡಂತೆ ಅರ್ಜಿಯು 
ಸೃಜನೆಯಾಗುತ್ತದೆ. ಸದರಿ ಅರ್ಜಿಯ ಪ್ರತಿಯನ್ನು ಪ್ರಿಂಟ್ ಮಾಡಿಟ್ಟುಕೊಳ್ಳತಕ್ಕದ್ದು. ಅರ್ಜಿ ಪ್ರತಿ ಮತ್ತು ಅರ್ಜಿ ಸಂಖ್ಯೆಯು 
ಮುಂದಿನ ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. 
• ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ : 21.11 .2016 , ಬೆಳಿಗ್ಗೆ 10 .00 ಗಂಟೆಯಿಂದ 

ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ : 14 .12. 2016 , ಸಂಜೆ 06 .00 ಗಂಟೆಯವರೆಗೆ 
• ಅಧಿಕೃತ ಬ್ಯಾಂಕ್ ಶಾಖೆಗಳ ಕಛೇರಿ ವೇಳೆಯಲ್ಲಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ : 16.12.2016. 


ಸೂಚನೆ: 


a ) ಪೊಲೀಸ್ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ನೀಡಲಾಗಿರುವ ಅರ್ಜಿಯನ್ನು ಭರ್ತಿ ಮಾಡಿ, ನಿಗದಿತ 

ದಿನಾಂಕದೊಳಗೆ ಸಲ್ಲಿಸಲಾಗುವ ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುವುದು. 
b ) ಆನ್‌ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವ ಸಂದರ್ಭದಲ್ಲಿ ಸಮಸ್ಯೆ ಎದುರಾದಲ್ಲಿ ಸಹಾಯವಾಣಿ 

( Help line) 080 - 22943346 ಅನ್ನು ಸಂಪರ್ಕಿಸಿ ಅಗತ್ಯ ಮಾಹಿತಿ ಪಡೆದು ಅರ್ಜಿ ಸಲ್ಲಿಸಬಹುದು. 
ಆನ್‌ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವ ಸಂದರ್ಭದಲ್ಲಿ ತಾಂತ್ರಿಕ ತೊಂದರೆ ಎದುರಾದಲ್ಲಿ 
ಅದನ್ನು ಸ್ಥಗಿತಗೊಳಿಸಿ ಮತ್ತೊಮ್ಮೆ ಅಧಿಕೃತ ವೆಬ್‌ಸೈಟ್‌ನಲ್ಲಿ ನೀಡಲಾಗಿರುವ ಅರ್ಜಿಯನ್ನು ಭರ್ತಿ ಮಾಡಲು 

ತಿಳಿಸಲಾಗಿದೆ . 
ಈ ಕೆಳಗೆ ನಮೂದಿಸಿರುವ ಖಾಲಿ ಹುದ್ದೆಗಳ ಸಂಖ್ಯೆ ತಾತ್ಕಾಲಿಕವಾಗಿದ್ದು, ಅವಶ್ಯಕತೆ ಹಾಗೂ ಸಂದರ್ಭಕ್ಕೆ ಅನುಗುಣವಾಗಿ 
ಬದಲಾವಣೆ ಮಾಡಲಾಗುವುದು. 


211 


ಬೆಂಗಳೂರು ಕೇಂದ್ರಸ್ಥಾನ ಮತ್ತು ರಾಜ್ಯದ ಇತರೆ ಜಿಲ್ಲೆಗಳಲ್ಲಿ ಖಾಲಿ ಇರುವ 
ಪೊಲೀಸ್ ಕಾನ್ಸ್‌ಟೇಬಲ್ ( ವೈರ್‌ಲೆಸ್ ) ( ಪುರುಷ) 
ಬೆಂಗಳೂರುಕೇಂದ್ರಸ್ಥಾನ ಮತ್ತು ರಾಜ್ಯದ ಇತರೆ ಜಿಲ್ಲೆಗಳಲ್ಲಿ ಖಾಲಿ ಇರುವ 
ಪೊಲೀಸ್ ಕಾನ್ಸ್‌ಟೇಬಲ್ ( ವೈರ್‌ಲೆಸ್ ) (ಮಹಿಳಾ) 
ಹೈದ್ರಬಾದ್ -ಕರ್ನಾಟಕ ರಾಜ್ಯ ಮಟ್ಟದ ಸ್ಥಳೀಯ ವೃಂದ (ಶೇಕಡ 8) ದಡಿ ಖಾಲಿ 
ಇರುವ ಪೊಲೀಸ್ ಕಾನ್ಸ್‌ಟೇಬಲ್ ( ವೈರ್‌ಲೆಸ್) ( ಪುರುಷ) 

ಒಟ್ಟು 
( ಮೇಲೆ ನಮೂದಿಸಿರುವ ಖಾಲಿ ಹುದ್ದೆಗಳ ವರ್ಗೀಕರಣಕ್ಕೆ ಅನುಬಂಧ- ಅ ಅನ್ನು ನೋಡಿ) 
4. ಅರ್ಹತಾ ಷರತ್ತುಗಳು : 

a) ಭಾರತೀಯ ನಾಗರಿಕನಾಗಿರತಕ್ಕದ್ದು. 
b ) ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ 

ಇನ್ನೊಬ್ಬ ಹೆಂಡತಿ ಇರುವ ವ್ಯಕ್ತಿಯನ್ನು ಮದುವೆಯಾಗಿರುವ, ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ 

ಪೂರ್ವಾನುಮತಿಯನ್ನು ಪಡೆಯದೇ ನೇಮಕಾತಿಗೆ ಅರ್ಹರಾಗುವುದಿಲ್ಲ. 
c) ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಮತ್ತು ಅವರ ನೇಮಕಾತಿಯ 
ಕರ್ತವ್ಯಗಳ ದಕ್ಷ ನಿರ್ವಹಣೆಗೆ ಆತಂಕವನ್ನುಂಟು ಮಾಡುವ ಸಂಭವ ಇರುವ ಯಾವುದೇ ದೈಹಿಕ 

ನ್ಯೂನತೆಯಿಂದ ಮುಕ್ತರಾಗಿರಬೇಕು. 
5. ವಯೋಮಿತಿ : 

ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಂದರೆ 14 .12.2016ಕ್ಕೆ ಅಭ್ಯರ್ಥಿಗೆ ಕನಿಷ್ಠ 19 
ವರ್ಷ ವಯಸ್ಸಾಗಿರಬೇಕು ಹಾಗೂ ಈ ಕೆಳಕಂಡ ವಯಸ್ಸು ಮೀರಿರಬಾರದು. 
- a) ಸಾಮಾನ್ಯ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ: 
i) ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 27 ವರ್ಷಗಳು. 
ii) ಇತರೆ ಅಭ್ಯರ್ಥಿಗಳಿಗೆ 25 ವರ್ಷಗಳು. 
iii) ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 30 ವರ್ಷಗಳು. 

ಟಿಪ್ಪಣಿ: 

“ ಬುಡಕಟ್ಟು ಜನಾಂಗ ” ಎಂದರೆ “ಉತ್ತರ ಕನ್ನಡ ಕಾರವಾರ, ದಕ್ಷಿಣ ಕನ್ನಡ ಮಂಗಳೂರು, ಉಡುಪಿ , 
ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು, ಚಾಮರಾಜನಗರ ಮತ್ತು ಮೈಸೂರು ಅರಣ್ಯಗಳಲ್ಲಿ ಸಿದ್ದಿಗರು, ಜೇನುಕುರುಬ , 
ಕಾಡುಕುರುಬ, ಯೆರವ, ಸೋಲಿಗ, ಕುಡಿಯ , ಗೌಡ್ಲು, ಹಸಲರು, ಮಲೆಕುಡಿಯ ಮತ್ತು ಕೊರಗ ಬುಡಕಟ್ಟು 
ಸಮುದಾಯಗಳಿಗೆ ಸೇರಿದ ಅಭ್ಯರ್ಥಿಗಳು ”. 


dge 


AN 


b) ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ : 

ಮಾಜಿ ಸೈನಿಕ ಅಭ್ಯರ್ಥಿಯು ಸೈನ್ಯ ವಿಯೋಜನೆ, ಸೇವೆಯಿಂದ ತೆಗೆದುಹಾಕಿದ ಹಾಗೂ ಸೇವಾ ನಿವೃತ್ತಿ ಹೊಂದಿದ 
ಕಾರಣದಿಂದ ಬಿಡುಗಡೆಯಾದ ಮಾಜಿ ಯೋಧರಾಗಿದ್ದಲ್ಲಿ “ ಅವರು ಸೇವೆ ಸಲ್ಲಿಸಿದ ಅವಧಿ ” ಯ ಜೊತೆಗೆ ಹೆಚ್ಚುವರಿ 03 
ವರ್ಷಗಳ ರಿಯಾಯಿತಿಗಳನ್ನು ನೀಡಲಾಗುವುದು . ಮಾಜಿ ಯೋಧ ಎಂಬ ಶಬ್ದವು ಚಾಲ್ತಿಯಲ್ಲಿರುವ ಸಂಬಂಧಿಸಿದ 
ನಿಯಮಾವಳಿಗಳಲ್ಲಿನ ಪರಿಭಾಷೆಯ ಅರ್ಥ ಹೊಂದಿದೆ. 

C) ಮಾಜಿ ಸೈನಿಕರ ಬಗ್ಗೆ ವಿವರಣೆ: 

ಮಾಜಿ ಸೈನಿಕ ಎಂದರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆಯಲ್ಲಿ 
ಯಾವುದೇ ಶ್ರೇಣಿಯಲ್ಲಿ ( ಯೋಧ ಅಥವಾ ಯೋಧರಲ್ಲದ ಹುದ್ದೆಗಳಲ್ಲಿ) ಸೇವೆ ಸಲ್ಲಿಸಿದ ವ್ಯಕ್ತಿ . ಆದರೆ ಡಿಫೆನ್ಸ್ ಸೆಕ್ಯುರಿಟಿ 
ಕೋರ್ (Defence Security Corps), ಜನರಲ್ ರಿಸರ್ವ್ ಇಂಜಿನಿಯರಿಂಗ್ ಫೋರ್ಸ್ ( General Reserved 
Engineering Force), ಲೋಕ್ ಸಹಾಯಕ್ ಸೇನಾ (Lok Sahayak Sena) ಮತ್ತು ಪ್ಯಾರಾ ಮಿಲಿಟರಿ ದಳ (Para 
Military Forces ) ದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಸೇರ್ಪಡೆಯಾಗುವುದಿಲ್ಲ: ಮತ್ತು 
(1) ಅಂತಹ ಸೇನೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ 

ಅಥವಾ 
(ii) ವೈದ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಯಿಂದ ಬಿಡುಗಡೆಯಾದ ಅಥವಾ ವ್ಯಕ್ತಿಯ ಹಿಡಿತಕ್ಕೂ 

ಮೀರಿದ ಪರಿಸ್ಥಿತಿಗಳಿಂದ ಮತ್ತು ವೈದ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಅಂತಹ 
ಸೇವೆಯಲ್ಲಿ ಬಿಡುಗಡೆಯಾದವನು. 

ಅಥವಾ 
(iii) ಸ್ವಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ 
ಹೊಂದಿದ ವ್ಯಕ್ತಿ. 

ಅಥವಾ 
( iv) ತನ್ನ ಸ್ವಂತ ಕೋರಿಕೆ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ 

ತೆಗೆದುಹಾಕಿರುವ ಅಥವಾ ಕರ್ತವ್ಯದಿಂದ ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ದಿಷ್ಟ 
ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 

ವ್ಯಕ್ತಿ ಮತ್ತು ಪ್ರಾಂತೀಯ ಸೇವೆಯ ಈ ಕೆಳಗೆ ಹೆಸರಿಸಿದ ವರ್ಗದ ಸಿಬ್ಬಂದಿಯವರು: 
ಅ ) ನಿರಂತರ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಪಿಂಚಣಿದಾರರು. 
ಆ ) ಮಿಲಿಟರಿ ಸೇವೆಯಿಂದಾಗಿ ಉಂಟಾದ ದೈಹಿಕ ಅಸಾಮರ್ಥ್ಯತೆ ಹೊಂದಿ ಬಿಡುಗಡೆಯಾದ ವ್ಯಕ್ತಿ. 
ಇ) ಗ್ಯಾಲಂಟ್ರಿ ಪ್ರಶಸ್ತಿ ವಿಜೇತರು. 
ವಿವರಣೆ: ಕೇಂದ್ರ ಸಶಸ್ತದಳದ ಸೇವೆಯಲ್ಲಿ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ 

ವರ್ಗದಡಿ ಬರುವ ವ್ಯಕ್ತಿಗೆ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಉದ್ಯೋಗಕ್ಕೆ ಅರ್ಜಿ 
ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ ದೊರೆಯುವ ಎಲ್ಲಾ ಸೌಲಭ್ಯಗಳನ್ನು ಹೊಂದಲು 
ಅನುಮತಿ ನೀಡಲಾಗಿದೆ. ಆದರೆ ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ ನೀಡುವವರೆಗೆ ರಾಜ್ಯ ನಾಗರಿಕ 
ಸೇವೆ ಅಥವಾ ಹುದ್ದೆಗಳಿಗೆ ನೇಮಕ ಹೊಂದುವಂತಿಲ್ಲ. 

ಕೆ. ಸಿ.ಎಸ್. ( ಸಾಮಾನ್ಯ ನೇಮಕಾತಿ) ನಿಯಮ 9(1) ರನ್ವಯ ಕೇಂದ್ರ ಸಶಸ್ತದಳದಲ್ಲಿ ಸೇವೆ 
ಸಲ್ಲಿಸುವಾಗ ಹತರಾದ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ ಹೊಂದಿದ ವ್ಯಕ್ತಿಗಳ 
ಕುಟುಂಬದವರು ( ಸಂದರ್ಭಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು ಮಲ 
ಮಕ್ಕಳು) ಮಾಜಿ ಸೈನಿಕ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಮಾಜಿ ಸೈನಿಕ ಮಕ್ಕಳಿಗೆ 
ವಯೋಮಿತಿ ಸಡಿಲಿಕೆ, ಸಹಿಷ್ಣುತೆ ಪರೀಕ್ಷೆ ಹಾಗೂ ದೇಹದಾರ್ಡ್ಯತೆ ಪರೀಕ್ಷೆಯಲ್ಲಿ ಯಾವುದೇ 
ತರಹದ ವಿನಾಯಿತಿಯನ್ನು ನೀಡಲಾಗುವುದಿಲ್ಲ. ಕರ್ತವ್ಯ ನಿರ್ವಹಿಸುತ್ತಿದ್ದ ಕೇಂದ್ರ ಸಶಸ್ತದಳದ 
ಅಧಿಕಾರಿಗಳಿಂದ ಅವಲಂಬಿತ ಪ್ರಮಾಣ ಪತ್ರ ಮತ್ತು ಸೈನಿಕ ಬೋರ್ಡ್‌ನಿಂದ ಪ್ರಮಾಣ 
ಪತ್ರವನ್ನು ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ: 14.12 . 2016ರೊಳಗಾಗಿ 
ಪಡೆದಿಟ್ಟುಕೊಂಡಿರತಕ್ಕದ್ದು. 


ಟಿಪ್ಪಣಿ: ಮೇಲಿನ ಷರತ್ತಿನ ಪ್ರಕಾರ ಮಾಜಿ ಸೈನಿಕ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ನಿಯಮಾನುಸಾರ ಆ 
ಮೀಸಲಾತಿಗೆ ಅರ್ಹರೇ ? ಎಂಬುದನ್ನು ಹತ್ತಿರದ ಜಿಲ್ಲಾ ಸೈನಿಕ ಬೋರ್ಡ್‌ನಿಂದ ತಿಳಿದುಕೊಂಡು ಮೀಸಲಾತಿಯನ್ನು 
ಕೋರುವುದು ಸೂಕ್ತ. 
6. ವಿದ್ಯಾರ್ಹತೆ: 

ಪೊಲೀಸ್ ಕಾನ್ಸ್‌ಟೇಬಲ್ (ವೈರ್‌ಲೆಸ್ ) ( ಪುರುಷ ಮತ್ತು ಮಹಿಳಾ) ಹುದ್ದೆಗಳ ಆಯ್ಕೆಯ ಸಲುವಾಗಿ ಕಂಡಿಕೆ 
1ರಲ್ಲಿ ನಮೂದಿಸಿರುವ ವೃಂದ ಮತ್ತು ನೇಮಕಾತಿ (ತಿದ್ದುಪಡಿ) ನಿಯಮಗಳನ್ವಯ ಅಭ್ಯರ್ಥಿಗಳು ಪಿ. ಯು . ಸಿ. ಅಥವಾ 
12ನೇ ತರಗತಿಯಲ್ಲಿ ವಿಜ್ಞಾನದಲ್ಲಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ( ಎಲೆಕ್ಟ್ರಾನಿಕ್ಸ್ ಅಥವಾ ಎಲೆಕ್ನಿಕಲ್ ಅಥವಾ ಫಿಜಿಕ್ಸ್ 
ಅಥವಾ ಕೆಮಿಸ್ಟ್ರಿ ಅಥವಾ ಮ್ಯಾತಮೆಟಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಟೆಲಿಕಮ್ಯೂನಿಕೇಷನ್ ) 
ತೇರ್ಗಡೆಯಾಗಿರಬೇಕು. 

ಮಾಜಿ ಸೈನಿಕ ಅಭ್ಯರ್ಥಿಗಳು ಸಹ ಮೇಲಿನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. 
ಟಿಪ್ಪಣಿ : 
a) ಮೇಲೆ ನಮೂದಿಸಿದಂತೆ ವಿದ್ಯಾರ್ಹತೆಯನ್ನು ಹೊಂದದೇ ಇರುವ ಅಭ್ಯರ್ಥಿಗಳು ನೇಮಕಾತಿ ಪ್ರಕ್ರಿಯೆಯಲ್ಲಿ 

ಭಾಗವಹಿಸಿದ್ದರೆ ನಂತರ ನೇಮಕಾತಿ ಸಮಿತಿಗೆ ವಿದ್ಯಾರ್ಹತೆ / ಶೇಕಡ ಅಂಕಗಳನ್ನು ಹೊಂದಿರುವುದಿಲ್ಲವೆಂದು 
ಪತ್ತೆಯಾದಲ್ಲಿ ಅಂತಹ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು ಯಾವುದೇ ಹಂತದಲ್ಲಾದರೂ ರದ್ದು 

ಪಡಿಸಲಾಗುವುದು . 
b) ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ ಬರೆದು 

ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ . ಮೇಲಿನ 
ವಿದ್ಯಾರ್ಹತೆಯನ್ನು ಹೊರತುಪಡಿಸಿ ಬೇರೆ ಯಾವ ವಿದ್ಯಾರ್ಹತೆಯನ್ನೂ ಪರಿಗಣಿಸಲಾಗುವುದಿಲ್ಲ. ಅರ್ಜಿ 
ಸಲ್ಲಿಸಲು ಕೊನೆಯ ದಿನಾಂಕ:14.12 .2016ರೊಳಗೆ ಎಲ್ಲಾ ಅಭ್ಯರ್ಥಿಗಳು ಪಿ. ಯು . ಸಿ. ಅಥವಾ 12ನೇ 

ತರಗತಿಯಲ್ಲಿ ವಿಜ್ಞಾನದಲ್ಲಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಪರೀಕ್ಷೆಯ ಅಂಕಪಟ್ಟಿಯನ್ನು ಹೊಂದಿರಬೇಕು. 
c) ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 69 ಎಸ್‌ಸಿಆರ್ 84 ಬೆಂಗಳೂರು, ದಿನಾಂಕ:23.09 .1985 ರನ್ವಯ ಸಿ 

ವರ್ಗದ ಹುದ್ದೆಗಳಿಗೆ ಆಯ್ಕೆಯಾದ ಯಾವುದೇ ಅಭ್ಯರ್ಥಿಯು ಸರ್ಕಾರವು ವಿಶೇಷ ಅಥವಾ ಸಾಮಾನ್ಯ 
ಆದೇಶದಲ್ಲಿ ನಿಗದಿಪಡಿಸುವ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗದ ಹೊರತು ನೇಮಕ ಹೊಂದಲು 
ಅರ್ಹನಾಗುವುದಿಲ್ಲ. ಆದ್ದರಿಂದ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಎಸ್‌ಎಸ್‌ಎಲ್‌ಸಿ 
ಪರೀಕ್ಷೆಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಸಿಸದಿದ್ದರೆ ಅಂತಹ ಅಭ್ಯರ್ಥಿಗಳು 

ನೇಮಕಾತಿ ಪ್ರಾಧಿಕಾರ ನಡೆಸುವ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಉತ್ತೀರ್ಣರಾಗತಕ್ಕದ್ದು. 
ತರಬೇತಿ, ಖಾಯಂಪೂರ್ವ ಅವಧಿ ಮತ್ತು ವೇತನ ಶ್ರೇಣಿ : 
a ) ತರಬೇತಿ: 
ನೇಮಕಾತಿ ಹೊಂದಿದ ಅಭ್ಯರ್ಥಿಗಳು ಡಿಜಿ ಮತ್ತು ಐಜಿಪಿ ರವರು ಕಾಲ ಕಾಲಕ್ಕೆ ನಿರ್ದಿಷ್ಟ ಪಡಿಸಿದ 
ಪೊಲೀಸ್ ತರಬೇತಿ ಶಾಲೆಗಳಲ್ಲಿ ಮೂಲ ತರಬೇತಿಯನ್ನು ಪಡೆಯಬೇಕು. ತರಬೇತಿಯಲ್ಲಿ ನಿಗದಿಪಡಿಸಿದ 
ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು. ಅನುತ್ತೀರ್ಣರಾದ ಅಭ್ಯರ್ಥಿಗಳನ್ನು ಸೇವೆಯಿಂದ 
ವಜಾಗೊಳಿಸಲಾಗುವುದು . 


b ) ಖಾಯಂಪೂರ್ವ ಅವಧಿ: 

ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳು ಎರಡು ವರ್ಷ ಆರು ತಿಂಗಳು ಖಾಯಂ ಪೂರ್ವ 
ಅವಧಿಯಲ್ಲಿರುತ್ತಾರೆ. 


c) ವೇತನ ಶ್ರೇಣಿ: 
.11600 -200 -12000 - 250- 13000-300 - 14200- 350 - 15600 - 400-17200- 450-19000 - 500- 21000 
d) ಪಿಂಚಣಿ ಸೌಲಭ್ಯ : 
ಸರ್ಕಾರದ ಆದೇಶ ಸಂಖ್ಯೆ : ಎಫ್ಡಿ( ಎಸ್ ಪಿಎಲ್) 04 ಪಿಇಟಿ 2005 , ದಿನಾಂಕ :31.03 .2006 ರಂತೆ ನೂತನ 

ಅಂಶದಾಯಿ ಪಿಂಚಣಿ ಸೌಲಭ್ಯ ಅನ್ವಯವಾಗುವುದು. 
8. ಲಿಖಿತ ಪರೀಕ್ಷೆ: 
a ) ಪರೀಕ್ಷೆಗಳ ದಿನಾಂಕವನ್ನು ಮುಂದೆ ಜಾಹೀರಾತು ಪಡಿಸಲಾಗುವುದು ಹಾಗೂ ಪೊಲೀಸ್ ಇಲಾಖೆಯ 

ವೆಬ್ಸೈಟ್ http ://www .ksp .gov.in ನಲ್ಲಿ ಪ್ರಕಟಿಸಲಾಗುವುದು. ಆದ್ದರಿಂದ ಅಭ್ಯರ್ಥಿಗಳು ಇಲಾಖೆಯ 
ವೈಬ್ ಸೈಟ್‌ನ್ನು ದಿನ ನಿತ್ಯ ನೋಡಲು ತಿಳಿಸಲಾಗಿದೆ. ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯನ್ನು ಆಯ್ಕೆ ಸಮಿತಿಯು 
ನಿಗದಿಪಡಿಸುವ ಕೇಂದ್ರಗಳಲ್ಲಿ ಮಾತ್ರ ನಡೆಸಲಾಗುವುದು. ಆಯ್ಕೆ ಸಮಿತಿಯು ಯಾವುದೇ ಪರೀಕ್ಷಾ ಕೇಂದ್ರವನ್ನು 

ರದ್ದುಪಡಿಸುವ ಅಥವಾ ಹೊಸದಾಗಿ ಸೇರಿಸುವ ಹಕ್ಕನ್ನು ಕಾಯ್ದಿರಿಸಿಕೊಂಡಿರುತ್ತದೆ. 
b ) ಆನ್‌ಲೈನ್ ಮುಖಾಂತರ ಮಾತ್ರ ಅರ್ಜಿ ಸಲ್ಲಿಸಿರುವುದರಿಂದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯ ದಿನಾಂಕ, 

ಸಮಯ ಮತ್ತು ಸ್ಥಳವನ್ನು ಹೊಂದಿರುವ ಪ್ರವೇಶ ಕರೆ ಪತ್ರವನ್ನು ಪ್ರತ್ಯೇಕವಾಗಿ ಅಂಚೆ ಮುಖಾಂತರ 
ನೀಡಲಾಗುವುದಿಲ್ಲ, ಆದ್ದರಿಂದ ಲಿಖಿತ ಪರೀಕ್ಷೆಯ ಕರೆಪತ್ರವನ್ನು ಈ ಕಛೇರಿಯ ಅಧಿಕೃತ ವೆಬ್ಸೈಟ್ 
www .ksp . gov.in ನಿಂದ ಕಡ್ಡಾಯವಾಗಿ ಪಡೆದುಕೊಳ್ಳತಕ್ಕದ್ದು ( Download). ಈ ಸಂಬಂಧ 
ಅಭ್ಯರ್ಥಿಗಳು ಮುಖ್ಯವಾಗಿ ಈ ಕಛೇರಿಯ ಅಧಿಕೃತ ವೆಬ್ಸೈಟ್ www .ksp .gov.in ನ್ನು ದಿನನಿತ್ಯ 
ಮೇಲಿಂದ ಮೇಲೆ ಗಮನಿಸುತ್ತಿರುವುದು ಸೂಕ್ತ. ಕರೆಪತ್ರವನ್ನು ಪಡೆಯದೆ ಪರೀಕ್ಷೆಗೆ ಹಾಜರಾದಲ್ಲಿ 
ಅಂತಹವರಿಗೆ ಲಿಖಿತ ಪರೀಕ್ಷೆಗೆ ಅವಕಾಶ ನೀಡಲಾಗುವುದಿಲ್ಲ. ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಗೆ ಬರುವಾಗ, 
ಕರೆಪತ್ರದ ಜೊತೆಗೆ ಈ ಕೆಳಕಂಡ ಯಾವುದಾದರೊಂದು ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ 
ಹಾಜರುಪಡಿಸತಕ್ಕದ್ದು 
1) ಪಾಸ್‌ಪೋರ್ಟ್ (Passport) 
ii) ಚಾಲನಾ ಪರವಾನಗಿ ಪತ್ರ (Driving License) 
iii ) ಪ್ಯಾನ್ ಕಾರ್ಡ್ (PAN Card ) 

ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ / ಸಾರ್ವಜನಿಕ ಸ್ವಾಮ್ಯದ ಅಥವಾ ಸರ್ಕಾರದ ಅಧೀನಕ್ಕೊಳಪಟ್ಟ 
ಖಾಸಗೀ ಕಂಪನಿಗಳು ವಿತರಿಸಿರುವ ಭಾವಚಿತ್ರವಿರುವ ಸೇವಾ ಗುರುತಿನ ಚೀಟಿ ( Service ID 

Card ) 
V) ಸಾರ್ವಜನಿಕ ಬ್ಯಾಂಕುಗಳು / ಅಂಚೆ ಕಛೇರಿಗಳು ವಿತರಿಸಿರುವ ಭಾವಚಿತ್ರವಿರುವ ಪಾಸ್ ಪುಸ್ತಕ 

( Bank Pass Book with Photograph ) 

ಭಾವಚಿತ್ರ ಸಮೇತ ನೋಂದಣಿಯಾಗಿರುವ ಸ್ವತ್ತಿನ ದಾಖಲೆಪತ್ರ ಅಥವಾ ಪಟ್ಟಾ ಪುಸ್ತಕ ( Pattas 

and registered deeds with Photograph ) 
vii) ಭಾವಚಿತ್ರ ಸಮೇತ ಸಂಬಂಧಪಟ್ಟ ಪ್ರಾಧಿಕಾರಿಯವರು ವಿತರಿಸಿರುವ ಜಾತಿ ಪ್ರಮಾಣ ಪತ್ರ ( Caste 

Certificate with Photo ) 
ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ವಿತರಿಸಿರುವ ಪಿಂಚಣಿ ಪುಸ್ತಕ / ಪಿಂಚಣಿ ಮಂಜೂರಾತಿ ಆಗಿರುವ 
ಆದೇಶ (Ex-Servicemen s pension book/pension payment order) 
ಎನ್. ಆರ್. ಇ . ಜಿ .ಎಸ್. ಯಿಂದ ನೀಡಿದ ಭಾವಚಿತ್ರವಿರುವ ಉದ್ಯೋಗ ಚೀಟಿ. ( Job Cards with 

Photograph ) 
x) ಎಲೆಕ್ಟೋರಲ್ ಮೋಟೋ ಗುರುತಿನ ಚೀಟಿ ( EPIC ). 
xi) ಭಾರತೀಯ ಗುರುತು ಪ್ರಾಧಿಕಾರದಿಂದ ನೀಡಲಾಗಿರುವ ಆಧಾರ್ ಕಾರ್ಡ್ (AADHAR CARD). 


iv ) | 


c) ಲಿಖಿತ ಪರೀಕ್ಷೆಗೆ ತರಬೇಕಾದ ದಾಖಲೆಗಳು 1) ಲಿಖಿತ ಪರೀಕ್ಷೆಯ ಕರೆಪತ್ಯ, ii) ಗುರುತಿನ ಚೀಟಿ, iii) 

ಆನ್‌ಲೈನ್ ಅರ್ಜಿಯ ಜೆರಾಕ್ಸ್ ಪ್ರತಿ ತರತಕ್ಕದ್ದು, ತಪ್ಪಿದ್ದಲ್ಲಿ ಲಿಖಿತ ಪರೀಕ್ಷೆಗೆ ಹಾಜರಾಗಲು ಅನುಮತಿ 
ನೀಡಲಾಗುವುದಿಲ್ಲ. 
d) ಪೊಲೀಸ್ ಕಾನ್ಸ್‌ಟೇಬಲ್ ( ವೈರ್‌ಲೆಸ್) ( ಪುರುಷ ಮತ್ತು ಮಹಿಳಾ) ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕನ್ನಡ 

ಅಥವಾ ಆಂಗ್ಲ ಭಾಷೆಯಲ್ಲಿ 100 ಅಂಕಗಳಿಗೆ ವಸ್ತುನಿಷ್ಟ ( ಆಬ್ರೆಕ್ಟಿವ್) ಮಾದರಿಯದಾಗಿದ್ದು, ಬಹುವಿಧ ಆಯ್ಕೆ 
( Multiple choice) ಉತ್ತರಗಳ ಲಿಖಿತ ಪರೀಕ್ಷೆ ಇರುತ್ತದೆ. ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, 
ಇತಿಹಾಸ, ಭಾರತದ ಸಂವಿಧಾನ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮ , ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಮತ್ತು 
ನೀತಿ ಶಿಕ್ಷಣ ಇತ್ಯಾದಿಗಳ ಬಗ್ಗೆ ಪ್ರಶ್ನೆಗಳು ಇರುತ್ತವೆ. ಪ್ರತಿ ಸರಿ ಉತ್ತರಕ್ಕೆ 1. 00 ಅಂಕವನ್ನು ನೀಡಲಾಗುವುದು 
ಮತ್ತು ತಪ್ಪು ಉತ್ತರಕ್ಕೆ 0. 25 ಅಂಕವನ್ನು ಕಳೆಯಲಾಗುವುದು. ಪರೀಕ್ಷೆಯ ಅವಧಿಯು ಒಂದೂವರೆ 

ಗಂಟೆಯದ್ದಾಗಿರುತ್ತದೆ. 
e) ಸೂಚನೆ: 
1) ಪ್ರಶ್ನೆ ಪತ್ರಿಕೆ ವಸ್ತುನಿಷ್ಟ ( ಆಪ್ಟೆಕ್ಟಿವ್) ಮಾದರಿಯದಾಗಿರುತ್ತದೆ. 
ii) ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಓ. ಎಂ. ಆರ್ ಶೀಟ್‌ನಲ್ಲಿ ಕಪ್ಪು /ನೀಲಿ ಬಣ್ಣದ ಬಾಲ್‌ಪಾಯಿಂಟ್ 

ಪೆನ್ನಿನಿಂದ ಮಾತ್ರ ಗುರುತಿಸಬೇಕಾಗುತ್ತದೆ. ನಿಗದಿತ ಜಾಗದಲ್ಲಿ ಪ್ರಶ್ನೆ ಪತ್ರಿಕೆಯ ಶ್ರೇಣಿ ( ಎ , ಬಿ, ಸಿ 
ಇತ್ಯಾದಿ) ಹಾಗೂ ಅಭ್ಯರ್ಥಿಯ ಅರ್ಜಿ ಸಂಖ್ಯೆ . ರೋಲ್ ನಂಬರ್ ಮತ್ತು ಸಹಿಯನ್ನು ತಪ್ಪದೇ 
ನಮೂದು ಮಾಡಬೇಕು. ಇದನ್ನು ತುಂಬದಿದ್ದರೆ ಉತ್ತರಗಳನ್ನು ಮೌಲ್ಯಮಾಪನ ಮಾಡಲಾಗುವುದಿಲ್ಲ 
ಹಾಗೂ ಅಭ್ಯರ್ಥಿ ಆಯ್ಕೆಗೆ ಅನರ್ಹನಾಗುತ್ತಾರೆ. ಆದ್ದರಿಂದ ಅಭ್ಯರ್ಥಿಯು ಸರಿಯಾಗಿ ಮೇಲಿನ 

ಮಾಹಿತಿ/ ವಿವರಗಳನ್ನು ಕಡ್ಡಾಯವಾಗಿ ಗುರುತಿಸಬೇಕು. 
iii ) ಅಭ್ಯರ್ಥಿಗಳು ಅರ್ಜಿ ಸಂಖ್ಯೆ, ರೋಲ್ ನಂಬರ್ ಇತ್ಯಾದಿ ಭರ್ತಿ ಮಾಡಿದ ನಂತರ ನಿಗದಿತ ಜಾಗದಲ್ಲಿ 

ತಪ್ಪದೇ ಸಹಿ ಮಾಡಬೇಕು ಮತ್ತು ಎಡಗೈ ಹೆಬ್ಬೆಟ್ಟಿನ ಗುರುತು ಹಾಕಬೇಕು. 
ಅರ್ಜಿ ಸಂಖ್ಯೆ , ರೋಲ್ ನಂಬರ್ ಪ್ರಶ್ನೆ ಪತ್ರಿಕೆ ಶ್ರೇಣಿ ಇತ್ಯಾದಿಗಳನ್ನು ಒ. ಎಂ . ಆರ್ ಉತ್ತರ ಪತ್ರಿಕೆಯಲ್ಲಿ 
ಭರ್ತಿ ಮಾಡದೆ ಪರೀಕ್ಷೆ ಮುಗಿದ ನಂತರ ಅದನ್ನು ಪರಿಗಣಿಸುವಂತೆ ಕೋರಿದಲ್ಲಿ ಅಂತಹ 
ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಗೆ ನಿಗದಿಪಡಿಸಿರುವ ಸಮಯಕ್ಕಿಂತ 90 ನಿಮಿಷಗಳ ಮುಂಚಿತವಾಗಿ 
ಪರೀಕ್ಷಾ ಕೊಠಡಿಯಲ್ಲಿ ಹಾಜರಿರತಕ್ಕದ್ದು, ಆ ಸಮಯದಲ್ಲಿ ಪರೀಕ್ಷಾ ಮೇಲ್ವಿಚಾರಕರು ಉತ್ತರ 
ಪತ್ರಿಕೆಯಲ್ಲಿ ಅರ್ಜಿ ಸಂಖ್ಯೆ , ನೋಂದಣಿ ಸಂಖ್ಯೆ , ಪ್ರಶ್ನೆ ಪತ್ರಿಕೆ ಶ್ರೇಣಿ, ಸಹಿ , ಎಡಗೈ ಹೆಬ್ಬೆಟ್ಟಿನ 
ಭರ್ತಿ /ಗುರುತು ಮಾಡುವ ಬಗ್ಗೆ ಕೆಲವು ಮಾರ್ಗ ಸೂಚನೆಗಳನ್ನು ನೀಡುವರು. 
ನೇಮಕಾತಿ ಸಮಿತಿಯು ನಡೆಸುವ ಯಾವುದೇ ಪರೀಕ್ಷೆಗಳಲ್ಲಿ ಅನುಚಿತವಾಗಿ ವರ್ತಿಸಿದರೆ, ಅಥವಾ 
ನಕಲು ಮಾಡಿದ್ದು ಕಂಡು ಬಂದರೆ ಅಥವಾ ನಕಲು ಮಾಡುವ ಸಾಮಗ್ರಿಯನ್ನು ಹೊಂದಿದ್ದರೆ, ಅಂತಹ 

ಅಭ್ಯರ್ಥಿಗಳನ್ನು 3 ವರ್ಷಗಳ ಕಾಲ ಡಿಬಾರ್ ಮಾಡಲಾಗುವುದು. 
vii ) ಪರೀಕ್ಷಾ ಕೇಂದ್ರದಲ್ಲಿ ಮೊಬೈಲ್ ಫೋನುಗಳನ್ನು ನಿಷೇಧಿಸಲಾಗಿದೆ. ಪರೀಕ್ಷೆ ಬರೆಯುವಾಗ ಮೊಬೈಲ್ 

ಫೋನುಗಳನ್ನು ಅಭ್ಯರ್ಥಿಗಳು ಹೊಂದಿದ್ದರೆ ಅವರನ್ನು ಅನರ್ಹಗೊಳಿಸಲಾಗುತ್ತದೆ. 
viii) ಎಲೆಕ್ಟ್ರಾನಿಕ್ ಸಾಮಗ್ರಿಗಳಾದ ಕ್ಯಾಲ್ಕುಲೇಟರ್ ಇತ್ಯಾದಿಗಳನ್ನು ಪರೀಕ್ಷಾ ಕೊಠಡಿಗೆ ತೆಗೆದುಕೊಂಡು 

ಹೋಗುವುದನ್ನು ನಿಷೇಧಿಸಲಾಗಿದೆ. 
ix ) ಪ್ರಶ್ನೆ ಪತ್ರಿಕೆಯಲ್ಲಿನ ಯಾವುದಾದರು ಪ್ರಶ್ನೆಯ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ, ಪರೀಕ್ಷಾ ಕೇಂದ್ರವನ್ನು ಬಿಡುವ 

ಮೊದಲು ಆಯಾ ಪರೀಕ್ಷಾ ದಿನವೇ ಸಂಬಂಧಿತ ಮೇಲ್ವಿಚಾರಕರ ಮುಖಾಂತರ ಅವರ ಹೆಸರು, 
ವಿಳಾಸ, ನೋಂದಣಿ ಸಂಖ್ಯೆ , ಇತ್ಯಾದಿಗಳನ್ನು ನಮೂದಿಸಿರುವ ಲಿಖಿತ ಮನವಿಯನ್ನು ನೇಮಕಾತಿ 
ಸಮಿತಿಗೆ ಸಲ್ಲಿಸಿ ಸ್ವೀಕೃತಿ ( Acknowledgement) ಪಡೆಯಬೇಕು. ಪರೀಕ್ಷಾ ಕೇಂದ್ರ ಬಿಟ್ಟ ನಂತರ 
ಕಳುಹಿಸುವ ಯಾವುದೇ ಆಕ್ಷೇಪಣೆಯನ್ನು ಮಾನ್ಯ ಮಾಡಲಾಗುವುದಿಲ್ಲ . ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ 
ದೋಷ ಕಂಡು ಬಂದಲ್ಲಿ ಅದನ್ನು ತಕ್ಷಣ ಮೇಲ್ವಿಚಾರಕರ ಗಮನಕ್ಕೆ ತಂದು ಅದನ್ನು 
ಸರಿಪಡಿಸಿಕೊಳ್ಳಬೇಕು. ಪರೀಕ್ಷೆ ಮುಗಿದ ನಂತರ ಅದರ ಬಗ್ಗೆ ನೇಮಕಾತಿ ಸಮಿತಿಯ ಗಮನಕ್ಕೆ ತಂದರೆ 
ಅಂತಹ ಆಕ್ಷೇಪಣೆಗಳನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. 


f) ಅಭ್ಯರ್ಥಿಗಳು ವಸ್ತುನಿಷ್ಟ ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಅರ್ಹತಾ ಪಟ್ಟಿಯನ್ನು 

ತಯಾರಿಸಲಾಗುವುದು. ಈ ಅರ್ಹತಾ ಪಟ್ಟಿಯಿಂದ ಪ್ರತಿ ವರ್ಗದಲ್ಲಿ ಅಧಿಸೂಚಿತ ಖಾಲಿ ಇರುವ ಹುದ್ದೆಗಳಿಗೆ 
ಮೆರಿಟ್ ಹಾಗೂ ಮೀಸಲಾತಿ ಅನುಗುಣವಾಗಿ ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಗಳಿಗೆ 1:5 ರ 
ಅನುಪಾತದಲ್ಲಿ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ತಯಾರಿಸಲಾಗುವುದು. 
1:5 ರ ಅನುಪಾತದಂತೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳು ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಗಳಲ್ಲಿ 
ಅರ್ಹರಾಗದಿದ್ದಲ್ಲಿ ಮುಂದಿನ 1:5 ರ ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ 
ಪರೀಕ್ಷೆಗಳಿಗೆ ಕರೆಯಲಾಗುವುದು. ಈ ಅನುಪಾತವು ಯಾವುದೇ ಕಾರಣಕ್ಕೂ 1:10ರ ಅನುಪಾತವನ್ನು 

ಮೀರುವುದಿಲ್ಲ. 
9) ಲಿಖಿತ ಪರೀಕ್ಷೆಯಲ್ಲಿ 1:5ರ ಅನುಪಾತದಡಿ ಅರ್ಹಗೊಂಡ ಅಭ್ಯರ್ಥಿಗಳಿಗೆ ದೇಹದಾರ್ಡ್ಯತೆ ಪರೀಕ್ಷೆ 
( Physical Standard Test) ಮತ್ತು ಸಹಿಷ್ಣುತೆ ಪರೀಕ್ಷೆ ( Endurance Test) ಗಳನ್ನು ನಡೆಸಲಾಗುವುದು: 

ಪರೀಕ್ಷೆಗಳ ದಿನಾಂಕವನ್ನು ಪೊಲೀಸ್ ಇಲಾಖೆಯ ವೆಬ್‌ಸೈಟ್ “http:// www .ksp .gov .in " ನಲ್ಲಿ 
ಪ್ರಕಟಿಸಲಾಗುವುದು. ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯ ದಿನಾಂಕ, ಸಮಯ ಮತ್ತು ಸ್ಥಳವನ್ನು ಹೊಂದಿರುವ 
ಪ್ರವೇಶ/ ಕರೆ ಪತ್ರಗಳನ್ನು ಪೊಲೀಸ್ ಇಲಾಖೆಯ ಅಂತರ್ಜಾಲದಿಂದ ಅಭ್ಯರ್ಥಿಗಳು ಕಡ್ಡಾಯವಾಗಿ ಡೌನ್ ಲೋಡ್ 
ಮಾಡಿಕೊಳ್ಳಬೇಕು. ಅಭ್ಯರ್ಥಿಗಳಿಗೆ ಪ್ರವೇಶ ಪತ್ರಗಳನ್ನು ಪ್ರತ್ಯೇಕವಾಗಿ ರವಾನಿಸಲಾಗುವುದಿಲ್ಲ. ಪ್ರವೇಶ ಪತ್ರವಿಲ್ಲದೇ ಪಿ.ಎಸ್. ಟಿ. 
ಮತ್ತು ಇ. ಟಿ. ಪರೀಕ್ಷೆಗಳಿಗೆ ಅನುವು ಮಾಡಲಾಗುವುದಿಲ್ಲ. ಈ ಸಂಬಂಧ ಅಭ್ಯರ್ಥಿಗಳು ಮುಖ್ಯವಾಗಿ ಈ ಕಛೇರಿಯ ಅಧಿಕೃತ 
ವೆಬ್ಸೈಟ್ www .ksp. gov.in ನ್ನು ಮೇಲಿಂದ ಮೇಲೆ ಗಮನಿಸುತ್ತಿರುವುದು ಸೂಕ್ತ. 
a) ಅಭ್ಯರ್ಥಿಗಳಿಗೆ ದೇಹದಾರ್ಡ್ಯತೆ ಮತ್ತು ಸಹಿಷ್ಣುತೆ ಪರೀಕ್ಷೆಗಳನ್ನು ಸಂಬಂಧಪಟ್ಟ ಘಟಕಾಧಿಕಾರಿ ನಿಗದಿಪಡಿಸಿದ 

ಸ್ಥಳದಲ್ಲಿ ನಡೆಸಲಾಗುವುದು . ಆಯ್ಕೆ ಸಮಿತಿಯು ಯಾವುದೇ ಪರೀಕ್ಷಾ ಕೇಂದ್ರವನ್ನು ರದ್ದುಪಡಿಸುವ ಅಥವಾ 
ಹೊಸದಾಗಿ ಸೇರಿಸುವ ಹಕ್ಕನ್ನು ಕಾಯ್ದಿರಿಸಿಕೊಂಡಿರುತ್ತದೆ. ಆದ್ದರಿಂದ ಅಭ್ಯರ್ಥಿಗಳು ಇಲಾಖೆಯ 

ವೈಬ್‌ಸೈಟ್‌ನ್ನು ದಿನ ನಿತ್ಯ ನೋಡಲು ತಿಳಿಸಲಾಗಿದೆ. 
b) ದೈಹಿಕ ಪರೀಕ್ಷೆಯು ನಡೆಯುವ ವೇಳೆ ಮತ್ತು ಸ್ಥಳವನ್ನು ಸಂಬಂಧಪಟ್ಟ ದೈಹಿಕ ಪರೀಕ್ಷೆಯ ಕೇಂದ್ರಗಳ 
ಸೂಚನಾ ಫಲಕದಲ್ಲಿಯೂ ಸಹ ಪ್ರಕಟಿಸಲಾಗುವುದು. ಕರೆಪತ್ರವನ್ನು ಪಡೆಯದೆ ಪರೀಕ್ಷೆಗೆ ಹಾಜರಾದಲ್ಲಿ 
ಅಂತಹವರಿಗೆ ದೈಹಿಕ ಪರೀಕ್ಷೆಗೆ ಅವಕಾಶ ನೀಡಲಾಗುವುದಿಲ್ಲ. 
ದೈಹಿಕ ಪರೀಕ್ಷೆಗೆ ಬರುವಾಗ ಕರೆಪತ್ರದ ಜೊತೆಗೆ ಈ ಕೆಳಕಂಡ ಯಾವುದಾದರೊಂದು ಗುರುತಿನ ಚೀಟಿಯನ್ನು 
ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು . 
1) ಪಾಸ್‌ಪೋರ್ಟ್ (Passport ) 
ii) ಚಾಲನಾ ಪರವಾನಗಿ ಪತ್ರ (Driving License) 
iii ) - ಪ್ಯಾನ್ ಕಾರ್ಡ್ (PAN Card ) 

ರಾಜ್ಯ ಸರ್ಕಾರ/ ಕೇಂದ್ರ ಸರ್ಕಾರ | ಸಾರ್ವಜನಿಕ ಸ್ವಾಮ್ಯದ ಅಥವಾ ಸರ್ಕಾರದ ಅಧೀನಕ್ಕೊಳಪಟ್ಟ 
ಖಾಸಗೀ ಕಂಪನಿಗಳು ವಿತರಿಸಿರುವ ಭಾವಚಿತ್ರವಿರುವ ಸೇವಾ ಗುರುತಿನ ಚೀಟಿ ( Service ID 
Card ) 
ಸಾರ್ವಜನಿಕ ಬ್ಯಾಂಕುಗಳು | ಅಂಚೆ ಕಛೇರಿಗಳು ವಿತರಿಸಿರುವ ಭಾವಚಿತ್ರವಿರುವ ಪಾಸ್ ಪುಸ್ತಕ 
( Bank Pass Book with Photograph ) 
ಭಾವಚಿತ್ರ ಸಮೇತ ನೋಂದಣಿಯಾಗಿರುವ ಸ್ವತ್ತಿನ ದಾಖಲೆಪತ್ರ ಅಥವಾ ಪಟ್ಟಾ ಪುಸ್ತಕ 
(Pattas and registered deeds with Photograph ) 
ಭಾವಚಿತ್ರ ಸಮೇತ ಸಂಬಂಧಪಟ್ಟ ಪ್ರಾಧಿಕಾರಿಯವರು ವಿತರಿಸಿರುವ ಜಾತಿ ಪ್ರಮಾಣ ಪತ್ರ 
(Caste Certificate with Photo ) 


iv) 


viii) ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ವಿತರಿಸಿರುವ ಪಿಂಚಣಿ ಪುಸ್ತಕ / ಪಿಂಚಣಿ ಮಂಜೂರಾತಿ ಆಗಿರುವ 

ಆದೇಶ ( Ex-Servicemen s pension book/ pension payment order ) 
ಎನ್ . ಆರ್ . ಇ . ಜಿ . ಎಸ್ . ಯಿಂದ ನೀಡಿದ ಭಾವಚಿತ್ರವಿರುವ 

ಚೀಟಿ. 
(Job cards with Photograph ) 
x) ಎಲೆಕ್ಟೋರಲ್ ಮೋಟೋ ಗುರುತಿನ ಚೀಟಿ ( EPIC). 

ಭಾರತೀಯ ಗುರುತು ಪ್ರಾಧಿಕಾರದಿಂದ ನೀಡಲಾಗಿರುವ ಆಧಾರ್ ಕಾರ್ಡ್ ( AADHAR CARD). 
c) ಕರೆಪತ್ರದ ಜೊತೆಗೆ ಆನ್‌ಲೈನ್ ಮುಖಾಂತರ ಸಲ್ಲಿಸಿದ ಅರ್ಜಿಯ ಜೆರಾಕ್ಸ್ ಪ್ರತಿಯನ್ನು ಸಹ ತರತಕ್ಕದ್ದು, 

ತಪ್ಪಿದ್ದಲ್ಲಿ ಪರೀಕ್ಷೆಗೆ ಹಾಜರಾಗಲು ಅನುಮತಿ ನೀಡಲಾಗುವುದಿಲ್ಲ. ನಿಗದಿತ ದಿನಾಂಕ ಹಾಗೂ ಸಮಯದಲ್ಲಿ 
ಹಾಜರಾಗದಿದ್ದರೆ ಅಂತಹವರನ್ನು ಅನರ್ಹಗೊಳಿಸಲಾಗುವುದು ಹಾಗೂ ಬದಲಿ ದಿನಾಂಕವನ್ನು 

ನೀಡಲಾಗುವುದಿಲ್ಲ. 
d) ದೇಹದಾರ್ಢತೆ ಪರೀಕ್ಷೆ ( Physical Standard Test): 
ಎಲ್ಲಾ ಸಾಮಾನ್ಯ ಮತ್ತು ಕನಿಷ್ಠ ಎತ್ತರ : 168 ಸೆಂ . ಮೀ . 
* ಮಾಜಿ ಸೈನಿಕ ಕನಿಷ್ಠ ಎದೆ ಸುತ್ತಳತೆ : 86 ಸೆಂ . ಮೀ (ಪೂರ್ತಿ ವಿಸ್ತರಿಸಿದಾಗ) ಕನಿಷ್ಟ 
ಅಭ್ಯರ್ಥಿಗಳಿಗೆ 

ವಿಸ್ತರಣೆ 5 ಸೆಂ . ಮೀ . 
ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ : 157 ಸೆಂ . ಮೀ . ಕನಿಷ್ಠ ತೂಕ : 45 ಕೆ. ಜಿ. 


ಕರ್ನಾಟಕ ಅರಣ್ಯ 
ಪ್ರದೇಶಗಳಲ್ಲಿ ವಾಸಿಸುತ್ತಿರುವ 
ಬುಡಕಟ್ಟು 

ಪುರುಷ 
ಅಭ್ಯರ್ಥಿಗಳಿಗೆ 


ಕನಿಷ್ಠ ಎತ್ತರ : 155 ಸೆಂ . ಮೀ . 
ಎದೆ ಸುತ್ತಳತೆ : 5 ಸೆಂ . ಮೀ .ಗಳ ಕನಿಷ್ಠ ವಿಸ್ತರಿಸುವುದರೊಂದಿಗೆ 

ಸಂಪೂರ್ಣವಾಗಿ ಹಿಗ್ಗಿಸಿದಾಗ 75 ಸೆಂ . ಮೀ . ಗಳಿಗಿಂತ 
ಕಡಿಮೆ ಇಲ್ಲದಂತೆ. 


ಕರ್ನಾಟಕ 
ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಕನಿಷ್ಠ ಎತ್ತರ : 150 ಸೆಂ . ಮೀ . 
ಬುಡಕಟ್ಟು ಮಹಿಳಾ 
ಅಭ್ಯರ್ಥಿಗಳಿಗೆ 
e) ಸಹಿಷ್ಣುತೆ ಪರೀಕ್ಷೆ : ( Endurance Test) 
1) ಮೇಲಿನ ದೇಹದಾರ್ಡ್ಯತೆ ಪರೀಕ್ಷೆಯಲ್ಲಿ ಅರ್ಹರಾದ ಅಭ್ಯರ್ಥಿಗಳು ಈ ಕೆಳಗಿನ ಎಲ್ಲಾ ಸಹಿಷ್ಣುತೆ 

ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು ಹಾಗೂ ಈ ಕೆಳಗಿನ ಎಲ್ಲಾ ಸಹಿಷ್ಣುತೆ ಪರೀಕ್ಷೆಗಳನ್ನು ಈ ಕೆಳಗೆ 
ನಮೂದಿಸಿರುವ ಕ್ರಮದಲ್ಲಿಯೇ ಭಾಗವಹಿಸುವುದು ಕಡ್ಡಾಯವಾಗಿರುತ್ತದೆ. ಈ ಪರೀಕ್ಷೆಗಳಲ್ಲಿ 
ಭಾಗವಹಿಸುವುದನ್ನು ತಿರಸ್ಕರಿಸುವವರು/ ವಿಫಲವಾಗುವವರು ಅನರ್ಹತೆಗೆ ಒಳಗಾಗುವರು. ಪ್ರತಿಯೊಂದು 
ಸಹಿಷ್ಣುತೆ ಪರೀಕ್ಷೆ ಮುಗಿದ ನಂತರ ನಿಗದಿತ ನಮೂನೆಗೆ ಅಭ್ಯರ್ಥಿಯು ಭರ್ತಿ ಮಾಡಿರುವ ವಿವರಗಳನ್ನು 
ಪರಿಶೀಲಿಸಿ ಸಹಿ ಹಾಕಬೇಕು. ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಯು ಅನರ್ಹತೆಗೊಳಗಾಗುವನು. ಸಹಿಷ್ಣುತೆ 
ಪರೀಕ್ಷೆಗೆ ಅಂಕಗಳನ್ನು ನೀಡಲಾಗುವುದಿಲ್ಲ . ಇವು ಕೇವಲ ಅರ್ಹತೆಗೆ ಮಾತ್ರ ಸೀಮಿತವಾಗಿರುತ್ತದೆ. 


10 


ii) ಸಹಿಷ್ಣುತೆ ಪರೀಕ್ಷೆಯಲ್ಲಿರುವ ಅಂಶಗಳು ಹಾಗೂ ಅರ್ಹತಾ ವೇಳೆ/ ದೂರದ ವಿವರಗಳು ಈ ಕೆಳಕಂಡಂತಿರುತ್ತದೆ 
ಮತ್ತು ಅವುಗಳನ್ನು ನಮೂದಿಸಲಾಗಿರುವ ಕ್ರಮದಲ್ಲಿಯೇ ನಡೆಸಲಾಗುವುದು: 

ಸಹಿಷ್ಣುತೆ ಪರೀಕ್ಷೆ 
ಅಂಶಗಳು 

ಅರ್ಹತಾ ವೇಳೆ / ದೂರ 
1600 ಮೀಟರ್ ಓಟ | 

6 ನಿಮಿಷ 30 ಸೆಕೆಂಡ್ 

1.20 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 
ಎತ್ತರ ಜಿಗಿತ 

ಅಥವಾ 
ಎಲ್ಲಾ ಸಾಮಾನ್ಯ 

ಅಥವಾ 
ಪುರುಷ 

3.80 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 
ಅಭ್ಯರ್ಥಿಗಳಿಗೆ ಉದ್ದ ಜಿಗಿತ 

(3 ಅವಕಾಶಗಳು ಮಾತ್ರ) 

5.60 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 
ಗುಂಡು ಎಸೆತ ( 7. 26 ಕೆ. ಜಿ.) 

(3 ಅವಕಾಶಗಳು ಮಾತ್ರ) 
400 ಮೀಟರ್ ಓಟ 

2 ನಿಮಿಷಕ್ಕಿಂತ ಮೀರದಂತೆ 

0. 90 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 
ಎತ್ತರ ಜಿಗಿತ 

ಅಥವಾ 
ಮಹಿಳಾ ಮತ್ತು 

ಅಥವಾ 
ಮಾಜಿ ಸೈನಿಕ 

2.50 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 
ಅಭ್ಯರ್ಥಿಗಳಿಗೆ ಉದ್ದ ಜಿಗಿತ 

( 3 ಅವಕಾಶಗಳು ಮಾತ್ರ) 

3. 75 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 
ಗುಂಡು ಎಸೆತ ( 4 ಕೆ. ಜಿ .) 

( 3 ಅವಕಾಶಗಳು ಮಾತ್ರ) 
ವಿಶೇಷ ಸೂಚನೆ : 

ಸಹಿಷ್ಣುತೆ ಪರೀಕ್ಷೆಗೆ ಹಾಜರಾಗುವ ಮುನ್ನ ಅಭ್ಯರ್ಥಿಗಳು ದೈಹಿಕವಾಗಿ ಸದೃಢರಿರಬೇಕು. ಈ ಪರೀಕ್ಷೆಗಳ ಸಂದರ್ಭದಲ್ಲಿ 
ಸಂಭವಿಸುವ ಯಾವುದೇ ರೀತಿಯ ಅನಾಹುತ / ತೊಂದರೆಗಳಿಗೆ ಪೊಲೀಸ್ ಇಲಾಖೆ/ ನೇಮಕಾತಿ ಸಮಿತಿಯು 
ಜವಾಬ್ದಾರರಾಗಿರುವುದಿಲ್ಲ. ಅಭ್ಯರ್ಥಿಗಳು ಅವರ ಸ್ವಂತ ಹಿತ ದೃಷ್ಟಿಯಿಂದ ಅವರ ದೇಹದ ವೈದ್ಯಕೀಯ ಪರೀಕ್ಷೆಯನ್ನು 
ಮಾಡಿಸಿಕೊಂಡು, ಅಭ್ಯರ್ಥಿಯ ಆರೋಗ್ಯವು ಎಲ್ಲ ರೀತಿಯಿಂದಲೂ ಸದೃಢವಾಗಿದೆ ಎಂದು ಖಚಿತ ಪಡಿಸಿಕೊಂಡು ಇಲಾಖೆ 
ನಡೆಸುವ ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಗೆ ಎಲ್ಲ ವಿಧದಿಂದಲೂ ಅರ್ಹನೆಂದು ಮುಂಚಿತವಾಗಿಯೇ ತಿಳಿದುಕೊಂಡು 
ಹಾಜರಾಗತಕ್ಕದ್ದು. ಈ ದಿಸೆಯಲ್ಲಿ ಕನಿಷ್ಠ ಒಂದು ತಿಂಗಳ ಮುಂಚೆಯಿಂದಲೇ ಸಹಿಷ್ಣುತೆ ಪರೀಕ್ಷೆಗೆ ಅಭ್ಯರ್ಥಿಗಳು ಸಾಕಷ್ಟು 
ಅಭ್ಯಾಸ ಮಾಡಿಕೊಳ್ಳತಕ್ಕದ್ದು. ಸಹಿಷ್ಣುತೆ ಪರೀಕ್ಷೆಯಲ್ಲಿ ಯಾವ ಅನಾಹುತಗಳಿಗೂ ಇಲಾಖೆ ಜವಾಬ್ದಾರರಾಗುವುದಿಲ್ಲ. ಈ 
ಪರೀಕ್ಷೆಗಳು ಅಭ್ಯರ್ಥಿಗಳು ತನ್ನ ಸ್ವಂತ ಜವಾಬ್ದಾರಿ ಹಾಗೂ ಸ್ವಇಚ್ಛೆಯಿಂದ ಭಾಗವಹಿಸುವುದು. 
ಟಿಪ್ಪಣಿ : 
1) ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯನ್ನು ಒಂದು ದೈಹಿಕ ಪರೀಕ್ಷೆಯ ಸಮಿತಿಯು ನಡೆಸುತ್ತದೆ . 

ಯಾವುದೇ ವೈದ್ಯಕೀಯ ಪ್ರಮಾಣ ಪತ್ರದ ಆಧಾರದ ಮೇಲೆ ಪರಿಗಣಿಸಲಾಗುವುದಿಲ್ಲ. ದೈಹಿಕ ಪರೀಕ್ಷೆಯ 

ಸಮಿತಿಯು ನೀಡುವ ಫಲಿತಾಂಶವೇ ಅಂತಿಮವಾಗಿರುತ್ತದೆ . 
ii) ಸಹಿಷ್ಣತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆ ಪೂರ್ಣಗೊಂಡ ನಂತರ ಅಭ್ಯರ್ಥಿಗಳು ದೈಹಿಕ ಪರೀಕ್ಷೆ ಸಮಿತಿ 

ಸಮ್ಮುಖದಲ್ಲಿ ನಿಗದಿತ ನಮೂನೆಗೆ ಸಹಿ ಮತ್ತು ಎಡಗೈ ಹೆಬ್ಬೆಟ್ಟಿನ ಗುರುತು ಹಾಕಬೇಕು. ಇಲ್ಲವಾದರೆ 

ಅಂತಹವರನ್ನು ಅನರ್ಹರೆಂದು ಪರಿಗಣಿಸಲಾಗುವುದು. 
iii) ಅಭ್ಯರ್ಥಿಗಳು ಸಹಿಷ್ಣುತೆ ಪರೀಕ್ಷೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯಲ್ಲಿ ಅರ್ಹಗೊಂಡಲ್ಲಿ ಮಾತ್ರ ವೈದ್ಯಕೀಯ 

ಪರೀಕ್ಷೆಗೆ ಅರ್ಹಗೊಳ್ಳುವರು. 


11 


iv) ನಿಗದಿಪಡಿಸಿರುವ ಕನಿಷ್ಠ ಎತ್ತರ 168 ಸೆಂ . ಮೀ . ಹೊಂದಿರುವ ಮಾಜಿ ಸೈನಿಕ ಅಭ್ಯರ್ಥಿಗಳು ಲಭ್ಯವಿಲ್ಲದೆ 

ಇರುವ ಪಕ್ಷದಲ್ಲಿ ಕಡಿಮೆ ಎತ್ತರ ಹೊಂದಿರುವ ಮಾಜಿ ಸೈನಿಕ ಅಭ್ಯರ್ಥಿಗಳನ್ನು ಸಹ ಅರ್ಹತೆಗೆ 
ಅನುಗುಣವಾಗಿ ಅಂತಿಮ ಆಯೆಗೆ ಪರಿಗಣಿಸಲಾಗುವುದು. ಕಡಿಮೆ ಎತರ ಹೊಂದಿರುವ ಅಭ್ಯರ್ಥಿಗಳು 
ಹೆಚ್ಚಿನ ಅಂಕಗಳನ್ನು ಪಡೆದಿದ್ದರೂ ಮೊದಲು ಕನಿಷ್ಠ ಎತ್ತರ ಹೊಂದಿರುವ ಮಾಜಿ ಸೈನಿಕ ಅಭ್ಯರ್ಥಿಗಳನ್ನು 

ಪರಿಗಣಿಸಿದ ನಂತರ ಕಡಿಮೆ ಎತ್ತರ ಹೊಂದಿರುವ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು ಪರಿಗಣಿಸಲಾಗುವುದು. 
v) ದೇಹದಾರ್ಡ್ಯತೆ ಪರೀಕ್ಷೆಯ ಎತ್ತರ ಹಾಗೂ ತೂಕವನ್ನು BMI ( Body Mass Index 

Machine ) ಯಂತ್ರದಿಂದ ಅಥವಾ ಲಭ್ಯವಿರುವ ಗುಣಮಟ್ಟ ಯಂತ್ರದಿಂದ ಪಡೆಯಲಾಗುವುದು. 
vi) ಪಾರದರ್ಶಕತೆಗಾಗಿ ಮೇಲೆ ಹೇಳಿದ ಎಲ್ಲಾ ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯನ್ನು ವೀಡಿಯೋಗ್ರಫಿ 

ಅಥವಾ ಸಿಸಿ ಟಿವಿ ಮೂಲಕ ಸೆರೆಹಿಡಿಯಲಾಗುವುದು. 
vii ) ಈ ಮೇಲ್ಕಂಡ ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯಲ್ಲಿ ಅರ್ಹರಾಗುವ ಅಭ್ಯರ್ಥಿಗಳಲ್ಲಿ 

ಅಧಿಸೂಚಿಸಲಾದ ಹುದ್ದೆಗಳನುಸಾರ ಮೆರಿಟ್ ಹಾಗೂ ಮೀಸಲಾತಿಗನುಗುಣವಾಗಿ 1:1ರ ಅನುಪಾತದಲ್ಲಿ 

ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗುವುದು. 
10 . ವೈದ್ಯಕೀಯ ಪರೀಕ್ಷೆ : 

ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದ ನಂತರ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಅರ್ಹಗೊಳ್ಳುವ ಎಲ್ಲಾ 
ಅಭ್ಯರ್ಥಿಗಳು ವೈದ್ಯಕೀಯ ಮಂಡಳಿಯ ಮುಂದೆ ವೈದ್ಯಕೀಯ ಪರೀಕ್ಷೆಗೆ ಹಾಜರಾಗತಕ್ಕದ್ದು, ವೇಳೆ ಮತ್ತು ಸ್ಥಳವನ್ನು 
ನೇಮಕಾತಿ ಪ್ರಾಧಿಕಾರವು ನಿಗದಿಪಡಿಸುವುದು. 

ಆಯ್ಕೆಯಾದ ಅಭ್ಯರ್ಥಿಗಳು ವೈದ್ಯಕೀಯ ಪರೀಕ್ಷೆಗೆ ಹಾಜರಾಗುವಾಗ ಮೂಲ ದಾಖಲೆಗಳೊಂದಿಗೆ 
( ಎಸ್‌ಎಸ್‌ಎಲ್‌ಸಿ ಅಥವಾ 10ನೇ ತರಗತಿಯ ವಿದ್ಯಾರ್ಹತೆ ಪ್ರಮಾಣ ಪತ್ರ ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆಯ 
ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ , ಸಮತಳ ಮೀಸಲಾತಿ ಕೋರಿದಲ್ಲಿ ಅವುಗಳ ಪ್ರಮಾಣ ಪತ್ರಗಳು ) ಹಾಜರಾಗುವುದು 
ಹಾಗೂ ಪತ್ರಾಂಕಿತ ( Gazetted) ಅಧಿಕಾರಿಯವರಿಂದ ದೃಢೀಕರಿಸಿದ ಮೂಲ ದಾಖಲೆಗಳ ಜೆರಾಕ್ಸ್ ಪ್ರತಿಯ ಒಂದು 
ಸೆಟ್ ಅನ್ನು ಸಂಬಂಧಪಟ್ಟ ಕಛೇರಿಗೆ ನೀಡುವುದು. 
ವೈದ್ಯಕೀಯ ಪರೀಕ್ಷೆಗಳು ಈ ಕೆಳಕಂಡಂತಿರುತ್ತವೆ : 
a) ದೃಷ್ಟಿ: 

ಕನ್ನಡಕ ಸಹಿತ ಅಥವಾ ಕನ್ನಡಕವಿಲ್ಲದೇ ಕೆಳಗೆ ಕಾಣಿಸಿದ ದರ್ಜೆಯ ಸಮೀಪ ಮತ್ತು ದೂರದ ದೃಷ್ಟಿ 
ಹೊಂದಿರಬೇಕು. 

ಉತ್ತಮ . 
(1) ದೂರದ ದೃಷ್ಟಿ 

6/ 9 

ಅಥವಾ 679 
679 

6 /12 
( ii) ಸಮೀಪದ ದೃಷ್ಟಿ 

0 / 6 

0/ 8 
ಪ್ರತಿ ಕಣ್ಣು ಸಂಪೂರ್ಣ ಕ್ಷೇತ್ರ ದೃಷ್ಟಿ ಹೊಂದಿರಬೇಕು. ವರ್ಣಾಂಧತೆ, ಮೆಳ್ಳಗಣ್ಣು ಅಥವಾ ಯಾವುದೇ ಕಣ್ಣಿನ 

ಅಥವಾ ರೆಪ್ಪೆಯ ವಿಕೃತ ಸ್ಥಿತಿಯನ್ನು ಅನರ್ಹತೆಯೆಂದು ಪರಿಗಣಿಸಲಾಗುವುದು. 
b) ಶ್ರವಣ ಶಕ್ತಿ : 

i) ರಿನೇಸ್ ಪರೀಕ್ಷೆ ( Rinne s Test) ii) ವೆಬ್ಬರ್‌ ಪರೀಕ್ಷೆ (Weber s Test) 

iii) Jeprise Toe (Tests for Vertigo ) 
ಮೇಲಿನ ಪರೀಕ್ಷೆಗಳಲ್ಲಿ ಯಾವುದೇ ನ್ಯೂನತೆಗಳು ಕಂಡು ಬಂದಲ್ಲಿ ಅನರ್ಹತೆ ಎಂದು ಪರಿಗಣಿಸಲಾಗುವುದು. 
c) ಅಪಧಮನಿ ಊತ ಸಹ ಅನರ್ಹತೆ (Varicose Veins ) 
d) ಮಾತಿನಲ್ಲಿ ಅಡಚಣೆ ಸಹ ಅನರ್ಹತೆ (Impediment in speech ) 
e) ಎದೆಯ ಕ್ಷ - ಕಿರಣ ( Chest X - Ray) ವನ್ನು ಪರೀಕ್ಷೆಗೆ ತೆಗೆದುಕೊಳ್ಳಲಾಗುವುದು. 
f) ಇತರೆ ಯಾವುದೇ ದೈಹಿಕ ಅಥವಾ ಮಾನಸಿಕ ನ್ಯೂನತೆ ಅಂದರೆ ಅಶಕ್ತ ಅವಯವಗಳು ಅಥವಾ ಕರ್ತವ್ಯ 

ನಿರ್ವಹಿಸಲು ಅಡ್ಡಿಪಡಿಸುವಂತ ದೇಹದ ಯಾವುದೇ ಅಂಗ ನ್ಯೂನತೆಯು ಸಹ ಅನರ್ಹತೆ. 


ಕನಿಷ್ಟ 


12 


ಟಿಪ್ಪಣಿ: ಮೇಲಿನ ಎಲ್ಲಾ ಪರೀಕ್ಷೆಗಳನ್ನು ವೈದ್ಯಕೀಯ ಮಂಡಳಿಯು ನಡೆಸುತ್ತದೆ. ದೈಹಿಕವಾಗಿ ಅರ್ಹರೆಂದು ಪ್ರಮಾಣೀಕರಿಸಿದ 
* ಅಭ್ಯರ್ಥಿಗಳು ಮಾತ್ರ ನೇಮಕಾತಿಗೆ ಅರ್ಹಗೊಳ್ಳುವರು. ಸಹಿಷ್ಣುತೆ ಪರೀಕ್ಷೆ, ಲಿಖಿತ ಪರೀಕ್ಷೆ ಮತ್ತು ವೈದ್ಯಕೀಯ 

ಪರೀಕ್ಷೆಗಳಿಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಯಾವುದೇ ಭತ್ಯೆಯನ್ನು ನೀಡಲಾಗುವುದಿಲ್ಲ. 
11 . ನೇಮಕಾತಿ: 

ವೈದ್ಯಕೀಯ ಮಂಡಳಿಯು ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿ, ನೀಡುವ ವರದಿಯನ್ನಾಧರಿಸಿ ಆಯ್ಕೆ 
ಪ್ರಾಧಿಕಾರವು ಹುದ್ದೆಗಳನುಸಾರ ಅಂತಿಮ ಆಯ್ಕೆ ಪಟ್ಟಿಯನ್ನು ತಯಾರಿಸಿ ನೇಮಕಾತಿ ಪ್ರಾಧಿಕಾರಕ್ಕೆ ಕಳುಹಿಸುವುದು ಮತ್ತು 
ಸದರಿ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸುವುದು . ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿರುವ ಅಭ್ಯರ್ಥಿಗಳು ಆಯ್ಕೆಗೆ ಎಲ್ಲಾ 
ರೀತಿಯಿಂದಲೂ ಅರ್ಹತೆಯನ್ನು ಹೊಂದಿರುವ ಬಗ್ಗೆ ನೇಮಕಾತಿ ಪ್ರಾಧಿಕಾರವು ದೃಢಪಡಿಸಿಕೊಂಡ ನಂತರ ಖಾಲಿ 
ಹುದ್ದೆಗಳನುಸಾರ ನೇಮಕಾತಿ ಮಾಡಿಕೊಳ್ಳತಕ್ಕದ್ದು, ಅಂತಿಮ ಆಯ್ಕೆ ಪಟ್ಟಿಯು ಪ್ರಕಟಣೆಯ ದಿನಾಂಕದಿಂದ ಒಂದು 
ವರ್ಷದ ಅವಧಿಯವರೆಗೆ ಸಿಂಧುವಾಗಿರುತ್ತದೆ. 
12 . ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳು : 

- ಜಾತಿ ಮೀಸಲಾತಿ ಕೋರಬಯಸುವ ಅಭ್ಯರ್ಥಿಗಳು ಈ ಕೆಳಕಂಡ ನಮೂನೆಗಳಲ್ಲಿ ಪ್ರಮಾಣ ಪತ್ರವನ್ನು 
ಪಡೆದಿಟ್ಟುಕೊಂಡಿರತಕ್ಕದ್ದು . 
a) ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ತಹಶಿಲ್ದಾರ್ ರವರಿಂದ ಪಡೆದ 

ನಮೂನೆ- ಡಿ ಪ್ರಮಾಣ ಪತ್ರ. 
b) ಪ್ರವರ್ಗ - 1 ವರ್ಗದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ತಹಶೀಲ್ದಾರ್ ರವರಿಂದ ಪಡೆದ ನಮೂನೆ- ಇ 

ಪ್ರಮಾಣ ಪತ್ರ . 
c) ಪ್ರವರ್ಗ - 2ಎ , 2ಬಿ, 3ಎ, 3ಬಿ ವರ್ಗದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ತಹಶೀಲ್ದಾರ್ ರವರಿಂದ 

ಪಡೆದ ನಮೂನೆ - ಎಫ್ ಪ್ರಮಾಣ ಪತ್ರ. 
ಸೂಚನೆ : ನಮೂನೆ - ಎಫ್ ಪ್ರಮಾಣ ಪತ್ರವು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ: 14 .12 .2016 ಕ್ಕೆ 

ಐದು ವರ್ಷಕ್ಕಿಂತ ಹಳೆಯದಾಗಿರಬಾರದು. 
13. ಗ್ರಾಮೀಣ ಮೀಸಲಾತಿ: 

- a) ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಯು ತರಗತಿ 1 ರಿಂದ 10ನೇ ತರಗತಿಯವರೆಗೆ 
* ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾಭ್ಯಾಸ ಹೊಂದಿರಬೇಕು, ಮತ್ತು 
b) ಅಭ್ಯರ್ಥಿಯು ವ್ಯಾಸಂಗ ಮಾಡಿದ ಸ್ಥಳವು ವ್ಯಾಸಂಗ ಮಾಡಿದ ಅವಧಿಯಲ್ಲಿ ಅಂದಿನ ಕರ್ನಾಟಕ ಪೌರ 

ನಿಗಮಗಳ ಅಧಿನಿಯಮ 1976ರ ಅಥವಾ ಕರ್ನಾಟಕ ಪೌರಸಭೆಗಳ ಅಧಿನಿಯಮ, 1964ರ ಅಡಿಯಲ್ಲಿ 
ನಿರ್ದಿಷ್ಟ ಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ ಅಥವಾ ಪರಿವರ್ತನೆಯ 
ಹಂತದಲ್ಲಿರುವ ಪ್ರದೇಶಗಳ ಹೊರತಾಗಿ ಇತರ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ ವ್ಯಾಸಂಗ 

ಮಾಡಿದ ಅಭ್ಯರ್ಥಿಯಾಗಿರಬೇಕು, ಮತ್ತು 
c) ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಯು ಕರ್ನಾಟಕ ಅಧಿಸೂಚನೆ ಸಂಖ್ಯೆ. 

ಸಿಆಸುಇ: 08: ಸೆನೆನಿ : 2001, ದಿನಾಂಕ 13 . 02 .2001ರ ಪ್ರಕಾರ ಮೇಲೆ ಪರಿಭಾಷಿಸಿದಂತೆ ತರಗತಿ 1 ರಿಂದ 
10ನೇ ತರಗತಿಯವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾಭ್ಯಾಸ ಹೊಂದಿರುವವರು ಸರ್ಕಾರಿ ಆದೇಶ ಸಂಖ್ಯೆ 
ಸಿಆಸುಇ/96 / ಸನೆನಿ /2005, ದಿನಾಂಕ 10.08.2005ರಲ್ಲಿ ನಿಗದಿಪಡಿಸಿದ ನಮೂನೆ- 2ರ ಪ್ರಮಾಣ ಪತ್ರವನ್ನು 
ಕಡ್ಡಾಯವಾಗಿ ಶಾಲಾ ಮುಖ್ಯೋಪಾಧ್ಯಾಯರಿಂದ ಸಹಿ ಮಾಡಿಸಿ ಮತ್ತು ವ್ಯಾಪ್ತಿಯ ಕ್ಷೇತ್ರ 
ಶಿಕ್ಷಣಾಧಿಕಾರಿಗಳಿಂದ ಮೇಲು ಸಹಿ ಮಾಡಿಸಿದ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ ಪಡೆಯುವುದು . ( ನಮೂನೆ-1 ( ನಾನ್ -ಕ್ರೀಮಿ ಲೇಯರ್) ಮತ್ತು ನಮೂನೆ- 2 

ಇವುಗಳು ಗ್ರಾಮೀಣ ಮೀಸಲಾತಿ ಕೋರುವ ಸಾಮಾನ್ಯ ಅಭ್ಯರ್ಥಿಗಳಿಗೆ ಕಡ್ಡಾಯವಾಗಿರುತ್ತದೆ). 
d) ಅಂತೆಯೇ ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ -1, ಪ್ರವರ್ಗ 
2ಎ , 2ಬಿ, 3ಎ, 3ಬಿ ಸೇರಿದ ಅಭ್ಯರ್ಥಿಗಳು ನಮೂನೆ-2ರಲ್ಲಿ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ 
ಪ್ರಾಧಿಕಾರದಿಂದ ಪಡೆದು ಸಲ್ಲಿಸುವುದು. 


13 


ಸೂಚನೆ: ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ -1, ಪ್ರವರ್ಗ - 2ಎ , ಪ್ರವರ್ಗ 

2ಬಿ, ಪ್ರವರ್ಗ - 3ಎ , ಪ್ರವರ್ಗ -3ಬಿ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳ ಮೀಸಲಾತಿ ಪ್ರಮಾಣ ಪತ್ರಗಳು 
ತಿರಸ್ಕೃತಗೊಂಡಲ್ಲಿ ಅಂತಹ ಅಭ್ಯರ್ಥಿಗಳು Non- Creamy Layer ಪ್ರಮಾಣ ಪತ್ರವನ್ನು ಹೊಂದಿರದಿದ್ದಲ್ಲಿ 

ಅವರು ಗ್ರಾಮೀಣ ಮೀಸಲಾತಿಗೂ ಅನರ್ಹರಾಗುತ್ತಾರೆ . 
14. ಯೋಜನಾ ನಿರಾಶ್ರಿತರು: 

ಯೋಜನಾ ನಿರಾಶ್ರಿತ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಸರ್ಕಾರದ ಅಧಿಸೂಚನೆ ಸಂಖ್ಯೆ . 
ಡಿಪಿಎಆ‌: 23:ಎಸ್‌ಆರ್‌ಆ‌: 99, ದಿನಾಂಕ 23.11. 2000 ರನ್ವಯ ಸರ್ಕಾರದ ಸುತ್ತೋಲೆ ಸಂಖ್ಯೆ ಸಿಆಸುಇ: 44 : 
ಸೆನೆನಿ:2001, ದಿನಾಂಕ 27 .07 .2001ರಲ್ಲಿ ನಿಗದಿಪಡಿಸಿರುವ ನಮೂನೆಯಲ್ಲಿ ಸಂಬಂಧಪಟ್ಟ ತಹಶೀಲ್ದಾರ್‌ರವರಿಂದ ಅರ್ಜಿ 
ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು. 
15 . ಕನ್ನಡ ಮಾಧ್ಯಮ: 

ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳ ಮೀಸಲಾತಿಯನ್ನು ಕೋರುವ 
ಅಭ್ಯರ್ಥಿಗಳು 1 ನೇ ತರಗತಿಯಿಂದ 10 ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ . 
ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಪಡೆದು ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲು ರುಜು 
ಮಾಡಿಸಿ ಮತ್ತು ಮೊಹರಿನೊಂದಿಗೆ ಪ್ರಮಾಣ ಪತ್ರವನ್ನು ಪಡೆದಿಟ್ಟುಕೊಂಡಿರತಕ್ಕದ್ದು. 
16. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರ : 

ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಸೈನಿಕ 
ಸೇವೆಯಿಂದ ಬಿಡುಗಡೆಯಾದ | ವಿಯೋಜನೆ ಹೊಂದಿದ ಬಗೆಗಿನ ಪ್ರಮಾಣ ಪತ್ರ/ ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು 
ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು. 

ಕೆ. ಸಿ. ಎಸ್ . (ಸಾಮಾನ್ಯ ನೇಮಕಾತಿ) ನಿಯಮ 9(1) ರನ್ವಯ ಕೇಂದ್ರ ಸಶಸ್ತದಳದಲ್ಲಿ ಸೇವೆ ಸಲ್ಲಿಸುವಾಗ ಹತರಾದ 
ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ ಹೊಂದಿದ ವ್ಯಕ್ತಿಗಳ ಕುಟುಂಬದವರು (ಸಂದರ್ಭಾನುಸಾರ ಹೆಂಡತಿ ಅಥವಾ ಗಂಡ 
ಮತ್ತು ಮಕ್ಕಳು ಮತ್ತು ಮಲ ಮಕ್ಕಳು) ಮಾಜಿ ಸೈನಿಕ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಮಾಜಿ ಸೈನಿಕ ಮಕ್ಕಳಿಗೆ 
ವಯೋಮಿತಿ ಸಡಿಲಿಕೆ, ಸಹಿಷ್ಣುತೆ ಪರೀಕ್ಷೆ ಹಾಗೂ ದೇಹದಾರ್ಡ್ಯತೆ ಪರೀಕ್ಷೆಯಲ್ಲಿ ಯಾವುದೇ ತರಹದ ವಿನಾಯಿತಿಯನ್ನು 
ನೀಡಲಾಗುವುದಿಲ್ಲ. ಕರ್ತವ್ಯ ನಿರ್ವಹಿಸುತ್ತಿದ್ದ ಕೇಂದ್ರ ಸಶಸ್ತದಳದ ಅಧಿಕಾರಿಗಳಿಂದ ಅವಲಂಬಿತ ಪ್ರಮಾಣ ಪತ್ರ ಮತ್ತು 
ಸೈನಿಕ ಬೋರ್ಡ್‌ನಿಂದ ಪ್ರಮಾಣ ಪತ್ರವನ್ನು ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ 
ದಿನಾಂಕ: 14.12. 2016ರೊಳಗಾಗಿ ಪಡೆದಿಟ್ಟುಕೊಂಡಿರತಕ್ಕದ್ದು. 
ಟಿಪ್ಪಣಿ:- ನಿಗದಿಪಡಿಸಿರುವ ಕೊನೆಯ ದಿನಾಂಕವಾದ ದಿನಾಂಕ:14 .12.2016ಕ್ಕೆ ಮುಂಚಿತವಾಗಿ ಅಭ್ಯರ್ಥಿಗಳು ಕೋರುವ 

ಮೀಸಲಾತಿಗಳ ದಾಖಲೆಗಳನ್ನು ಪಡೆದಿಟ್ಟುಕೊಂಡಿರಬೇಕು. ಕೊನೆಯ ದಿನಾಂಕದ ನಂತರ ಮಾಡಿಸಲಾಗಿರುವ 
ದಾಖಲೆ / ಪ್ರಮಾಣ ಪತ್ರಗಳನ್ನು ಅಂಗೀಕರಿಸಲಾಗುವುದಿಲ್ಲ ಹಾಗೂ ಅಂತಹ ಮೀಸಲಾತಿಯನ್ನು 

ರದ್ದುಪಡಿಸುವ ಹಕ್ಕು ನೇಮಕಾತಿ ಸಮಿತಿ ಹೊಂದಿರುತ್ತದೆ. 
17 . ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೊಳಪಡುವ ( ಸ್ಥಳೀಯ) ಅಭ್ಯರ್ಥಿಗಳು ಹೈ -ಕ ಮೀಸಲಾತಿಯ ಸಲುವಾಗಿ 

ಪಡೆಯಬೇಕಾಗಿರುವ ಪ್ರಮಾಣ ಪತ್ರ: 

ನೇರ ನೇಮಕಾತಿಯಲ್ಲಿ ಸ್ಥಳೀಯ ವ್ಯಕ್ತಿಯೆಂಬ ಮೀಸಲಾತಿಯನ್ನು ಕ್ಲೀಮು ಮಾಡುವ ಅರ್ಜಿದಾರರು ಒಂದು 
ಸ್ವಯಂ ಘೋಷಿತ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು . ಪರಂತು ಅರ್ಜಿ ಸಲ್ಲಿಸುವ ದಿನಾಂಕದಂದು ಅರ್ಜಿದಾರರು 
ಸ್ಥಳೀಯ ವ್ಯಕ್ತಿಯೆಂದು ಅರ್ಹತೆ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ತಾತ್ಕಾಲಿಕವಾಗಿ ಆಯ್ಕೆಗೊಂಡ ಅಭ್ಯರ್ಥಿಗಳು 
ದಾಖಲಾತಿ ಪರೀಕ್ಷೆಗಳ ಸಮಯದಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಅರ್ಹತಾ ಪ್ರಮಾಣ ಪತ್ರ ( ಅನುಬಂಧ - ಎ) 
ನೀಡತಕ್ಕದ್ದು. ಅರ್ಹತಾ ಪ್ರಮಾಣ ಪತ್ರದಲ್ಲಿ ಸಕ್ಷಮ ಪ್ರಾಧಿಕಾರಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಲಾದ ಅಂತಿಮ 
ದಿನಾಂಕದಂದು ಅಭ್ಯರ್ಥಿಯು ಸಾರ್ವಜನಿಕ ಉದ್ಯೋಗ ಆದೇಶದಂತೆ ಸ್ಥಳೀಯ ವ್ಯಕ್ತಿಯೆಂದು ಅರ್ಹತೆ 
ಪಡೆದಿರುತ್ತಾನೆಂದು ಒಂದು ಅಡಿ ಟಿಪ್ಪಣಿಯನ್ನು ದಾಖಲಿಸುವುದು. 


14 


ಸೂಚನೆ: 


a) ಈ ಮೇಲಿನ ಎಲ್ಲಾ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ ಅಂದರೆ 

14.12.2016 ರೊಳಗೆ ಪಡೆದಿರಬೇಕು ಹಾಗೂ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರಬೇಕು. 
b) ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದ ನಂತರ ಮಾಡಿಸುವ ಮೀಸಲಾತಿ 

ಪ್ರಮಾಣ ಪತ್ರಗಳನ್ನು ಯಾವುದೇ ಹಂತದಲ್ಲಿ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. 
c) ಈ ಮೇಲೆ ನಮೂದಿಸಿರುವ ಎಲ್ಲಾ ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಅಧಿಸೂಚನೆಯ 

ಕೊನೆಯಲ್ಲಿ ನೀಡಲಾಗಿರುತ್ತದೆ. 
d) ಅಭ್ಯರ್ಥಿಗಳು ಆನ್‌ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವುದರಿಂದ ಯಾವುದೇ ಪ್ರಮಾಣ ಪತ್ರಗಳನ್ನು 
ಅರ್ಜಿಯೊಂದಿಗೆ ಲಗತ್ತಿಸಲು ಅವಕಾಶ ಇರುವುದಿಲ್ಲ , ಆದರೆ ಈ ಮೇಲಿನ ಪ್ರಮಾಣ ಪತ್ರಗಳನ್ನು | 
ದಾಖಲೆಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಅಂದರೆ, 
ದಿನಾಂಕ : 14.12.2016ರ ಒಳಗೆ ಪಡೆದಿರಬೇಕು ಇಲ್ಲವೇ ಸಿಂಧುವಾಗಿರಬೇಕು ಹಾಗೂ ನೇಮಕಾತಿ 
ಸಮಿತಿಯು ಪರಿಶೀಲನೆಗಾಗಿ ಹಾಜರುಪಡಿಸಲು ಸೂಚಿಸಿದಾಗ ಅರ್ಜಿಯಲ್ಲಿ ನಮೂದಿಸಿರುವ 
ಮೀಸಲಾತಿಯ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ತಪ್ಪದೇ ಹಾಜರುಪಡಿಸತಕ್ಕದ್ದು, ತಪ್ಪಿದ್ದಲ್ಲಿ 
ಕೆಳಕಂಡ ಕ್ರಮ ಕೈಗೊಳ್ಳಲಾಗುವುದು. 
e) ವಿವಿಧ ಮೀಸಲಾತಿ ಕೋರಿ ಹಾಜರು ಪಡಿಸಬೇಕಾದ ಪ್ರಮಾಣ ಪತ್ರಗಳನ್ನು ಹಾಜರು ಪಡಿಸದಿದ್ದಲ್ಲಿ: ಆ 
ಮೀಸಲಾತಿಯನ್ನು ರದ್ದುಪಡಿಸಲಾಗುವುದು , ಹಾಗೆಯೇ ಪ್ರವರ್ಗ ಕೋರಿ ಅರ್ಜಿ ಸಲ್ಲಿಸಿ, ಜಾತಿ ಪ್ರಮಾಣ 
ಪತ್ರವನ್ನು ಹಾಜರು ಪಡಿಸದಿದ್ದಲ್ಲಿ ಅಥವಾ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ 
ದಿನಾಂಕದೊಳಗೆ ಪ್ರಮಾಣ ಪತ್ರವು ಇಲ್ಲದಿದ್ದಲ್ಲಿ ಆ ಪ್ರವರ್ಗವನ್ನು ರದ್ದುಪಡಿಸಿ ಸಾಮಾನ್ಯ ಅರ್ಹತೆಯಲ್ಲಿ 

ಅರ್ಹತೆಯನ್ನು ಹೊಂದಿದ್ದಲ್ಲಿ ಮಾತ್ರ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಯೆಂದು ಪರಿಗಣಿಸಲಾಗುವುದು. 
18. ಪ್ರಮುಖವಾದ ಸೂಚನೆಗಳು: 

ಅಭ್ಯರ್ಥಿಗಳು ಯಾವುದೇ ಪ್ರಮಾಣ ಪತ್ರಗಳನ್ನು ಅರ್ಜಿಯೊಂದಿಗೆ ಲಗತ್ತಿಸಕೂಡದು. ಆದರೆ ಈ ಕೆಳಕಂಡ 
ಪ್ರಮಾಣ ಪತ್ರಗಳನ್ನು ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ: 14.12 .2016ರೊಳಗೆ 
ಸಿಂಧುವಾಗಿರುವಂತೆ ಪಡೆದಿಟ್ಟುಕೊಂಡಿದ್ದು, ಸಮಿತಿಯು ಸೂಚಿಸಿದಾಗ ಹಾಜರುಪಡಿಸತಕ್ಕದ್ದು. 

a) ವಿದ್ಯಾರ್ಹತೆಯ ಅಂಕಪಟ್ಟಿ. 
b) ಹುಟ್ಟಿದ ದಿನಾಂಕದ ಪ್ರಮಾಣ ಪತ್ರ (ಎಸ್.ಎಸ್.ಎಲ್. ಸಿ ಅಥವಾ ತತ್ಸಮಾನ ಪ್ರಮಾಣ ಪತ್ರ) 
c) ಸರ್ಕಾರಿ ಇಲಾಖೆಯಲ್ಲಿ/ರಾಜ್ಯಸರ್ಕಾರದ /ಕೇಂದ್ರ ಸರ್ಕಾರದ/ಸರ್ಕಾರದ ಯಾವುದೇ ಪ್ರಾಧಿಕಾರದಲ್ಲಿ / ರಾಜ್ಯ 

ಅಥವಾ ಕೇಂದ್ರ ಸರ್ಕಾರದ ಸಾರ್ವಜನಿಕ ಸ್ವಾಮ್ಯದ ಕಂಪನಿಗಳಲ್ಲಿ ಪ್ರಸ್ತುತ ಉದ್ಯೋಗಿಯಾಗಿದ್ದಲ್ಲಿ ಅಂತಹವರು 

ಇಲಾಖಾ ವತಿಯಿಂದ ಕರ್ತವ್ಯದಿಂದ ಬಿಡುಗಡೆ ಮಾಡುವ ಬಗ್ಗೆ ಇಚ್ಛಾ ಅನುಮತಿ ಪತ್ರ . 
d) ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ , ಪ್ರವರ್ಗ - 1, 2ಎ , 2ಬಿ , 3ಎ ಮತ್ತು 3ಬಿ ಮೀಸಲಾತಿ ಅಭ್ಯರ್ಥಿಗಳು 

ನಮೂನೆ ಡಿ/ ಇ/ಎಫ್ ನಲ್ಲಿ ತಹಶೀಲ್ದಾರ್‌ರಿಂದ ಪಡೆದ ಪ್ರಮಾಣ ಪತ್ರಗಳನ್ನು ಪಡೆದಿಟ್ಟುಕೊಂಡಿರತಕ್ಕದ್ದು. 
e) ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳು ಸಂಬಂಧಿಸಿದ ತಹಶೀಲ್ದಾರ್‌ರವರಿಂದ ಪಡೆದ ಪ್ರಮಾಣ ಪತ್ರ. 
f) ಸೈನಿಕ ಸೇವೆಯಿಂದ ಬಿಡುಗಡೆಯಾದ | ವಿಯೋಜನೆ ಹೊಂದಿದ ಬಗೆಗಿನ ಪ್ರಮಾಣ ಪತ್ರ ( ಮಾಜಿ ಸೈನಿಕ 

ಮೀಸಲಾತಿ ಕೋರಿದ್ದಲ್ಲಿ). 
g) ಮಾಜಿ ಸೈನಿಕ ಮಕ್ಕಳು ಮೀಸಲಾತಿ ಪಡೆಯುವ ಅಭ್ಯರ್ಥಿಗಳು ಅವರ ತಂದೆಯವರು ಕರ್ತವ್ಯ ನಿರ್ವಹಿಸುತ್ತಿದ್ದ 

ಕೇಂದ್ರ ಸಶಸ್ತದಳದ ಅಧಿಕಾರಿಗಳಿಂದ ಅವಲಂಬಿತ ಪ್ರಮಾಣ ಪತ್ರ ಮತ್ತು ಸೈನಿಕ ಬೋರ್ಡ್‌ನಿಂದ ಪ್ರಮಾಣ 

ಪತ್ರವನ್ನು ಸಲ್ಲಿಸತಕ್ಕದ್ದು. 
h) ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಪಡೆದು 

ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲು ರುಜು ಮಾಡಿಸಿರಬೇಕು. 
1) ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಶಾಲೆಯ 

ಮುಖ್ಯೋಪಾಧ್ಯಾಯರಿಂದ ಪಡೆದು ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲು ರುಜು ಮಾಡಿಸಿಟ್ಟು 
ಕೊಂಡಿರತಕ್ಕದ್ದು. 


೧) 


15 


ಟಿಪ್ಪಣಿ : ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದ ನಂತರ ಮಾಡಿಸುವ ಮೀಸಲಾತಿ 

ಪ್ರಮಾಣ ಪತ್ರಗಳನ್ನು ಯಾವುದೇ ಹಂತದಲ್ಲಿ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. 
j) ಅಭ್ಯರ್ಥಿಯು ಅರ್ಜಿಯಲ್ಲಿ ಭರ್ತಿ ಮಾಡಿದ ಮಾಹಿತಿಯು ಅಂತಿಮವಾಗಿರುತ್ತದೆ. ಆದ್ದರಿಂದ ಅಭ್ಯರ್ಥಿಗಳು 

ಅರ್ಜಿಯನ್ನು ಭರ್ತಿ ಮಾಡುವಾಗ ಅರ್ಜಿಯ ಎಲ್ಲಾ ಕಾಲಂಗಳನ್ನು ಸರಿಯಾಗಿ ಭರ್ತಿ ಮಾಡತಕ್ಕದ್ದು. ಭರ್ತಿ 
ಮಾಡಿ ಸಲ್ಲಿಸಿದಂತಹ ಅರ್ಜಿಯಲ್ಲಿನ ಅಂಶ/ ಮಾಹಿತಿಗಳನ್ನು ಯಾವುದೇ ಸಂದರ್ಭದಲ್ಲಿ ಬದಲಾವಣೆ 

ಮಾಡಲಾಗುವುದಿಲ್ಲ. 
k) ನೇಮಕಾತಿ ಪ್ರಕ್ರಿಯೆಯ ಯಾವುದೇ ಹಂತದಲ್ಲಿ ವಿಳಾಸ ಬದಲಾವಣೆಯಾಗಿದ್ದಲ್ಲಿ ತಕ್ಷಣದಲ್ಲಿ ಅಭ್ಯರ್ಥಿಗಳು 

ಲಿಖಿತ ಮೂಲಕ ಸಂಬಂಧಪಟ್ಟ ಘಟಕಾಧಿಕಾರಿ ರವರ ನೇಮಕಾತಿ ಸಮಿತಿಯ ಗಮನಕ್ಕೆ ತರತಕ್ಕದ್ದು. ಈ 
ವಿಳಾಸ ಬದಲಾವಣೆಯನ್ನು ಪರಿಗಣಿಸಲು ನೇಮಕಾತಿ ಸಮಿತಿಯು ಪ್ರಯತ್ನಿಸುವುದು. ಆದಾಗ್ಯೂ ಈ 
ವಿಚಾರದಲ್ಲಿ ನೇಮಕಾತಿ ಸಮಿತಿಯು ಯಾವುದೇ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದಿಲ್ಲ. ಈ ಬಗ್ಗೆ. 

ಅಭ್ಯರ್ಥಿಗಳು ಎಚ್ಚರ ವಹಿಸತಕ್ಕದ್ದು. 
1) ಅಭ್ಯರ್ಥಿಗಳು ನೇಮಕಾತಿ ಸಮಿತಿಯೊಡನೆ ಸಂಪರ್ಕಿಸಬೇಕಾದ ಸಂದರ್ಭದಲ್ಲಿ ಅವರ ಮನವಿಯೊಂದಿಗೆ 

ಅರ್ಜಿಯ ನಕಲು ಪ್ರತಿಯನ್ನು ಹಾಗೂ ಇತರೆ ಮಾಹಿತಿಯನ್ನು ನೀಡತಕ್ಕದ್ದು. 
m ) ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವಾಗ ಯಾವುದೇ ಸುಳ್ಳು/ ತಪ್ಪು ಮಾಹಿತಿಗಳನ್ನು ನೀಡಬಾರದು. 

ಹಾಗೇ ನೀಡಿ ತದನಂತರ ನೇಮಕಾತಿ ಸಮಿತಿಗೆ ಅದು ಪತ್ತೆಯಾದಲ್ಲಿ ಅಂತಹ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು 

ರದ್ದು ಪಡಿಸಲಾಗುವುದು. 
n ) ಅರ್ಜಿದಾರರು ಯಾವುದೇ ಕ್ರಿಮಿನಲ್ ಮೊಕದಮೆಯಲಿ ಶಿಕೆಗೆ ಗುರಿಯಾಗಿರಬಾರದು. ಕಿಮಿನಲ್ 

ಮೊಕದ್ದಮೆಯಲ್ಲಿ ಭಾಗಿಯಾಗಿ ಬಿಡುಗಡೆ | ಖುಲಾಸೆಯಾಗಿದ್ದಲ್ಲಿ ನೇಮಕಾತಿ ಪ್ರಾಧಿಕಾರವು ತೆಗೆದುಕೊಳ್ಳುವ 

ತೀರ್ಮಾನವೇ ಅಂತಿಮವಾಗಿರುತ್ತದೆ. 
19 . ವಿಶೇಷ ಸೂಚನೆಗಳು : 

ಅಭ್ಯರ್ಥಿಗಳು ನೇಮಕಾತಿ ಸಮಿತಿಯು ನಿಗದಿಪಡಿಸಿದ ಅರ್ಜಿ ನಮೂನೆಯಲ್ಲಿಯೇ ಎಲ್ಲಾ ಅಂಕಣಗಳನ್ನು 
ಸ್ಪಷ್ಟವಾಗಿ ಭರ್ತಿ ಮಾಡತಕ್ಕದ್ದು. ಇತರೆ ಯಾವುದೇ ನಮೂನೆಗಳಲ್ಲಿ ಸಲ್ಲಿಸುವ, ಶುಲ್ಕ ಪಾವತಿಸದೆ ಸಲ್ಲಿಸಲ್ಲಡುವ, 
ಅಪೂರ್ಣವಾಗಿರುವ, ಸಹಿ ಮಾಡದ ಹಾಗೂ ಭಾವಚಿತ್ರ ಇಲ್ಲದೆ ಇರುವ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಹಾಗೂ ಈ 
ಕೆಳಕಂಡ ವಿಶೇಷ ಸೂಚನೆಗಳನ್ನು ಗಮನಿಸುವುದು. 
a) ಅಭ್ಯರ್ಥಿಗಳು ಆನ್‌ಲೈನ್ ಮುಖಾಂತರ ಸಲ್ಲಿಸಿದ ಅರ್ಜಿಯ ಪ್ರತಿಯನ್ನು ತಮ್ಮೊಂದಿಗೆ ತಪ್ಪದೇ ಇಟ್ಟುಕೊಳ್ಳಲು 

ಸೂಚಿಸಿದೆ. 
b ) ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅವರು ಸೇವೆಯಲ್ಲಿರುವ ಬಗ್ಗೆ ಅರ್ಜಿಯಲ್ಲಿನ ನಿಗದಿತ ಕಾಲಂನ್ನು 

ತುಂಬತಕ್ಕದ್ದು ಹಾಗೂ ಅವರ ಸೇವಾ ಪ್ರಮಾಣ ಪತ್ರ ಮತ್ತು ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಬಗ್ಗೆ 
ನಿರಾಕ್ಷೇಪಣ ಪ್ರಮಾಣ ಪತ್ರವನ್ನು ( No Objection Certificate) ಸಂಬಂಧಿತ ಇಲಾಖಾ ಮುಖ್ಯಸ್ಥರಿಂದ 

ಪಡೆದಿಟ್ಟುಕೊಂಡಿದ್ದು ನೇಮಕಾತಿ ಸಮಿತಿಯು ಸೂಚಿಸಿದಾಗ ಹಾಜರುಪಡಿಸತಕ್ಕದ್ದು. 
c) ಅಭ್ಯರ್ಥಿಗಳು ಒಂದು ಹುದ್ದೆಗೆ ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಬಾರದೆಂದು ಸಲಹೆ ನೀಡಲಾಗಿದೆ. 

ಅಭ್ಯರ್ಥಿಗಳು ಒಂದು ಹುದ್ದೆಗೆ ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸುವ ಬದಲು ಒಂದೇ ಅರ್ಜಿಯನ್ನು ಅತೀ 
ಜಾಗರೂಕತೆಯಿಂದ ಮತ್ತು ಬಹಳ ಎಚ್ಚರಿಕೆಯಿಂದ ಭರ್ತಿ ಮಾಡತಕ್ಕದ್ದು, ಏಕೆಂದರೆ ಒಂದಕ್ಕಿಂತ ಹೆಚ್ಚು ನೋಂದಣಿ 
ಸಂಖ್ಯೆಯಲ್ಲಿ ಪರೀಕ್ಷೆಗೆ ಹಾಜರಾಗಿದ್ದು ಯಾವುದೇ ಹಂತದಲ್ಲಿ ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿತನವನು 
ರದ್ದುಪಡಿಸಲಾಗುವುದು. ಸಂಕ್ಷಿಪ್ತವಾಗಿ ತಿಳಿಸುವುದೇನೆಂದರೆ ಒಬ್ಬ ಅಭ್ಯರ್ಥಿಯು ಒಂದು ನೋಂದಣಿ ಸಂಖ್ಯೆಗಿಂತ 
ಹೆಚ್ಚು ನೋಂದಣಿ ಸಂಖ್ಯೆಯನ್ನು ಪರೀಕ್ಷೆಯ ಯಾವುದೇ ಹಂತದಲ್ಲಿ ಬಳಸುವುದನ್ನು ನಿಖರವಾಗಿ 
ನಿಷೇಧಿಸಲಾಗಿದೆ. ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಒಂದೇ ಹೆಸರಿನಲ್ಲಿ ಸಲ್ಲಿಸಿ ಬೇರೆ ಬೇರೆ 
ಪೋಟೋಗಳನ್ನು ಅಂಟಿಸಿ, ಸಹಿಗಳನ್ನು ಮಾಡಿ ಪರೀಕ್ಷೆಗೆ ಹಾಜರಾಗಿದ್ದು ಕಂಡುಬಂದಲ್ಲಿ ಅಂತಹವರ ಎಲ್ಲಾ 
ಅರ್ಜಿಗಳನ್ನು ತಿರಸ್ಕರಿಸುವುದಲ್ಲದೇ ಅವರ ಮೇಲೆ ಕಾನೂನಿನ ರೀತ್ಯಾ ಕ್ರಮವನ್ನು ಕೈಗೊಳ್ಳಲಾಗುವುದು. ಈ 
ವಿಚಾರದಲ್ಲಿ ನೇಮಕಾತಿ ಸಮಿತಿಯ ತೀರ್ಮಾನವೇ ಅಂತಿಮವಾಗಿರುತ್ತದೆ. 
ಅರ್ಹ ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನಾ ಸಂದರ್ಭದಲ್ಲಿ ಅರ್ಜಿಯಲ್ಲಿ ನಮೂದಿಸಿರುವ ಎಲ್ಲಾ 
ಮಾಹಿತಿಗಳಿಗೆ ಪೂರಕವಾಗಿ ಸದರಿ ದಾಖಲೆ / ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ತಪ್ಪದೇ 
ಹಾಜರುಪಡಿಸಬೇಕು, ತಪ್ಪಿದ್ದಲ್ಲಿ ಅಂತಹ ಮೀಸಲಾತಿಯನ್ನು ರದ್ದುಪಡಿಸಿ , ಸಾಮಾನ್ಯ ವರ್ಗದಡಿಯಲ್ಲಿ ಅರ್ಹತೆ 
ಹೊಂದಿದಲಿ ಪರಿಗಣಿಸಲಾಗುವುದು . ಅರ್ಜಿಯೊಂದಿಗೆ ಯಾವುದೇ ಮೂಲ ಪ್ರಮಾಣ ಪತ್ರಗಳನ್ನು ಹಾಗೂ 
ಪ್ರತಿಗಳನ್ನು ಸಲ್ಲಿಸುವ ಅಗತ್ಯವಿರುವುದಿಲ್ಲ. ಒಂದು ವೇಳೆ ಸಲ್ಲಿಸಿ, ಅವು ಕಳೆದು ಹೋದರೆ ನೇಮಕಾತಿ 
ಸಮಿತಿಯು ಜವಾಬ್ದಾರಿಯಾಗುವುದಿಲ್ಲ. 


16 


e) ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಂದರೆ ದಿನಾಂಕ:14 .12. 2016ಕ್ಕೆ ಮೊದಲು 

ಅಭ್ಯರ್ಥಿಗಳು ಹುದ್ದೆಗೆ ನಿಗದಿಪಡಿಸಿದ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. 
f) ಅಭ್ಯರ್ಥಿಗಳು ಅರ್ಜಿಯಲ್ಲಿ ತಪ್ಪು ಅಥವಾ ಸುಳ್ಳು ಮಾಹಿತಿ ನೀಡಿದ್ದಲ್ಲಿ ಅದಕ್ಕೆ ಅಭ್ಯರ್ಥಿಗಳೇ 

ಜವಾಬ್ದಾರರಾಗಿರುತ್ತಾರೆ. ಅರ್ಜಿಯಲ್ಲಿನ ವಿವರಗಳು ಸರಿಯಾಗಿವೆಯೇ ಎಂದು ಮನಗಂಡು ಆ ನಂತರ 
ಮೂಲ ಅರ್ಜಿಯನ್ನು ಭರ್ತಿ ಮಾಡುವುದು ಸೂಕ್ತ. ಒಂದು ವೇಳೆ ಅಭ್ಯರ್ಥಿಗಳು ಶೈಕ್ಷಣಿಕ ವಿದ್ಯಾರ್ಹತೆಯಲ್ಲಿ 
ಗಳಿಸಿದ ಅಂಕಗಳನ್ನು ಸರಿಯಾಗಿ ನಮೂದಿಸದೆ ಇದ್ದಲ್ಲಿ ಅಥವಾ ತಪ್ಪಾಗಿ ನಮೂದಿಸಿದಲ್ಲಿ ಅವರ 

ಅಭ್ಯರ್ಥಿತನವನ್ನು ರದ್ದುಗೊಳಿಸಲಾಗುವುದು. 
g) ಒಂದು ವೇಳೆ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ/ ಬಂದ್ 

ದಿನವಾಗಿ ಘೋಷಿಸಲ್ಪಟ್ಟರೆ ಆ ದಿನಾಂಕದ ಮಾರನೆಯ ಕೆಲಸದ ದಿನದಂದು ಅರ್ಜಿಗಳನ್ನು 
ಸ್ವೀಕರಿಸಲಾಗುವುದು. ಆದರೆ ವಯೋಮಿತಿ ಹಾಗೂ ಕನಿಷ್ಠ ಶೈಕ್ಷಣಿಕ ವಿದ್ಯಾರ್ಹತೆಯ ಪರಿಗಣನೆಗೆ 

ದಿನಾಂಕ:14.12 . 2016 ಮಾತ್ರ ಅನ್ವಯವಾಗುತ್ತದೆ. 
h) ಅಭ್ಯರ್ಥಿಯು ಅರ್ಜಿಯನ್ನು ಸಮರ್ಪಕವಾಗಿ ತುಂಬದೇ ಸದರಿ ಅರ್ಜಿ ತಿರಸ್ಕೃತವಾದಲ್ಲಿ ತತ್ಸಂಬಂಧ 

ಯಾವುದೇ ರೀತಿಯ ಪತ್ರ ವ್ಯವಹಾರಕ್ಕೆ ಅವಕಾಶವಿರುವುದಿಲ್ಲ. 
1) ಅರ್ಜಿ ತುಂಬುವ ವಿಧಾನ ಹಾಗೂ ಹೆಚ್ಚಿನ ವಿವರಗಳು ಪೊಲೀಸ್ ಇಲಾಖೆಯ ಅಧಿಕೃತ ವೆಬ್ಸೈಟ್ 

Www . ksp. gov.in ನಲ್ಲಿನ ಮಾಹಿತಿ ಸೂಚಿಯಲ್ಲಿ ಲಭ್ಯವಿರುತ್ತದೆ. 
j) ಅಭ್ಯರ್ಥಿಗಳು ತಮ್ಮ ಅರ್ಜಿಗಳಲ್ಲಿ ನೀಡುವ ಮಾಹಿತಿಗಳು ಸರಿ ಇದೆ ಎಂದು ಭಾವಿಸಿ ಅವರುಗಳು ಸ್ಪರ್ಧಾತ್ಮಕ 

ಪರೀಕ್ಷೆಯನ್ನು ಬರೆಯಲು ಅರ್ಹರೆ ಎಂಬುದನ್ನು ಪರಿಗಣಿಸಿ ಅರ್ಹರೆಂದು ಕಂಡುಬಂದ ಅಭ್ಯರ್ಥಿಗಳಿಗೆ 
ಮಾತ್ರ ಪ್ರವೇಶ ಪತ್ರಗಳನ್ನು ತಯಾರು ( Upload) ಮಾಡಲಾಗುತ್ತದೆ . ಆದ್ದರಿಂದ ನಿಗದಿಪಡಿಸಿರುವ 
ವಯೋಮಿತಿ, ವಿದ್ಯಾರ್ಹತೆ , ಮೀಸಲಾತಿ ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ 
ನೀಡುವುದು ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ 
ನೀಡಿದ, ಶುಲ್ಕ ಪಾವತಿಸದ, ಅಭ್ಯರ್ಥಿಯ ಸಹಿ ಇಲ್ಲದ ಮತ್ತು ಭಾವಚಿತ್ರ ಇಲ್ಲದೆ ಇರುವ ಅರ್ಜಿಗಳನ್ನು 

ತಿರಸ್ಕರಿಸಲಾಗುವುದು. 
k) ಪರೀಕ್ಷೆಗೆ ಪ್ರವೇಶವು ಸಂಪೂರ್ಣವಾಗಿ ತಾತ್ಕಾಲಿಕವಾಗಿರುತ್ತದೆ. ಪ್ರವೇಶ ಪತ್ರ ನೀಡಿದ ಮಾತ್ರಕ್ಕೆ ನೇಮಕಾತಿ 

ಸಮಿತಿಯು ನಿಮ್ಮ ಅಭ್ಯರ್ಥಿತನವನ್ನು ಅಂಗೀಕರಿಸಿದೆ ಎಂದು ಭಾವಿಸತಕ್ಕದ್ದಲ್ಲ. 
1) ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದಾದರೂ ಮುದ್ರಣ ದೋಷವಾಗಿದ್ದಲ್ಲಿ ಅದನ್ನು ತಕ್ಷಣ ಕೊಠಡಿಯ ಪರಿವೀಕ್ಷಕರ 

ಗಮನಕ್ಕೆ ತಂದು ಸರಿಯಾದ ಪ್ರಶ್ನೆ ಪತ್ರಿಕೆ ಪಡೆದುಕೊಂಡು ಉತ್ತರವನ್ನು ಬರೆಯಬೇಕು. ಇದರ ಬಗ್ಗೆ ಪರೀಕ್ಷೆ 
ಮುಗಿದ ನಂತರ ನೇಮಕಾತಿ ಸಮಿತಿಗೆ ಸದರಿ ವಿಷಯದ ಬಗ್ಗೆ ತಿಳಿಸಿದ್ದಲ್ಲಿ ಅದನ್ನು ಗಣನೆಗೆ 
ತೆಗೆದುಕೊಳ್ಳುವುದಿಲ್ಲ. 
m ) ಉತ್ತರ ಪತ್ರಿಕೆಯನ್ನು ಸ್ಕ್ಯಾನಿಂಗ್ ಮಾಡಿಸಿ ಗಣಕ ಯಂತ್ರದ ಮುಖೇನ ಅರ್ಹತಾ ಪಟ್ಟಿಯನ್ನು 

ಸಿದ್ದಪಡಿಸುವುದರಿಂದ ಅಭ್ಯರ್ಥಿಗಳು ಉತ್ತರ ಪತ್ರಿಕೆಯ ಮಾಹಿತಿಯನ್ನು ಭರ್ತಿ ಮಾಡುವ ಸಲುವಾಗಿ ಪರೀಕ್ಷೆಗೆ 

ನಿಗದಿಪಡಿಸಿರುವ ಸಮಯಕ್ಕಿಂತ ೨೦ ನಿಮಿಷ ಮುಂಚಿತವಾಗಿ ಪರೀಕ್ಷಾ ಕೇಂದ್ರಕ್ಕೆ ತಪ್ಪದೇ ಹಾಜರಾಗತಕ್ಕದ್ದು. 
n ) ಪರೀಕ್ಷೆ ಮುಗಿದ ಒಂದು ಅಥವಾ ಎರಡು ದಿನಗಳ ನಂತರ ತಾತ್ಕಾಲಿಕ ಕೀ ಉತ್ತರಗಳನ್ನು ವೆಬ್‌ಸೈಟ್‌ನಲ್ಲಿ 

ಪ್ರಕಟಿಸಲಾಗುವುದು. ಅಭ್ಯರ್ಥಿಗಳು ಉತ್ತರಗಳ ಬಗ್ಗೆ ಏನಾದರೂ ಆಕ್ಷೇಪಣೆಗಳು ಇದಲ್ಲಿ ಅದಕ್ಕೆ ಒಂದು 
ವಾರದ ಕಾಲಾವಕಾಶವನ್ನು ನೀಡಲಾಗುವುದು. ಆಕ್ಷೇಪಣೆಗಳು ಬಂದ ನಂತರ ಅದನ್ನು ಒಂದು ತಜ್ಞರ 
ಸಮಿತಿಗೆ ನೀಡಿ ಅವರಿಂದ ಸರಿಯಾದ ಉತ್ತರಗಳನ್ನು ಪಡೆದು ಅಂತಿಮ ಕೀ ಉತ್ತರಗಳನ್ನು 
ಪ್ರಕಟಿಸಲಾಗುವುದು ಮತ್ತು ಈ ಅಂತಿಮ ಕೀ ಉತ್ತರಗಳ ಪ್ರಕಾರ ಉತ್ತರ ಪತ್ರಿಕೆಯನ್ನು ಮೌಲ್ಯಮಾಪನ 

ಮಾಡಲಾಗುವುದು. 
0) ಕರ್ನಾಟಕ ರಾಜ್ಯದ, ಕೇಂದ್ರ ಸರ್ಕಾರದ ಯಾವುದೇ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಸಂಸ್ಥೆಯ ಸೇವೆಯಿಂದ 

ವಜಾ ಗೊಂಡಿರುವ ನೌಕರರು ನೇಮಕಾತಿಗೆ ಅರ್ಹರಲ್ಲ . 
p ) ಸುಳ್ಳು ಮಾಹಿತಿ ಅಥವಾ ನಕಲಿ ಪ್ರಮಾಣ ಪತ್ರ / ದಾಖಲೆಗಳನ್ನು ಸಲ್ಲಿಸಿ ನೌಕರಿ 

ಪಡೆಯುವುದು /ಪಡೆದಿರುವುದು ಯಾವುದೇ ಸಂದರ್ಭದಲ್ಲಿ ಕಂಡು ಬಂದಲ್ಲಿ , ಅದೇ ಹಂತದಲ್ಲಿ ಅವರನ್ನು 
ಯಾವುದೇ ಮುನ್ಸೂಚನೆ ನೀಡದೆ ಅವರ ಅಭ್ಯರ್ಥಿತನವನ್ನು ರದ್ದುಗೊಳಿಸುವುದರ ಜೊತೆಗೆ ಅವರ ವಿರುದ್ದ 
ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಲಾಗುವುದು. 


17 


q) ಅಭ್ಯರ್ಥಿಯು ಹುದ್ದೆಗೆ ಅರ್ಜಿ ಸಲ್ಲಿಸಿದ ತಕ್ಷಣ ತಾನು ನಿಯಮ ಮತ್ತು ವಿನಿಯಮಗಳಿಗೆ 

( Rules & Regulations) ಬದ್ಧನಾಗಿರುತ್ತಾನೆ ಎಂದು ಭಾವಿಸಲಾಗಿರುತ್ತದೆ. ಒಂದು ವೇಳೆ ತಾನು ಸದರಿ 

ಹುದ್ದೆಗೆ ಆಯ್ಕೆಯಾಗದ ಪಕ್ಷದಲ್ಲಿ ತದನಂತರ ಅದೇ ನಿಯಮಗಳನ್ನು ಪ್ರಶ್ನಿಸಲು ಬರುವುದಿಲ್ಲ. 
r) ಕೆ. ಸಿ. ಎಸ್ . (ಸಾಮಾನ್ಯ ನೇಮಕಾತಿ) ನಿಯಮಗಳು 1977 ಹಾಗೂ ಸದರಿ ನಿಯಮಕ್ಕೆ ಆಗಿರುವ ತಿದ್ದುಪಡಿ 

ಹಾಗೂ ವೃಂದ ಮತ್ತು ನೇಮಕಾತಿ (ತಿದ್ದುಪಡಿ) ನಿಯಮ 2009 ಮತ್ತು 2016ರಲ್ಲಿ ನಿರ್ದಿಷಗೊಳಿಸಿರುವಂತೆ 
ಆಯ್ಕೆಯಾದ ಅಭ್ಯರ್ಥಿಯು ನೇಮಕಾತಿ ಆದೇಶ ನೀಡುವ ಮುನ್ನ ಪೂರ್ಣ ಪ್ರಮಾಣದ ವೈದ್ಯಕೀಯ ಪರೀಕ್ಷೆಗೆ 
ಒಳಗಾಗಬೇಕಾಗುತ್ತದೆ. ನಿಯಮದಲ್ಲಿ ನಿಗದಿಪಡಿಸಿರುವ ವೈದ್ಯಕೀಯ ಪರೀಕ್ಷೆಯಲ್ಲಿ ವಿಫಲರಾದ ಅಭ್ಯರ್ಥಿಗಳನ್ನು 
ಅನರ್ಹ ಗೊಳಿಸಲಾಗುವುದು ಹಾಗೂ ಇತರೆ ಯಾವುದೇ ವೈದ್ಯಕೀಯ ಪ್ರಮಾಣ ಪತ್ರಗಳನ್ನು 
ಪರಿಗಣಿಸಲಾಗುವುದಿಲ್ಲ . 
ದುರ್ನಡತೆ : ಒಬ್ಬ ಅಭ್ಯರ್ಥಿಯು ನಕಲಿ ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 
ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ವಾಸ್ತವಿಕ ಮಾಹಿತಿಯನ್ನು ಮರೆ ಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ 
ನಡೆಸಲಾದ ಪರೀಕ್ಷೆಯಲ್ಲಿ ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ 
ದುರ್ವತಿ್ರಸುತ್ತಿರುವನೆಂದು, ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಅಥವಾ ಒಂದು ಕೇಂದ್ರದಲ್ಲಿ ದೈಹಿಕ ಪರೀಕ್ಷೆಗಳಿಗೆ 
ಹಾಜರಾಗಿರುವ ವಿಷಯವನ್ನು ಮರೆಮಾಚಿ ಮತೊಂದು ಕೇಂದದಲಿ ದೈಹಿಕ ಪರೀಕೆಗೆ ಹಾಜರಾದರೆ ಹಾಗೂ 
ನೇಮಕಾತಿ ಸಮಿತಿಯಿಂದ ನೀಡಲಾದ ಯಾವುದೇ ಸೂಚನೆಗಳು ಉಲ್ಲಂಘಿಸುತ್ತಿರುವನೆಂದು ಅಥವಾ ಅವನು 
ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು 
ಅವಲಂಬಿಸಿರುವನೆಂದು, ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್ ವ್ಯವಹರಣೆಗಳಿಗೆ ಮತ್ತು ಶಿಸ್ತು ಕ್ರಮಕ್ಕೆ 
ಒಳಪಡುವುದಲ್ಲದೆ; ನೇಮಕಾತಿ ಸಮಿತಿ ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ ಪಡೆಯುವುದರಿಂದ ಅಥವಾ 

ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್ ಮಾಡಲಾಗುವುದು. 
20 . ಸಹಾಯವಾಣಿ : 

ಅಭ್ಯರ್ಥಿಗಳು ಪೊಲೀಸ್ ಕಾನ್ಸ್‌ಟೇಬಲ್ ( ವೈರ್‌ಲೆಸ್ ) ( ಪುರುಷ & ಮಹಿಳಾ) - 2016 ನೇಮಕಾತಿ ಸಹಾಯವಾಣಿ 
ಸಂಖ್ಯೆ 080 - 22943346ನ್ನು ಸಂಪರ್ಕಿಸಿ ನೇಮಕಾತಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಸ್ಪಷ್ಟ ಪಡಿಸಿಕೊಳ್ಳಬಹುದು. ಈ 
ಸಹಾಯವಾಣಿ ದಿನಾಂಕ: 21. 11 .2016 ರಿಂದ ಪ್ರತಿದಿನ ಬೆಳಿಗ್ಗೆ 10 - 00 ರಿಂದ ಸಾಯಂಕಾಲ 6 - 00 ಗಂಟೆಯವರೆಗೆ 
ಲಭ್ಯವಿರುತ್ತದೆ . ಅಲ್ಲದೆ ಮೇಲಿಂದ ಮೇಲೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಬರುವ ಸಾಮಾನ್ಯ ಪ್ರಶ್ನೆಗಳಿಗೆ ( Frequenty 
Asked Questions - FAQ) ಉತ್ತರವನ್ನು www .ksp .gov.in ಪೊಲೀಸ್‌ ವೆಬ್‌ಸೈಟ್‌ನಲ್ಲಿ ನೋಡಬಹುದು. 


ಸಹಿ / 
ಡೆಪ್ಯೂಟಿ ಇನ್‌ಪೆಕ್ಟರ್ ಜನರಲ್ ಆಫ್ ಪೊಲೀಸ್, 
ನೇಮಕಾತಿ ಮತ್ತು ತರಬೇತಿ ಹಾಗೂ ಸಮನ್ವಯಾಧಿಕಾರಿ, 
ಪೊಲೀಸ್ ಕಾನ್ಸ್‌ಟೇಬಲ್ ( ವೈರ್‌ಲೆಸ್) ನೇಮಕಾತಿ ಸಮಿತಿ, 

ಕಾರ್ಲಟನ್ ಭವನ, ಅರಮನೆ ರಸ್ತೆ , 
ಬೆಂಗಳೂರು. ದೂರವಾಣಿ ಸಂಖ್ಯೆ: 22942261 , 22207044 . 


18 


( ಪ. ಜಾ / ಪ. ಪಂ ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 

ನಮೂನೆ - ಡಿ 

(ನಿಯಮ 3ಎ ( 2 ) (3) ನೋಡಿ) 
ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಬುಡಕಟ್ಟುಗಳಿಗೆ ( ಪ. ಜಾ / ಪ. ಪಂ ) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ 

ಪ್ರಮಾಣ ಪತ್ರಗಳ ನಮೂನೆ 

ಪ್ರಮಾಣ ಪತ್ರ 

ರಾಜ್ಯದ / ಕೇಂದ್ರಾಡಳಿತ ಪ್ರದೇಶದ * ...... ....... ಜಿಲ್ಲೆಯ / ವಿಭಾಗದ 
........ ಗ್ರಾಮ / ಪಟ್ಟಣದ * ನಿವಾಸಿಯಾದ ಶ್ರೀ / ಶ್ರೀಮತಿ ............ ಎಂಬುವವರ ಮಗ / ಮಗಳಾದ ಶ್ರೀ | 
ಶ್ರೀಮತಿ 

......... ಇವರು ಅನುಸೂಚಿತ ಜಾತಿ / ಅನುಸೂಚಿತ ಬುಡಕಟ್ಟು * ಎಂದು ಮಾನ್ಯ ಮಾಡಲಾಗಿರುವ ಜಾತಿ 
| ಬುಡಕಟ್ಟಿಗೆ * ಸೇರಿರುತ್ತಾರೆಂದು ಪ್ರಮಾಣಿಕರಿಸಲಾಗಿದೆ. 

ಸಂವಿಧಾನ ( ಅನುಸೂಚಿತ ಜಾತಿಗಳು ) ಆದೇಶ, 1950 
* ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳು ) ಆದೇಶ, 1950 
* ಸಂವಿಧಾನ ( ಅನುಸೂಚಿತ ಜಾತಿ) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1950 
* ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳು) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1951 
( ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಪಟ್ಟಿ ( ಮಾರ್ಪಾಡು) ಆದೇಶ 1956 , ಮುಂಬಯಿ ರಾಜ್ಯ ಪುನರ್ ರಚನಾ ಅಧಿ 
ನಿಯಮ , 1960, ಪಂಜಾಬ್ ರಾಜ್ಯ ಪುನರ್ ರಚನಾ ಅಧಿನಿಯಮ, 1966, ಹಿಮಾಚಲ ಪ್ರದೇಶ ರಾಜ್ಯ ಅಧಿನಿಯಮ , 1970 ಮತ್ತು ಈಶಾನ್ಯ 
ಪ್ರದೇಶಗಳ ( ಪುನರ್‌ ರಚನಾ ಅಧಿನಿಯಮ , 1971ರ ಮೂಲಕ ತಿದ್ದುಪಡಿಯಾದಂತೆ). 


* 


* 


* 


* 


ಸಂವಿಧಾನ 

ಸಂವಿಧಾನ ( ಜಮ್ಮು ಮತ್ತು ಕಾಶ್ಮೀರ) ಅನುಸೂಚಿತ ಜಾತಿಗಳ ಆದೇಶ, 1956 
" ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ( ತಿದ್ದುಪಡಿ) ಅಧಿನಿಯಮ , 1976ರ ಮೂಲಕ ತಿದ್ದುಪಡಿಯಾದಂತೆ ಸಂವಿದಾನ 

( ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ) ಅನುಸೂಚಿತ ಬುಡಕಟ್ಟುಗಳ ಆದೇಶ, 1959 . 
ಸಂವಿಧಾನ ( ದಾದರ್‌ ಮತ್ತು ನಗರ ಹವೇಲಿ) ಅನುಸೂಚಿತ ಜಾತಿಗಳ ಆದೇಶ, 1962 
ಸಂವಿಧಾನ ( ಪಾಂಡಿಚೇರಿ) ಅನುಸೂಚಿತ ಜಾತಿಗಳ ಆದೇಶ, 1964 
ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳ ) (ಉತ್ತರ ಪ್ರದೇಶ) ಆದೇಶ, 1967 
ಸಂವಿಧಾನ (ಗೋವಾ, ದಮನ್ ಮತ್ತು ದೀವ್) ಅನುಸೂಚಿತ ಜಾತಿ / ಬುಡಕಟ್ಟುಗಳ ಆದೇಶ 1988 
ಸಂವಿಧಾನ ( ನಾಗಾಲ್ಯಾಂಡ್) ಅನುಸೂಚಿತ ಬುಡಕಟ್ಟುಗಳ ಆದೇಶ 


* 


* 


* 


* 


* 


2. ಶ್ರೀ | ಶ್ರೀಮತಿ | ಕುಮಾರಿ ........ 
ಅವನ / ಅವಳ ಕುಟುಂಬವು 

............... ಜಿಲ್ಲಾ / ವಿಭಾಗದ ........... 


ಮತ್ತು / ಅಥವಾ 
............ ರಾಜ್ಯ / ಕೇಂದ್ರಾಡಳಿತ ಪ್ರದೇಶದ 
........... ಗ್ರಾಮ / ಪಟ್ಟಣದ ಸಾಮಾನ್ಯ ನಿವಾಸಿ (ಗಳು) 


ಸಹಿ .... 
ತಹಶೀಲ್ದಾರರು 


ಸ್ಥಳ : 
ದಿನಾಂಕ : 


ಪದನಾಮ 
ಕಛೇರಿಯ ಮೊಹರಿನೊಂದಿಗೆ 


ರಾಜ್ಯ / ಕೇಂದ್ರಾಡಳಿತ ಪ್ರದೇಶ 

ಅನ್ವಯವಾಗದಿರುವ ಪದಗಳನ್ನು ದಯವಿಟ್ಟು ಬಿಟ್ಟು ಬಿಡಿ / ಹೊಡೆದು ಹಾಕಿ 
ಸೂಚನೆ : ಇಲ್ಲಿ ಉಪಯೋಗಿಸಿದ “ಸಾಮಾನ್ಯ ನಿವಾಸಿಗಳೂ ” ಎಂಬ ಪದಾವಳಿಯು ಪ್ರಜಾ ಪ್ರಾತಿನಿಧ್ಯ ಅಧಿನಿಯಮ , 1950ರ 20ನೇ 
ಪ್ರಕರಣದಲ್ಲಿರುವ ಅರ್ಥವನ್ನೇ ಹೊಂದಿರುತ್ತದೆ. 
ಭಾರತ ಸರ್ಕಾರದ ಪತ್ರ ಸಂಖ್ಯೆ. ಬಿಸಿ 12028 / 2/ 76 - ಎಸ್‌ಸಿಟಿ - 1 ಗೃಹ ಮಂತ್ರಾಲಯದ ಅನುಸಾರವಾಗಿ, ಅಂಥ ಪ್ರಮಾಣ ಪತ್ರಗಳನ್ನು 
ನೀಡಲು ಸಕ್ಷಮವಾಗಿರುವುದಕ್ಕಾಗಿ, ಭಾರತ ಸರ್ಕಾರದ ( ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ) ಪತ್ರ ಸಂಖ್ಯೆ 13. 02 .74 ಇಎಸ್‌ಟಿ 
( ಎಸ್‌ಸಿಟಿ) ದಿನಾಂಕ 5ನೇ ಆಗಸ್ಟ್ 1975ರಲ್ಲಿ ನಮೂದಿಸಿದ ಪ್ರಾಧಿಕಾರಿಯು, ರಾಷ್ಟ್ರಪತಿಗಳು ಸಂಬಂಧಪಟ್ಟ ಆದೇಶದ ಅಧಿಸೂಚನೆಯನ್ನು 
ಹೊರಡಿಸಿದ ಸಮಯದಲ್ಲಿ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ ವ್ಯಕ್ತಿಯು, ತನ್ನ ಖಾಯಂ ವಾಸ ಸ್ಥಳವನ್ನು ಹೊಂದಿದ್ದ ಸ್ಥಳಕ್ಕೆ 
ಸೇರಿದವರೊಬ್ಬರಾಗಿರತಕ್ಕದ್ದು . ಅದೇ ರೀತಿಯಲ್ಲಿ, ಒಂದು ತಾಲ್ಲೂಕಿನ ರೆವಿನ್ಯೂ ಪ್ರಾಧಿಕಾರಿಯು ಇನ್ನೊಂದು ತಾಲ್ಲೂಕಿಗೆ ಸೇರಿದ ವ್ಯಕ್ತಿಗಳಿಗೆ 
ಸಂಬಂಧಪಟ್ಟ ಪ್ರಮಾಣ ಪತ್ರವನ್ನು ನೀಡಲು ಸಕ್ಷಮ ಪ್ರಾಧಿಕಾರಿಯಾಗುವುದಿಲ್ಲ. 


( ಪ್ರವರ್ಗ - 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ ) 

ನಮೂನೆ - 
(ನಿಯಮ 3ಎ ( 2) (3) ನೋಡಿ) 


ಹಿಂದುಳಿದ ವರ್ಗಗಳಿಗೆ ( ಪ್ರ. ವರ್ಗ -1) ಸೇರಿದ ಅಭ್ಯರ್ಥಿಗೆ ನೀಡುವ ಪ್ರಮಾಣ ಪತ್ರ 


j 


io 


••• . . . .. . . .. 


ಶ್ರೀಮತಿ 
| ಶ್ರೀಮತಿ | 


...... ಗ್ರಾಮ / ಪಟ್ಟಣದ / ನಗರ ನಿವಾಸಿಯಾದ ಶ್ರೀ | 
....... ....... ಇವರ ಮಗ / ಮಗಳು / ಪತ್ನಿ / ಪತಿಯಾದ ಶ್ರೀ 
............. ಇವರು ಹಿಂದುಳಿದ ವರ್ಗಗಳ ( ಪ್ರವರ್ಗ ) 

ಉಪ ಜಾತಿಗೆ ಸೇರಿರುತ್ತಾರೆಂದು 


•••••••• 


ಜಾತಿಯ 


ಪ್ರಮಾಣೀಕರಿಸಲಾಗಿದೆ. 


ದಿನಾಂಕ : 


ತಹಶೀಲ್ದಾರರು 

.............. ತಾಲ್ಲೂಕು 
ಕಛೇರಿಯ ಮೊಹರು 


( ಪ್ರವರ್ಗ - 2ಎ , 2ಬಿ, 3ಎ , 3ಬಿ ಗೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ ) 

ನಮೂನೆ - ಎಫ್ 

(ನಿಯಮ 3ಎ ( 2) (3) ನ್ನು ನೋಡಿ) 
ಹಿಂದುಳಿದ ವರ್ಗಗಳಿಗೆ (2ಎ , 2ಬಿ, 3ಎ , 3ಬಿ) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಆದಾಯ ಮತ್ತು 

ಜಾತಿ ಪ್ರಮಾಣ ಪತ್ರ 
............ ರಲ್ಲಿ ವಾಸವಾಗಿರುವ ಶ್ರೀ / ಶ್ರೀಮತಿ .......... 

.... ಇವರ ಮಗ | ಮಗಳು 
| ಪತಿ | ಪತ್ನಿಯಾದ ಶ್ರೀ /ಶ್ರೀಮತಿ/ಕುಮಾರಿ ............ .................. ಇವರು ಮತ್ತು ಆತನ / ಅವಳ ತಂದೆ / ತಾಯಿ | 
ಪೋಷಕರು / ಪತ್ನಿ / ಪತಿಯು, ಸರ್ಕಾರಿ ಆದೇಶಗಳ ಸಂಖ್ಯೆ, ಎಸ್‌ಡಬ್ಲೂಡಿ 225 ಬಿಸಿಎ 2000, ದಿನಾಂಕ 30.03.2002ರಲ್ಲಿ ನಿರ್ದಿಷ್ಟ ಪಡಿಸಿದ 
ಮೇಲುಸ್ತರದ ( ಕ್ರಿಮಿ ಲೇಯರ್) ವ್ಯಾಪ್ತಿಯಲ್ಲಿ ಬರುವುದಿಲ್ಲವೆಂದು ; 


ಅಭ್ಯರ್ಥಿಯಾಗಲಿ ಅಥವಾ ಆತನ | ಆಕೆಯ ತಂದೆ ತಾಯಿ /ಪೋಷಕರಾಗಲಿ | ಪತ್ನಿ / ಪತಿಯಾಗಲಿ, ಸರ್ಕಾರದ ಸೇವೆಯಲ್ಲಿ 1ನೇ ದರ್ಜೆಯ 
ಅಥವಾ 2ನೇ ದರ್ಜೆಯ ಅಧಿಕಾರಿಯಾಗಿಲ್ಲವೆಂದು ; 

ಅಥವಾ 
ಸಾರ್ವಜನಿಕ ವಲಯ ಉದ್ಯಮದಲ್ಲಿ ತತ್ಸಮಾನವಾದ ಹುದ್ದೆಯನ್ನು ಹೊಂದಿರುವುದಿಲ್ಲ ; 

ಅಥವಾ 
ಖಾಸಗಿ ನಿಯೋಜಕರ ಕೈಕೆಳಗೆ, 2ನೇ ದರ್ಜೆಯ ಅಧಿಕಾರಿಯ ಸಂಬಳಕ್ಕಿಂತ ( ವೇತನ ಶ್ರೇಣಿ ರೂ . 11400 - 21600/- ಪ್ರಾರಂಭಿಕ ಹಂತ) 
ಕಡಿಮೆಯಲ್ಲದ ಸಂಬಳವನ್ನು ಪಡೆಯುವ ನೌಕರನಾಗಿಲ್ಲವೆಂದು 

ಅಥವಾ 
ಆತನ / ಆಕೆಯ ತಂದೆ ತಾಯಿ /ಪೋಷಕರು / ಪತ್ನಿ / ಪತಿಯ ಆದಾಯವು ಎರಡು ಲಕ್ಷ ಮೀರುವುದಿಲ್ಲವೆಂದು ; 

ಅಥವಾ 
ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961ರಲ್ಲಿ ನಿಗದಿಪಡಿಸಿರುವಂತೆ ಆತನ/ ಆಕೆಯ ತಂದೆ ತಾಯಿ /ಪೋಷಕರು / ಪತ್ನಿ / ಪತಿಯು ಮಾರಾಟ 
ತೆರಿಗೆದಾರನಲ್ಲ ಅಥವಾ ಆತನ / ಆಕೆಯ ತಂದೆ ತಾಯಿ /ಪೋಷಕ / ಪತ್ನಿ / ಪತಿಯು ಅಥವಾ ಇವರಿಬ್ಬರೂ 10 ಯುನಿಟ್‌ಗಿಂತ ಹೆಚ್ಚಿನ ಕೃಷಿ ಭೂಮಿ 
ಅಥವಾ 25 ಎಕರೆಗಳಿಗಿಂತ ಹೆಚ್ಚಿನ ಪ್ಲಾಂಟೇಶನ್ ಭೂಮಿಯನ್ನು ಹೊಂದಿರುವುದಿಲ್ಲವೆಂದು ಪ್ರಮಾಣಿಕರಿಸಲಾಗಿದೆ. ಸರ್ಕಾರಿ ಆದೇಶ ಸಂಖ್ಯೆ. 
ಎಸ್‌ಡಬ್ಲೂಡಿ 225 ಬಿಸಿಎ 2000, ದಿನಾಂಕ 30 .03.2002ರ ಅನ್ವಯ ಶ್ರೀ /ಶ್ರೀಮತಿ/ಕುಮಾರಿ 

........... ಇವರು 
........... ಜಾತಿಗೆ ......... 

............ ಸೇರಿದ ಉಪಜಾತಿಯವರಾಗಿದ್ದು ಸರ್ಕಾರಿ ಆದೇಶ ಸಂಖ್ಯೆ. ಎಸ್‌ಡಬ್ಲ್ಯೂಡಿ 
225 ಬಿಸಿಎ 2000, ದಿನಾಂಕ 30.03.2002ರ ಅನ್ವಯ ಹಿಂದುಳಿದ ವರ್ಗಗಳ ಪ್ರವರ್ಗ 

... ( 2ಎ, 2ಬಿ, 3ಎ, 3ಬಿ) 
ಸೇರಿರುತ್ತಾರೆ. 


ದಿನಾಂಕ : 


ತಹಶೀಲ್ದಾರರು 

....... ತಾಲ್ಲೂಕು 
ಕಛೇರಿಯ ಮೊಹರು 


20 


ನಮೂನೆ- 1 


ಜನರಲ್ ಮೆರಿಟ್ ಅಭ್ಯರ್ಥಿಗಳು ಮೇಲುಸ್ತರಕ್ಕೆ ಸೇರಿಲ್ಲವೆಂದು, ದೃಢೀಕರಿಸಿ ಗ್ರಾಮೀಣ ಮೀಸಲಾತಿಯನ್ನು 

ಕೋರಲು ಸಲ್ಲಿಸಬೇಕಾದ ಪ್ರಮಾಣ ಪತ್ರ 

( ಜನರಲ್ ಮೆರಿಟ್ ಅಭ್ಯರ್ಥಿಗಳು ಭರ್ತಿ ಮಾಡಬೇಕಾದ ನಮೂನೆ) 
ಇವರಿಗೆ: 
ತಹಶೀಲ್ದಾರರು, 

..... ತಾಲ್ಲೂಕು, 
..................... ಜಿಲ್ಲೆ. 


ಮಾನ್ಯರೆ, 


ಶ್ರೀ | ಶ್ರೀಮತಿ 

..... ಎಂಬುವವರ ಮಗ/ ಮಗಳು / ಪತಿ/ ಪತ್ನಿ........................ ಆದ ನಾನು ಮೇಲುಸ್ತರದಲ್ಲಿ 
( Creamy Layer) ಬರುವುದಿಲ್ಲವೆಂದು ನೇರ ನೇಮಕಾತಿಯಲ್ಲಿ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿಯನ್ನು ಪಡೆಯುವುದಕ್ಕಾಗಿ ಪ್ರಮಾಣ 
ಪತ್ರವನ್ನು ಪಡೆಯಲು ತಮ್ಮಲ್ಲಿ ಈ ಕೆಳಕಂಡ ಮಾಹಿತಿಗಳನ್ನು ಒದಗಿಸುತ್ತಾಕೋರುತ್ತೇನೆ. 


1. 
2 . 


ಅಭ್ಯರ್ಥಿಯ ಹೆಸರು ಮತ್ತು ಉದ್ಯೋಗ : 
ಅಭ್ಯರ್ಥಿಯ ಸ್ವಂತ ಸ್ಥಳ ಗ್ರಾಮ : 

ತಾಲ್ಲೂಕು : 


ಅಭ್ಯರ್ಥಿಯು ಹುಟ್ಟಿದ ದಿನಾಂಕ ವಯಸ್ಸು ಮತ್ತು ಹುಟ್ಟಿದ ಸ್ಥಳ : 
ಅಭ್ಯರ್ಥಿಯ ತಂದೆ/ ತಾಯಿ /ಪೋಷಕರ ಪತಿಯ / ಪತ್ನಿಯ ಹೆಸರು ಮತ್ತು ಉದ್ಯೋಗ: 
(ಉದ್ಯೋಗವು ಸರ್ಕಾರಿ/ ಅರೆ ಸರ್ಕಾರಿ/ ಸಾರ್ವಜನಿಕ ಉದ್ಯಮ / ಖಾಸಗಿ) 
ಅಭ್ಯರ್ಥಿಯ ಪ್ರಸ್ತುತ ವಿಳಾಸ : 
(ಸ್ಪಷ್ಟವಾಗಿ ನಮೂದಿಸುವುದು) 
ಅಭ್ಯರ್ಥಿಯ ಖಾಯಂ ವಿಳಾಸ : 
ಅಭ್ಯರ್ಥಿಯ ಶಾಲಾ ಶಿಕ್ಷಣದ ವ್ಯಾಸಂಗ ಮಾಡಿದ ಶಾಲೆಗಳ ವಿವರಗಳು 
ಪ್ರಾಥಮಿಕ 
ಮಾಧ್ಯಮಿಕ 

ಪ್ರೌಢ 
8. ಅಭ್ಯರ್ಥಿಯ ಹಾಗೂ ಅಭ್ಯರ್ಥಿಯ ತಂದೆ/ತಾಯಿ /ಪೋಷಕರ (ತಂದೆ/ತಾಯಿ ಜೀವಂತವಿಲ್ಲದಿದ್ದರೆ) ಇವರ ಒಟ್ಟು ವಾರ್ಷಿಕ ಆದಾಯ 
ಎಲ್ಲಾ ಮೂಲಗಳಿಂದ : 


1) ವೇತನ ಶ್ರೇಣಿ 
2) ಜಮೀನಿನ ವಿವರ 
3) ಇತರ ಮೂಲಗಳು 


9 . 


ಆದಾಯ ತೆರಿಗೆ ಪಾವತಿದಾರರೇ ? 
ಸಂಪತ್ತು ತೆರಿಗೆ ಪಾವತಿದಾರರೇ ? 
ಮಾರಾಟ ತೆರಿಗೆ ಪಾವತಿದಾರರೇ ? 


21 


ಪ್ರಮಾಣೀಕೃತ ಘೋಷಣೆ 
ಈ ಮೇಲೆ ನನ್ನಿಂದ ಒದಗಿಸಿದ ಮಾಹಿತಿ/ವಿವರಣೆಯು ನಾನು ತಿಳಿದಿರುವಷ್ಟರ ಮಟ್ಟಿಗೆ ಸತ್ಯವೆಂದು ಶ್ರದ್ಧಾಪೂರ್ವಕವಾಗಿ ದೃಢೀಕರಿಸುತ್ತೇನೆ 
ಮತ್ತು ಘೋಷಿಸುತ್ತೇನೆ. 


ದಿನಾಂಕ : 


ತಮ್ಮ ವಿಧೇಯ 
( ಅಭ್ಯರ್ಥಿಯ ಸಹಿ ) 


ಮೇಲೆ ಒದಗಿಸಲಾದ ಮಾಹಿತಿಗಳು ಸತ್ಯವಾಗಿರುತ್ತದೆ ಎಂದು ಪ್ರಮಾಣೀಕರಿಸುತ್ತಾ ಈ ಮಾಹಿತಿಗಳು ಅಸತ್ಯವೆಂದು ದೃಢಪಟ್ಟಲ್ಲಿ ಅಪರಾಧ 
ವಿಚಾರಣೆಗೆ ಬದ್ದನಾಗಿರುತ್ತೇನೆ. 


ದಿನಾಂಕ : 


ತಂದೆ/ತಾಯಿ /ಪೋಷಕರ ಸಹಿ 
(ತಂದೆ/ತಾಯಿ ಜೀವಂತವಿಲ್ಲದಿದ್ದರೆ) 

( ಹೆಂಡತಿ/ಗಂಡ/ ಇವರ ಸಹಿ) 


ಸ್ಥಳೀಯ ಇಬ್ಬರು ಸಾಕ್ಷಿದಾರರು 
ಅಭ್ಯರ್ಥಿಯ ಮತ್ತು ಅವರ ತಂದೆ/ತಾಯಿ /ಪೋಷಕರು/ ಪತಿ/ ಪತ್ನಿ ಇವರನ್ನು ಹಾಗೂ ಇವರ ಸಹಿಯನ್ನು ಗುರುತಿಸುತ್ತೇವೆ. 


ಸಾಕ್ಷಿದಾರರ ಸಹಿ 


- 2 ) 


(ಪೂರ್ಣ ವಿಳಾಸದೊಂದಿಗೆ) 

ಪರಿಶೀಲನಾ ಪ್ರಮಾಣ ಪತ್ರ 
1. ಶ್ರೀ /ಶ್ರೀಮತಿ............ 

... ಎಂಬುವವರ ಮಗ/ ಮಗಳು/ ಪತಿ/ ಪತ್ನಿ /ಶ್ರೀ / 
ಶ್ರೀಮತಿ/ಕುಮಾರಿ.................... 

ಎಂಬುವವರು ಕರ್ನಾಟಕ ರಾಜ್ಯದ . ..... ............... ... ಜಿಲ್ಲೆಯ ವಿಭಾಗ .. 
ಗ್ರಾಮ / ಪಟ್ಟಣ / ನಗರದಲ್ಲಿ ಸಾಮಾನ್ಯ ನಿವಾಸಿಯಾಗಿದ್ದಾರೆ ಮತ್ತು ಇವರು ಜನರಲ್ ಮೆರಿಟ್ ವರ್ಗಕ್ಕೆ ಸೇರಿದವರಾಗಿರುತ್ತಾರೆ. 


2. ಶ್ರೀ /ಶ್ರೀಮತಿ/ಕುಮಾರಿ .. 

......... ಇವರ ತಂದೆ/ ತಾಯಿ /ಪೋಷಕರು ಸರ್ಕಾರಿ ಆದೇಶ ಸಂಖ್ಯೆ ಎಸ್‌ಡಬ್ಲೂಡಿ 
251 ಬಿಸಿಎ 94, ಬೆಂಗಳೂರು, ದಿನಾಂಕ 31. 01.1995 ರನ್ವಯ ಜನರಲ್ ಮೆರಿಟ್ ವರ್ಗದ ಮೇಲುಸ್ತರದಲ್ಲಿ ( Creamy Layer) 
ಬರುವುದಿಲ್ಲವೆಂದು ಪ್ರಮಾಣೀಕರಿಸಲಾಗಿದೆ. 


ದಿನಾಂಕ : 


ತಹಶೀಲ್ದಾರರು 

.......... ತಾಲ್ಲೂಕು 
ಕಛೇರಿಯ ಮೊಹರು 


ಸೂಚನೆ -1: ಇದರಲ್ಲಿ ಉಪಯೋಗಿಸಲಾದ “ಸಾಮಾನ್ಯ ನಿವಾಸಿ” ಎಂಬ ಪದವು 1950ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ 20ನೇ 
ಅನುಚ್ಛೇದದಲ್ಲಿನ ಅರ್ಥವನ್ನು ಹೊಂದಿರುತ್ತದೆ. 
ಸೂಚನೆ -2 : ಪರಿಶೀಲನಾ ಪ್ರಮಾಣ ಪತ್ರ ನೀಡುವ ಅಧಿಕೃತ ಅಧಿಕಾರಿಯು ಸರ್ಕಾರಿ ಆದೇಶ ಸಂಖ್ಯೆ ಎಸ್‌ಡಬ್ಬಡಿ 251 ಬಿಸಿಎ 94 , 
ಬೆಂಗಳೂರು, ದಿನಾಂಕ 31.01.1995 ರನ್ವಯ ಮೇಲುಸ್ತರ ( Creamy Layer) ದವರನ್ನು ಗುರುತಿಸಲು ನಿಗದಿಪಡಿಸಲಾಗಿರುವ ಅಂಶಗಳನ್ನು 
ವಿವರವಾಗಿ ಖಚಿತಪಡಿಸಿಕೊಂಡ ನಂತರವೇ ಪ್ರಮಾಣ ಪತ್ರ ನೀಡತಕ್ಕದ್ದು. 


22 


ನಮೂನೆ - 2 

ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ 
ಶ್ರೀ / ಶ್ರೀಮತಿ 

.......................... ರವರ ಮಗ/ ಮಗಳು / ಪತ್ನಿ /ಶ್ರೀ /ಶ್ರೀಮತಿ/ಕುಮಾರಿ 
............. .... ಜಿಲ್ಲೆ ........................... ತಾಲ್ಲೂಕು ............................ ಗ್ರಾಮದಲ್ಲಿ .............. ........ ವಾಸವಾಗಿರುವ 
ಇವರು ಒಂದನೇ ತರಗತಿಯಿಂದ | ............ ತರಗತಿಯವರೆಗೆ ....... 

.......... ಜಿಲ್ಲೆ ...... 
ತಾಲ್ಲೂಕು ............................ ಪಟ್ಟಣ .................... ....... ಶಾಲೆಯಲ್ಲಿ ವ್ಯಾಸಂಗ ಮಾಡಿ 

.............. ವರ್ಷ 
ನಡೆದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ . ಈ ಶಾಲೆಯು ಅಭ್ಯರ್ಥಿಯು ವ್ಯಾಸಂಗ ಮಾಡಿದ ಅವಧಿಯಲ್ಲಿ ಕರ್ನಾ 

ಯು ಅಭ್ಯರ್ಥಿಯು ವ್ಯಾಸಂಗ ಮಾಡಿದ ಅವಧಿಯಲ್ಲಿ ಕರ್ನಾಟಕದ ಪೌರ ನಿಗಮಗಳ 
ಅಧಿನಿಯಮ, 1976 ಅಥವಾ ಕರ್ನಾಟಕ ಪೌರ ಸಭೆಗಳ ಅಧಿನಿಯಮ , 1964ರ ಅಡಿಯಲ್ಲಿ ನಿರ್ದಿಷ್ಟ ಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, 
ಸಣ್ಣ ನಗರ ಪ್ರದೇಶ ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶಗಳ ಹೊರತಾದ ಪ್ರದೇಶದಲ್ಲಿತ್ತು. 


66666666666 


ಸ್ಥಳ : 
ದಿನಾಂಕ : 


ಮುಖ್ಯೋಪಾಧ್ಯಾಯರ ಸಹಿ 
ಮತ್ತು ಸಂಸ್ಥೆಯ ಪೂರ್ಣ ವಿಳಾಸವುಳ್ಳ ಮೊಹರು 


ಮೇಲುರುಜು 
ಕ್ಷೇತ್ರ ಶಿಕ್ಷಣಾಧಿಕಾರಿ 


ಸರ್ಕಾರದ ಸುತ್ತೋಲೆ ಸಂಖ್ಯೆ : ಸಿಆಸುಇ 44 ಸೆನೆನಿ 2001 ದಿನಾಂಕ 27 - 07 - 2001 

ನಮೂನೆ- 3 
ಯೋಜನೆಗಳಿಂದ ನಿರ್ವಸಿತರಾದ ಕುಟುಂಬದ ಅಭ್ಯರ್ಥಿ 


....... .... 


ಶ್ರೀ /ಶ್ರೀಮತಿ 

.... ಎಂಬುವವರ ಮಗ/ ಮಗಳು / ಪತ್ನಿ /ಶ್ರೀಮತಿ/ ಕುಮಾರಿ 
................. ಜಿಲ್ಲೆ ............. .............. ತಾಲ್ಲೂಕು ..... 

ಗ್ರಾಮದಲ್ಲಿ ವಾಸವಾಗಿರುವ ಇವರು : ಇವರ 
ಕುಟುಂಬದವರ ಅವಲಂಬಿತರಾಗಿದ್ದ ಈ ಕೆಳಕಂಡ ಆಸ್ತಿಯನ್ನು ........... 

............ ಯೋಜನೆಗಾಗಿ ............ 
ಇಸವಿಯಂದು ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಮಾಣೀಕರಿಸಿದೆ : 
(1) * * ವಾಸಿಸುವ ಮನೆ ಮತ್ತು ತಾವು ಅವಲಂಬಿತರಾಗಿದ್ದ ಅವರ ಕೃಷಿ ಭೂಮಿಯ ಅರ್ಧದಷ್ಟು. 
( ii) ** ಯೋಜನೆಗೆ ಮೊದಲು ಭೂಮಿಯನ್ನು ಹೊಂದಿರದೆ : ಯೋಜನೆಯಿಂದ ತಾವು ವಾಸಿಸುವ ಮನೆ : 
(ii) ** ತಾವು ಅವಲಂಬಿತರಾಗಿದ್ದ ತಮ್ಮ ಕೃಷಿ ಭೂಮಿಯ ಅರ್ಧದಷ್ಟು ಅಥವಾ ಅದಕ್ಕಿಂತ ಕಡಿಮೆ ಕೃಷಿ ಭೂಮಿ : 
( iv ) * * ಇತರ ಇನ್ನಾವುದೇ ಪ್ರಕರಣದಲ್ಲಿ ಯೋಜನೆಯಿಂದ ನಿರ್ವಸಿತರಾದವರು. 


ದಿನಾಂಕ : 


ಸಹಿ / - ತಹಶೀಲ್ದಾರರು 

...................... ತಾಲ್ಲೂಕು, ಕಛೇರಿಯ ಮೊಹರು 
(*#* ಅನ್ವಯವಾಗುವ ಐಟಂನ್ನು ಮಾತ್ರ ಪ್ರಮಾಣ ಪತ್ರದಲ್ಲಿ ನಮೂದಿಸತಕ್ಕದ್ದು.) 


. . . .. . . . .. . . . . 


ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ 
ಶ್ರೀ / ಶ್ರೀಮತಿ . ........... .......... 

ರವರ ಮಗ/ಮಗಳು / ಪತ್ನಿ /ಶ್ರೀಮತಿ/ ಕುಮಾರಿ 
... ಜಿಲ್ಲೆ .............................. ತಾಲ್ಲೂಕು ....... ... ... ಗ್ರಾಮದಲ್ಲಿ ..….............. ವಾಸವಾಗಿರುವ 
ಇವರು 

...... ....... ನೇ ತರಗತಿಯಿಂದ ............... ....... ........... ನೇ ತರಗತಿಯವರೆಗೆ ........................... ಶೈಕ್ಷಣಿಕ 
ವರ್ಷದಿಂದ ...................... ಶೈಕ್ಷಣಿಕ ವರ್ಷದವರೆಗೆ....... ............... ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ 
ಮಾಡಿರುತ್ತಾರೆಂದು ಪ್ರಮಾಣೀಕರಿಸಲಾಗಿದೆ. 


| 


| 


| 


| 


| 


| 


| 


| 


| 


| 


| 


| 


| 


| 


| 


| 


| 


| 


| 


| 


| 


| 


| 


| 


| 


| 


ದಿನಾಂಕ : 


ಮುಖ್ಯೋಪಾಧ್ಯಾಯರ ಸಹಿ 
ಮತ್ತು ಸಂಸ್ಥೆಯ ಪೂರ್ಣ ವಿಳಾಸವುಳ್ಳ ಮೊಹರು ಮೇಲು ರುಜು 

ಕ್ಷೇತ್ರ ಶಿಕ್ಷಣಾಧಿಕಾರಿ , ಕಛೇರಿಯ ಮೊಹರು 


23 


ಹೈದರಾಬಾದ್ - ಕರ್ನಾಟಕ ಮೀಸಲಾತಿ ಬಯಸಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರ: 

ಅನುಬಂಧ - ಎ 
ಅರ್ಹತಾ ಪ್ರಮಾಣ ಪತ್ರ 
[ ಅನುಚ್ಛೇದ 371 ( ಜೆ) ಮೇರೆಗೆ] 

( 3( 3) ನೇ ನಿಯಮ ನೋಡಿ) 
[ ಪ್ರಮಾಣ ಪತ್ರ ನೀಡಲು ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ 

ಮೀಸಲಾತಿ) ನಿಯಮಗಳು, 2013] 
ಶ್ರೀ / ಶ್ರೀಮತಿ - - - - - - - - - - - - - - --- - ರವರು - - - - - - 

- ರವರ ಮಗ / ಹೆಂಡತಿಯಾಗಿದ್ದು, 
ಇವರು ಕರ್ನಾಟಕ ರಾಜ್ಯದ - - - - - - - - - - - - - - - --- ಜಿಲ್ಲೆಯ - - - - - --- - - - - --- - - - ತಾಲ್ಲೂಕಿನ - - --- - - - 
-- - ಗ್ರಾಮ / ಪಟ್ಟಣದ ಸ್ಥಳೀಯ ವ್ಯಕ್ತಿಯಾಗಿದ್ದಾರೆ. 


ಸ್ಥಳ: - - - - - - - - - - 

ಹೆಸರು - - - - 
ದಿನಾಂಕ: 

ಅಸಿಸ್ಟೆಂಟ್ ಕಮೀಷನರ್ 

- - - - - - - - - -ಉಪವಿಭಾಗ 

- - - - - - - - - - - ಜಿಲ್ಲೆ 
( ಸಕ್ಷಮ ಪ್ರಾಧಿಕಾರಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಲಾದ ಅಂತಿಮ ದಿನಾಂಕದಂದು ಅಭ್ಯರ್ಥಿಯು ಸಾರ್ವಜನಿಕ ಉದ್ಯೋಗ 
ಆದೇಶದಂತೆ ಸ್ಥಳೀಯ ವ್ಯಕ್ತಿಯೆಂದು ಅರ್ಹತೆ ಪಡೆದಿರುತ್ತಾನೆಂದು ಒಂದು ಅಡಿ ಟಿಪ್ಪಣಿಯನ್ನು ದಾಖಲಿಸುವುದು.) 


ಸಂಖ್ಯೆ 


ಅನುಬಂಧ - ಅ 

ವೈರ್‌ಲೆಸ್ 
ಎ) ಬೆಂಗಳೂರು ಕೇಂದ್ರಸ್ಥಾನ ಮತ್ತು ರಾಜ್ಯದ ಇತರೆ ಜಿಲ್ಲೆಗಳಲ್ಲಿ ಖಾಲಿ ಇರುವ 188 ಪೊಲೀಸ್ ಕಾನ್ಸ್‌ಟೇಬಲ್ (ವೈರ್‌ಲೆಸ್ ) ( ಪುರುಷ) 

ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 

ಯೋಜನೆಗಳಿಂದ 
ಒಟ್ಟು ಹುದ್ದೆಗಳ ಗ್ರಾಮೀಣ 
ವರ್ಗ 

| ಮಾಜಿ ಸೈನಿಕರು | ನಿರಾಶ್ರಿತಗೊಂಡ 

ಕನ್ನಡ 

ಇತರರು 
ಅಭ್ಯರ್ಥಿ 

ಮಾಧ್ಯಮ 

* ಅಭ್ಯರ್ಥಿ 
ಸಾಮಾನ್ಯ ವರ್ಗ 94 

24 - 09 04 05 

52 
ಪರಿಶಿಷ್ಟ ಜಾತಿ 

03 

17 
ಪರಿಶಿಷ್ಟ ಪಂಗಡ 

01 

02 
ಪ್ರವರ್ಗ - 1 02 

03 
ಪ್ರವರ್ಗ - 2ಎ 

29 06 

02 

01 . 
ಪ್ರವರ್ಗ - 2ಬಿ 

01 . 

03 
ಪ್ರವರ್ಗ -3ಎ 

02 

01 

01. 
ಪ್ರವರ್ಗ -3ಬಿ 

10 02 01 . 

01 . 
ಒಟ್ಟು 

188 46 18 

102 


28 


06 


01. 


01 . 


05 


02 


07 


01. 


01. 


17 


07 


02 


01. 


08 


01 


03 . 


05 


01 . 
11 . 


11 


24 


ವರ್ಗ 


ಸಂಖ್ಯೆ 


ಬಿ) ಬೆಂಗಳೂರುಕೇಂದ್ರಸ್ಥಾನ ಮತ್ತು ರಾಜ್ಯದ ಇತರೆ ಜಿಲ್ಲೆಗಳಲ್ಲಿ ಖಾಲಿ ಇರುವ 21 ಪೊಲೀಸ್ ಕಾನ್ಸ್‌ಟೇಬಲ್ (ವೈರ್‌ಲೆಸ್ ) ( ಮಹಿಳಾ ) 

ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 

ಯೋಜನೆಗಳಿಂದ 
ಒಟ್ಟು ಹುದ್ದೆಗಳ | ಗ್ರಾಮೀಣ ಮಾಜಿ ಸೈನಿಕರು | ನಿರಾಶ್ರಿತಗೊಂಡ 

ಕನ್ನಡ 

ಇತರರು 
ಅಭ್ಯರ್ಥಿ 

ಮಾಧ್ಯಮ 

ಅಭ್ಯರ್ಥಿ 
ಸಾಮಾನ್ಯ ವರ್ಗ | 10 | _ 02 01 

01 

05 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 

01 . 
ಪ್ರವರ್ಗ - 2ಎ 

02 


02 


01.. 


ಪ್ರವರ್ಗ - 2ಬಿ 


01. 


ಪ್ರವರ್ಗ -3ಎ 


04 . 


ವರ್ಗ 


ಪ್ರವರ್ಗ - 3ಬಿ 
ಒಟು | 21 . 01 _ 01 

01. | 14 
ಸಿ) ಹೈದ್ರಬಾದ್ - ಕರ್ನಾಟಕ ರಾಜ್ಯ ಮಟ್ಟದ ಸ್ಥಳೀಯ ವೃಂದ (ಶೇಕಡ 8) ದಡಿ ಖಾಲಿ ಇರುವ 02 ಪೊಲೀಸ್ ಕಾನ್ಸ್‌ಟೇಬಲ್ 
( ವೈರ್‌ಲೆಸ್ ) ( ಪುರುಷ) ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 

ಯೋಜನೆಗಳಿಂದ 
ಒಟ್ಟು ಹುದ್ದೆಗಳ ಗ್ರಾಮೀಣ 

- ಕನ್ನಡ 
ನಿರಾಶ್ರಿತಗೊಂಡ 

ಇತರರು 
1 ಸಂಖ್ಯೆ ಅಭ್ಯರ್ಥಿ 

ಮಾಧ್ಯಮ 

ಅಭ್ಯರ್ಥಿ 
ಸಾಮಾನ್ಯ ವರ್ಗ 
ಪರಿಶಿಷ್ಟ ಜಾತಿ | 
ಪರಿಶಿಷ್ಟ ಪಂಗಡ | . . . . . . . 
ಪ್ರವರ್ಗ - 1 
ಪ್ರವರ್ಗ - 2ಎ | - | - | - - - - 
ಪ್ರವರ್ಗ - 2ಬಿ 


ಪ್ರವರ್ಗ - 3ಎ 


ಪ್ರವರ್ಗ - 3ಬಿ | 


ಒಟ್ಟು 


02 01 
ಟಿಪ್ಪಣಿ : 

ಮಾಜಿ ಸೈನಿಕರು, ಗ್ರಾಮೀಣ, ಕನ್ನಡ ಮಾಧ್ಯಮ ಮತ್ತು ಯೋಜನೆಗಳಿಂದ ನಿರಾಶ್ರಿತಗೊಂಡ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ 
ಅಂತಹ ಖಾಲಿ ಹುದ್ದೆಗಳನ್ನು ಮೇಲೆ ನಮೂದಿಸಿರುವ ಪ್ರವರ್ಗದ ಇತರರು ಅಭ್ಯರ್ಥಿಗಳಿಂದ ತುಂಬಲಾಗುವುದು. 


ಸಹಿ / 
ಪೊಲೀಸ್ ಅಧೀಕ್ಷಕರು, 
ವೈರ್‌ಲೆಸ್ , ಬೆಂಗಳೂರು. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು : 


RNI No. KARBL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ - V ಬೆಂಗಳೂರು, ಶುಕ್ರವಾರ, ನವೆಂಬರ್ ೧೮, ೨೦೧೬ ( ಕಾರ್ತಿಕ ೨೭, ಶಕ ವರ್ಷ ೧೯೩೮) ನಂ . ೧೨೮೪ 
Part -v Bengaluru , Friday , November 18 , 2016 (Karthika 27 , Shaka Varsha 1938 ) No . 1284 

ಪೊಲೀಸ್ ಇಲಾಖೆ 

POLCET- 2016 

(ISO : 9001 -2008 ಪ್ರಮಾಣಿತ ನೇಮಕಾತಿ ಪ್ರಕ್ರಿಯೆ ) 
ಹೈದ್ರಬಾದ್ - ಕರ್ನಾಟಕ ಮೀಸಲಾತಿಗೊಳಪಡುವ ರಾಜ್ಯ ಮಟ್ಟದ ಸ್ಥಳೀಯ ವೃಂದದ ಪೊಲೀಸ್ ಕಾನ್ಸ್‌ಟೇಬಲ್ ( ವೈರ್‌ಲೆಸ್) 

( ಪುರುಷ & ಮಹಿಳಾ) ಹುದ್ದೆಗಳ ನೇಮಕಾತಿ 

ಅಧಿಸೂಚನೆ ಸಂಖ್ಯೆ :04 /ನೇಮಕಾತಿ - 4 /2016 - 17 
ವಿಷಯ : ಪೊಲೀಸ್ ಕಾನ್ಸ್‌ಟೇಬಲ್ ( ವೈರ್‌ಲೆಸ್ ) ( ಪುರುಷ ಮತ್ತು ಮಹಿಳಾ) . 

ಹುದ್ದೆಗಳ (15 ) ನೇರ ನೇಮಕಾತಿ ಕುರಿತು. 
1. ಕರ್ನಾಟಕ ರಾಜ್ಯದ, ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್‌ಟೇಬಲ್ ( ವೈರ್‌ಲೆಸ್) 
( ಪುರುಷ ಮತ್ತು ಮಹಿಳಾ) ಖಾಲಿ ಹುದ್ದೆಗಳ ನೇರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪೊಲೀಸ್‌ ಲಿಪಿಕ ನೌಕರರ 
ಸೇವೆಗಳು ಸೇರಿದಂತೆ (ನೇಮಕಾತಿ) ನಿಯಮ 2004 ಮತ್ತು ಅದರ (ತಿದ್ದುಪಡಿ) ನಿಯಮ , 2009, ಕರ್ನಾಟಕ ರಾಜ್ಯ 

ಪಿಕ ಸೇವೆಗಳನ್ನು ಒಳಗೊಂಡ (ನೇಮಕಾತಿ) (ತಿದ್ದುಪಡಿ) ನಿಯಮಗಳು 2014 & 2016 ಮತ್ತು 
ಕರ್ನಾಟಕ ಸಾರ್ವಜನಿಕ ಉದ್ಯೋಗ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ, 2013 , 
ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲಿ ಮೀಸಲಾತಿ) ( ಅರ್ಹತಾ 
ಪ್ರಮಾಣ ಪತ್ರಗಳ ನೀಡಿಕೆ) ನಿಯಮಗಳು , 2013 ಕರ್ನಾಟಕ ನಾಗರಿಕ ಸೇವೆಗಳು ( ಸಾಮಾನ್ಯ ನೇಮಕಾತಿ) ನಿಯಮಾವಳಿ 
1977 ಹಾಗೂ ಮೇಲೆ ತಿಳಿಯಪಡಿಸಿದ ನಿಯಮಗಳಿಗೆ ಕಾಲಕಾಲಕ್ಕೆ ಆಗುವ ತಿದ್ದುಪಡಿಗಳ ಅನುಸಾರ ಈ 
ಅಧಿಸೂಚನೆಯನ್ನು ಪ್ರಕಟಿಸುತ್ತ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 

ಅರ್ಜಿಗಳನ್ನು ಇಲಾಖೆಯ ಅಧಿಕೃತ ವೆಬ್ಸೈಟ್ www . ksp .gov.in ನಲ್ಲಿ ಆನ್ - ಲೈನ್ ( On - line) 
( ಎಲೆಕ್ಟ್ರಾನಿಕ್ ಮಾರ್ಗ ) ಮುಖಾಂತರ ಮಾತ್ರ ಸಲ್ಲಿಸತಕ್ಕದ್ದು, ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ ಮೂಲಕ ಪ್ರತ್ಯೇಕವಾಗಿ 
ಸಲ್ಲಿಸಲು ಅವಕಾಶವಿರುವುದಿಲ್ಲ. 
ವಿಶೇಷ ಸೂಚನೆ: ಅರ್ಹ ಅಭ್ಯರ್ಥಿಗಳು “ ಅನುಬಂಧ- ಅ ” ರಲ್ಲಿ ನೀಡಲಾಗಿರುವ ಖಾಲಿ ಹುದ್ದೆಗಳ ವರ್ಗೀಕರಣವನ್ನು 

ನೋಡಿಅರ್ಜಿ ಸಲ್ಲಿಸುವಂತೆ ಸೂಚಿಸಲಾಗಿದೆ. 
2. ಶುಲ್ಕ : 
ಸಾಮಾನ್ಯ ಅರ್ಹತೆ, ಪ್ರವರ್ಗ 2( ಎ), 2( ಬಿ), 3( ಎ), 3( ಬಿ) ಗೆ ಸೇರಿದ 

ಕ . 250 / 
ಅಭ್ಯರ್ಥಿಗಳಿಗೆ 
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ - 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 

ಕೆ . 100/ 


ನಿಗದಿತ ಶುಲ್ಕವನ್ನು State Bank of Mysuru / State Bank of Hyderabad ಗಳ ಅಧಿಕೃತ ಶಾಖೆಗಳಲ್ಲಿ 
ಬ್ಯಾಂಕಿನ ಕಛೇರಿ ವೇಳೆಯಲ್ಲಿ ಚಲನ್ ನೀಡಿ ಶುಲ್ಕ ಪಾವತಿಸಬೇಕು. 
ಟಿಪ್ಪಣಿ: ಒಮ್ಮೆ ಶುಲ್ಕವನ್ನು ಪಾವತಿಸಿದ ನಂತರ ಅದನ್ನು ಯಾವುದೇ ಸಂದರ್ಭದಲ್ಲಿಯೂ 

ಹಿಂದಿರುಗಿಸಲಾಗುವುದಿಲ್ಲ ಅಥವಾ ಅದನ್ನು ನೇಮಕಾತಿ ಸಮಿತಿಯು ನಡೆಸುವ ಇತರೆ ಯಾವುದೇ ಪರೀಕ್ಷೆ 
ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಮೇಲಿನ ಕಾಲಂಗಳಲ್ಲಿ ನಮೂದಿಸಿದಂತೆ ಅಭ್ಯರ್ಥಿಗೆ 
ಅನ್ವಯಿಸುವ ಶುಲ್ಕವನ್ನು ನಗದು ರೂಪದಲ್ಲಿ ಮಾತ್ರ ಮೇಲೆ ನಮೂದಿಸಿದ ಅಧಿಕೃತ ಬ್ಯಾಂಕಿನ ಶಾಖೆಗಳಲ್ಲಿ 
ಪಾವತಿಸತಕ್ಕದ್ದು. ( ಪಾವತಿಸುವ ವಿವರಗಳನ್ನು ಈ ಕೆಳಗಿನ ಪ್ಯಾರಾದಲ್ಲಿ ನೀಡಲಾಗಿದೆ). ಡಿಡಿ, ಪೋಸ್ಟಲ್ ಆರ್ಡರ್, 

ಮನಿ ಆರ್ಡರ್ ಇವುಗಳನ್ನು ಸ್ವೀಕರಿಸಲಾಗುವುದಿಲ್ಲ. 
3. ಆನ್ - ಲೈನ್ ( On -line) ಮುಖಾಂತರ ಅರ್ಜಿ ಸಲ್ಲಿಸುವ ಹಾಗೂ ಶುಲ್ಕ ಪಾವತಿಸುವ ವಿಧಾನ : 

ಅರ್ಜಿದಾರ ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಅಧಿಕೃತ ವೆಬ್‌ಸೈಟ್‌ನಲ್ಲಿರುವ ಮಾಹಿತಿಸೂಚಿ/ಸೂಚನೆಗಳನ್ನು 
ಜಾಗರೂಕತೆಯಿಂದ ಓದಿಕೊಂಡು ಭರ್ತಿ ಮಾಡಬೇಕು. ಇಲಾಖೆಯ ಅಧಿಕೃತ ವೆಬ್‌ಸೈಟ್ www .ksp . gov . in ನಲ್ಲಿ 
ನೀಡಲಾಗಿರುವ ಸೂಚನೆಗಳನ್ನು ಓದಿಕೊಂಡು ಇರುವ ಅರ್ಜಿಯನ್ನು ಆನ್‌ಲೈನ್ ಮುಖಾಂತರ ಯಾವುದೇ ತಪ್ಪು 
ಮಾಹಿತಿಯನ್ನು ನೀಡದೇ ಭರ್ತಿ ಮಾಡತಕ್ಕದ್ದು. ತಪ್ಪು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದ್ದಲ್ಲಿ ಅಂತಹವರ ವಿರುದ್ದ 
ಕಾನೂನಿನನ್ವಯ ನೇಮಕಾತಿ ಸಮಿತಿಯು ಸೂಕ್ತ ಕ್ರಮ ಕೈಗೊಳ್ಳುವುದು. ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ 
ಅರ್ಜಿದಾರ ಒಂದು ಬಿಳಿ ಹಾಳೆಯ ಮೇಲೆ ಪಾಸ್‌ಪೋರ್ಟ್ ಅಳತೆಯ ಬಣ್ಣದ ಭಾವಚಿತ್ರ, ಸಹಿ ಮತ್ತು ಅಧಿಸೂಚನೆಯ 
ಕ್ರಮ ಸಂಖ್ಯೆ 8( ಬಿ) ರಲ್ಲಿ ನಮೂದಿಸಲಾಗಿರುವ ಯಾವುದಾದರು ಗುರುತಿನ ಚೀಟಿಯನ್ನು ಪ್ರತ್ಯೇಕವಾಗಿ ( Soft Copy - 
less than 250 KB) ಸ್ಕ್ಯಾನ್ ಮಾಡಿಟ್ಟುಕೊಂಡಿರಬೇಕು. ನಂತರ ಅರ್ಜಿದಾರನ ಹೆಸರು, ಜಾತಿ, ಮೀಸಲಾತಿಗಳ 
ವಿವರ , ಹುಟ್ಟಿದ ದಿನಾಂಕ ಮತ್ತು ಇತ್ಯಾದಿ ವಿವರಗಳನ್ನು ಭರ್ತಿ ಮಾಡಿ ಕೊನೆಯದಾಗಿ ಸ್ಯಾನ್ ಮಾಡಿಟ್ಟುಕೊಂಡಿರುವ 
ಭಾವಚಿತ್ರ, ಸಹಿ ಮತ್ತು ಗುರುತಿನ ಚೀಟಿಯನ್ನು ಕಂಪ್ಯೂಟರ್ ಮುಖೇನ ಅಪ್‌ಲೋಡ್ ( Upload) ಮಾಡುವುದು. 
ಇಲ್ಲವಾದಲ್ಲಿ ಅಂತಹ ಅರ್ಜಿದಾರರು ಆನ್‌ಲೈನ್‌ನಲ್ಲಿ ಅರ್ಜಿಯನ್ನು ತುಂಬಿ ಮುಂದುವರೆಯಲು ಸಾಧ್ಯವಾಗುವುದಿಲ್ಲ . 
ಅರ್ಜಿದಾರ ನೀಡಿರುವ ವಿವರಗಳು ಎಲ್ಲಾ ರೀತಿಯಿಂದಲೂ ಸಮರ್ಪಕವಾಗಿದ್ದಲ್ಲಿ ಮಾತ್ರ ಚಲನ್ ಮುದ್ರಿಸಬಹುದು. 
ಚಲನ್ ಮುದ್ರಿಸಲು ಜನರೇಟ್ ಚಲನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ತ್ರಿಪತಿ ( Triplicate) ಬ್ಯಾಂಕ್ ಚಲನ್ 
ಸೃಜನೆಯಾಗುತ್ತದೆ. ಆ ಚಲನ್‌ನಲ್ಲಿ ಅರ್ಜಿಯ ಸಂಖ್ಯೆಯೊಂದಿಗೆ, ಆಯ್ಕೆ ಮಾಡಿರುವ ಘಟಕ, ನಿಮ್ಮ ಭಾವಚಿತ್ರ, ಪ್ರವರ್ಗ , 
ಮೀಸಲಾತಿಗಳ ವಿವರ ಮತ್ತು ಪಾವತಿಸಬೇಕಾಗಿರುವ ನಿಗದಿತ ಶುಲ್ಕಗಳ ವಿವರಗಳು ಇರುತ್ತವೆ. ಆ ಚಲನ್ ಪ್ರತಿಯನ್ನು 
ಮುದ್ರಿಸಿ/ ಪ್ರಿಂಟ್ ಮಾಡಿಕೊಳ್ಳತಕ್ಕದ್ದು. 

ನಂತರ ಅರ್ಜಿದಾರ ಮುದ್ರಿಸಿಕೊಳ್ಳಲಾದ ಚಲನ್‌ನಲ್ಲಿ ನಮೂದಾಗಿರುವ ಒಟ್ಟು ಪರೀಕ್ಷಾ ಶುಲ್ಕವನ್ನು ನಗದು 
ರೂಪದಲ್ಲಿಯೇ ಅಧಿಕೃತ ಎಸ್. ಬಿ. ಎಂ ಅಥವಾ ಎಸ್. ಬಿ. ಹೆಚ್ ಬ್ಯಾಂಕ್ ಶಾಖೆಗಳಲ್ಲಿ ಪಾವತಿಸಬೇಕು. ಶುಲ್ಕ ಪಾವತಿಸಿದ 
ನಂತರ ಚಲನ್‌ನ ಅಭ್ಯರ್ಥಿ ಪ್ರತಿಯನ್ನು ಇಟ್ಟುಕೊಂಡಿರತಕ್ಕದು. 

ಅಭ್ಯರ್ಥಿಯು ಶುಲ್ಕ ಪಾವತಿಸಿದ ಮರುದಿನ ಪುನಃ ಇಲಾಖೆಯ ಅಧಿಕೃತ ವೆಬ್ಸೈಟ್ www . ksp . gov.in 
ನಲ್ಲಿ My Application ನ್ನು ಕ್ಲಿಕ್ ಮಾಡಿ , ತಮ್ಮ ಅರ್ಜಿ ಸಂಖ್ಯೆ ಮತ್ತು ಜನ್ಮ ದಿನಾಂಕ ನಮೂದಿಸಿದ ನಂತರವೇ 
ಅರ್ಜಿ ತೆರೆಯುತ್ತದೆ ಹಾಗೂ ಅಭ್ಯರ್ಥಿಯು ಭರ್ತಿ ಮಾಡಿರುವ ಎಲ್ಲಾ ವಿವರಗಳನ್ನು ಒಳಗೊಂಡಂತೆ ಅರ್ಜಿಯು 
ಸೃಜನೆಯಾಗುತ್ತದೆ. ಸದರಿ ಅರ್ಜಿಯ ಪ್ರತಿಯನ್ನು ಪ್ರಿಂಟ್ ಮಾಡಿಟ್ಟುಕೊಳ್ಳತಕ್ಕದ್ದು . ಅರ್ಜಿ ಪ್ರತಿ ಮತ್ತು ಅರ್ಜಿ ಸಂಖ್ಯೆಯು 
ಮುಂದಿನ ನೇಮಕಾತಿ ಪ್ರಕ್ರಿಯೆಯ ಎಲ್ಲಾ ಹಂತಗಳಿಗೆ ಅವಶ್ಯಕವಾಗಿರುತ್ತದೆ. 
• ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ: 21.11 . 2016, ಬೆಳಿಗ್ಗೆ 10.00 ಗಂಟೆಯಿಂದ 
• ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 14.12.2016, ಸಂಜೆ 06. 00 ಗಂಟೆಯವರೆಗೆ 

• ಅಧಿಕೃತ ಬ್ಯಾಂಕ್ ಶಾಖೆಗಳ ಕಛೇರಿ ವೇಳೆಯಲ್ಲಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ : 16.12.2016, 
ಸೂಚನೆ: 
a) ಪೊಲೀಸ್ ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ನಲ್ಲಿ ನೀಡಲಾಗಿರುವ ಅರ್ಜಿಯನ್ನು ಭರ್ತಿ ಮಾಡಿ, ನಿಗದಿತ 

ದಿನಾಂಕದೊಳಗೆ ಸಲ್ಲಿಸಲಾಗುವ ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುವುದು. 


b ) ಆನ್‌ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವ ಸಂದರ್ಭದಲ್ಲಿ ಸಮಸ್ಯೆ ಎದುರಾದಲ್ಲಿ ಸಹಾಯವಾಣಿ 

( Help line) 080 - 22943346 ಅನ್ನು ಸಂಪರ್ಕಿಸಿ ಅಗತ್ಯ ಮಾಹಿತಿ ಪಡೆದು ಅರ್ಜಿ ಸಲ್ಲಿಸಬಹುದು. 
ಆನ್‌ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವ ಸಂದರ್ಭದಲ್ಲಿ ತಾಂತ್ರಿಕ ತೊಂದರೆ ಎದುರಾದಲ್ಲಿ 
ಅದನ್ನು ಸ್ಥಗಿತಗೊಳಿಸಿ ಮತ್ತೊಮ್ಮೆ ಅಧಿಕೃತ ವೆಬ್‌ಸೈಟ್‌ನಲ್ಲಿ ನೀಡಲಾಗಿರುವ ಅರ್ಜಿಯನ್ನು ಭರ್ತಿ ಮಾಡಲು 

ತಿಳಿಸಲಾಗಿದೆ. 
ಈ ಕೆಳಗೆ ನಮೂದಿಸಿರುವ ಖಾಲಿ ಹುದ್ದೆಗಳ ಸಂಖ್ಯೆ ತಾತ್ಕಾಲಿಕವಾಗಿದ್ದು, ಅವಶ್ಯಕತೆ ಹಾಗೂ ಸಂದರ್ಭಕ್ಕೆ ಅನುಗುಣವಾಗಿ 
ಬದಲಾವಣೆ ಮಾಡಲಾಗುವುದು. 

ಹೈ - ಕ ರಾಜ್ಯ ಮಟ್ಟದ ಸ್ಥಳೀಯ ವೃಂದ (ಶೇ .80) ರಡಿ ಖಾಲಿ ಇರುವ 
ಪೊಲೀಸ್ ಕಾನ್ಸ್‌ಟೇಬಲ್ ( ವೈರ್‌ಲೆಸ್ ) ( ಪುರುಷ) 
ಹೈ -ಕ ರಾಜ್ಯ ಮಟ್ಟದ ಸ್ಥಳೀಯ ವೃಂದ ( ಶೇ .80 ) ರಡಿ ಖಾಲಿ ಇರುವ 

02 
ಪೊಲೀಸ್ ಕಾನ್ಸ್‌ಟೇಬಲ್ ( ವೈರ್‌ಲೆಸ್ ) ( ಮಹಿಳಾ) | 

15 


( ಮೇಲೆ ನಮೂದಿಸಿರುವ ಖಾಲಿ ಹುದ್ದೆಗಳ ವರ್ಗೀಕರಣಕ್ಕೆ ಅನುಬಂಧ- ಅ ಅನ್ನು ನೋಡಿ) | 
4 . ಅರ್ಹತಾ ಷರತ್ತುಗಳು : 

a) ಭಾರತೀಯ ನಾಗರಿಕನಾಗಿರತಕ್ಕದ್ದು. 
b ) ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ 

ಇನ್ನೊಬ್ಬ ಹೆಂಡತಿ ಇರುವ ವ್ಯಕ್ತಿಯನ್ನು ಮದುವೆಯಾಗಿರುವ , ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ 

ಪೂರ್ವಾನುಮತಿಯನ್ನು ಪಡೆಯದೇ ನೇಮಕಾತಿಗೆ ಅರ್ಹರಾಗುವುದಿಲ್ಲ. 
c) ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಮತ್ತು ಅವರ ನೇಮಕಾತಿಯ 

ಕರ್ತವ್ಯಗಳ ದಕ್ಷ ನಿರ್ವಹಣೆಗೆ ಆತಂಕವನ್ನುಂಟು ಮಾಡುವ ಸಂಭವ ಇರುವ ಯಾವುದೇ ದೈಹಿಕ 

ನ್ಯೂನತೆಯಿಂದ ಮುಕ್ತರಾಗಿರಬೇಕು. 
5. ವಯೋಮಿತಿ : 
- ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಂದರೆ 14 .12.2016ಕ್ಕೆ ಅಭ್ಯರ್ಥಿಗೆ ಕನಿಷ್ಟ 19 
ವರ್ಷ ವಯಸ್ಸಾಗಿರಬೇಕು ಹಾಗೂ ಈ ಕೆಳಕಂಡ ವಯಸ್ಸು ಮೀರಿರಬಾರದು. 

ಸಾಮಾನ್ಯ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ: 
1) ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳಿಗೆ ಸೇರಿದ 

ಅಭ್ಯರ್ಥಿಗಳಿಗೆ 27 ವರ್ಷಗಳು . 

ii) ಇತರೆ ಅಭ್ಯರ್ಥಿಗಳಿಗೆ 25 ವರ್ಷಗಳು. 
6. ವಿದ್ಯಾರ್ಹತೆ: 

ಪೊಲೀಸ್ ಕಾನ್ಸ್‌ಟೇಬಲ್ ( ವೈರ್‌ಲೆಸ್ ) ( ಪುರುಷ ಮತ್ತು ಮಹಿಳಾ) ಹುದ್ದೆಗಳ ಆಯ್ಕೆಯ ಸಲುವಾಗಿ ಕಂಡಿಕೆ 
1ರಲ್ಲಿ ನಮೂದಿಸಿರುವ ವೃಂದ ಮತ್ತು ನೇಮಕಾತಿ ( ತಿದ್ದುಪಡಿ) ನಿಯಮಗಳನ್ವಯ ಅಭ್ಯರ್ಥಿಗಳು ಪಿ . ಯು . ಸಿ. ಅಥವಾ 
12ನೇ ತರಗತಿಯಲ್ಲಿ ವಿಜ್ಞಾನದಲ್ಲಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ( ಎಲೆಕ್ಟ್ರಾನಿಕ್ಸ್ ಅಥವಾ ಎಲೆಕ್ಟಿಕಲ್ಸ್ ಅಥವಾ ಫಿಜಿಕ್ಸ್ 
ಅಥವಾ ಕೆಮಿಸ್ಟ್ರಿ ಅಥವಾ ಮ್ಯಾತಮೆಟಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಟೆಲಿಕಮ್ಯೂನಿಕೇಷನ್ ) 
ತೇರ್ಗಡೆಯಾಗಿರಬೇಕು. 


ಟಿಪ್ಪಣಿ : 
a) ಮೇಲೆ ನಮೂದಿಸಿದಂತೆ ವಿದ್ಯಾರ್ಹತೆಯನ್ನು ಹೊಂದದೇ ಇರುವ ಅಭ್ಯರ್ಥಿಗಳು ನೇಮಕಾತಿ ಪ್ರಕ್ರಿಯೆಯಲ್ಲಿ 

ಭಾಗವಹಿಸಿದ್ದರೆ ನಂತರ ನೇಮಕಾತಿ ಸಮಿತಿಗೆ ವಿದ್ಯಾರ್ಹತೆ / ಶೇಕಡ ಅಂಕಗಳನ್ನು ಹೊಂದಿರುವುದಿಲ್ಲವೆಂದು 
ಪತ್ತೆಯಾದಲ್ಲಿ ಅಂತಹ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು ಯಾವುದೇ ಹಂತದಲ್ಲಾದರೂ ರದ್ದು 

ಪಡಿಸಲಾಗುವುದು. 
b ) ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ ಬರೆದು 

ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. ಮೇಲಿನ 
ವಿದ್ಯಾರ್ಹತೆಯನ್ನು ಹೊರತುಪಡಿಸಿ ಬೇರೆ ಯಾವ ವಿದ್ಯಾರ್ಹತೆಯನ್ನೂ ಪರಿಗಣಿಸಲಾಗುವುದಿಲ್ಲ. ಅರ್ಜಿ 
ಸಲ್ಲಿಸಲು ಕೊನೆಯ ದಿನಾಂಕ:14.12.2016ರೊಳಗೆ ಎಲ್ಲಾ ಅಭ್ಯರ್ಥಿಗಳು ಪಿ . ಯು . ಸಿ. ಅಥವಾ 12ನೇ 

ತರಗತಿಯಲ್ಲಿ ವಿಜ್ಞಾನದಲ್ಲಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಪರೀಕ್ಷೆಯ ಅಂಕಪಟ್ಟಿಯನ್ನು ಹೊಂದಿರಬೇಕು. 
c) ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 69 ಎಸ್‌ಸಿಆರ್ 84 ಬೆಂಗಳೂರು, ದಿನಾಂಕ: 23 . 09. 1985 ರನ್ವಯ ಸಿ 

ವರ್ಗದ ಹುದ್ದೆಗಳಿಗೆ ಆಯ್ಕೆಯಾದ ಯಾವುದೇ ಅಭ್ಯರ್ಥಿಯು ಸರ್ಕಾರವು ವಿಶೇಷ ಅಥವಾ ಸಾಮಾನ್ಯ 
ಆದೇಶದಲ್ಲಿ ನಿಗದಿಪಡಿಸುವ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗದ ಹೊರತು ನೇಮಕ ಹೊಂದಲು 
ಅರ್ಹನಾಗುವುದಿಲ್ಲ. ಆದ್ದರಿಂದ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಎಸ್‌ಎಸ್‌ಎಲ್‌ಸಿ 
ಪರೀಕ್ಷೆಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಸಿಸದಿದ್ದರೆ ಅಂತಹ ಅಭ್ಯರ್ಥಿಗಳು 

ನೇಮಕಾತಿ ಪ್ರಾಧಿಕಾರ ನಡೆಸುವ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಉತ್ತೀರ್ಣರಾಗತಕ್ಕದ್ದು . 
7. ತರಬೇತಿ, ಖಾಯಂಪೂರ್ವ ಅವಧಿ ಮತ್ತು ವೇತನ ಶ್ರೇಣಿ : 

a) ತರಬೇತಿ: 
ನೇಮಕಾತಿ ಹೊಂದಿದ ಅಭ್ಯರ್ಥಿಗಳು ಡಿಜಿ ಮತ್ತು ಐಜಿಪಿ ರವರು ಕಾಲ ಕಾಲಕ್ಕೆ ನಿರ್ದಿಷ್ಟ ಪಡಿಸಿದ ಪೊಲೀಸ್ 

ತರಬೇತಿ ಶಾಲೆಗಳಲ್ಲಿ ಮೂಲ ತರಬೇತಿಯನ್ನು ಪಡೆಯಬೇಕು. ತರಬೇತಿಯಲ್ಲಿ ನಿಗದಿಪಡಿಸಿದ ಪರೀಕ್ಷೆಗಳಲ್ಲಿ 

ಉತ್ತೀರ್ಣರಾಗಬೇಕು. ಅನುತ್ತೀರ್ಣರಾದ ಅಭ್ಯರ್ಥಿಗಳನ್ನು ಸೇವೆಯಿಂದ ವಜಾಗೊಳಿಸಲಾಗುವುದು. 
b ) ಖಾಯಂದೂರ್ವ ಅವಧಿ: 
ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳು ಎರಡು ವರ್ಷ ಆರು ತಿಂಗಳು ಖಾಯಂ ಪೂರ್ವ 

- ಅವಧಿಯಲ್ಲಿರುತ್ತಾರೆ . 

c) ವೇತನ ಶ್ರೇಣಿ: 
ಕ.11600 - 200 -12000- 250- 13000- 300 -14200 -350 -15600- 400- 17200 - 450 -19000- 500- 21000 

d) ಪಿಂಚಣಿ ಸೌಲಭ್ಯ : 
ಸರ್ಕಾರದ ಆದೇಶ ಸಂಖ್ಯೆ : ಎಫ್ಡಿ( ಎಸ್‌ಪಿಎಲ್) 04 ಪಿಇಟಿ 2005, ದಿನಾಂಕ: 31. 03.2006 ರಂತೆ ನೂತನ 

ಅಂಶದಾಯಿ ಪಿಂಚಣಿ ಸೌಲಭ್ಯ ಅನ್ವಯವಾಗುವುದು. 
8. ಲಿಖಿತ ಪರೀಕ್ಷೆ: 
a) ಪರೀಕ್ಷೆಗಳ ದಿನಾಂಕವನ್ನು ಮುಂದೆ ಜಾಹೀರಾತು ಪಡಿಸಲಾಗುವುದು ಹಾಗೂ ಪೊಲೀಸ್ ಇಲಾಖೆಯ 

ವೆಬ್ಸೈಟ್ http ://www . ksp. gov.in ನಲ್ಲಿ ಪ್ರಕಟಿಸಲಾಗುವುದು. ಆದ್ದರಿಂದ ಅಭ್ಯರ್ಥಿಗಳು ಇಲಾಖೆಯ 
ವೈಬ್‌ಸೈಟ್‌ನ್ನು ದಿನ ನಿತ್ಯ ನೋಡಲು ತಿಳಿಸಲಾಗಿದೆ. ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯನ್ನು ಆಯ್ಕೆ ಸಮಿತಿಯು 
ನಿಗದಿಪಡಿಸುವ ಕೇಂದ್ರಗಳಲ್ಲಿ ಮಾತ್ರ ನಡೆಸಲಾಗುವುದು . ಆಯ್ಕೆ ಸಮಿತಿಯು ಯಾವುದೇ ಪರೀಕ್ಷಾ ಕೇಂದ್ರವನ್ನು 

ರದ್ದುಪಡಿಸುವ ಅಥವಾ ಹೊಸದಾಗಿ ಸೇರಿಸುವ ಹಕ್ಕನ್ನು ಕಾಯ್ದಿರಿಸಿಕೊಂಡಿರುತ್ತದೆ. 
b ) ಆನ್‌ಲೈನ್ ಮುಖಾಂತರ ಮಾತ್ರ ಅರ್ಜಿ ಸಲ್ಲಿಸಿರುವುದರಿಂದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯ ದಿನಾಂಕ, 

ಸಮಯ ಮತ್ತು ಸ್ಥಳವನ್ನು ಹೊಂದಿರುವ ಪ್ರವೇಶ ಕರೆ ಪತ್ರವನ್ನು ಪ್ರತ್ಯೇಕವಾಗಿ ಅಂಚೆ ಮುಖಾಂತರ 


ನೀಡಲಾಗುವುದಿಲ್ಲ, ಆದ್ದರಿಂದ ಲಿಖಿತ ಪರೀಕ್ಷೆಯ ಕರೆಪತ್ರವನ್ನು ಈ ಕಛೇರಿಯ ಅಧಿಕೃತ ವೆಬ್ಸೈಟ್ 
Www.ksp . gov.in ನಿಂದ ಕಡ್ಡಾಯವಾಗಿ ಪಡೆದುಕೊಳ್ಳತಕ್ಕದ್ದು (Download). ಈ ಸಂಬಂಧ 
ಅಭ್ಯರ್ಥಿಗಳು ಮುಖ್ಯವಾಗಿ ಈ ಕಛೇರಿಯ ಅಧಿಕೃತ ವೆಬ್ ಸೈಟ್ www.ksp .gov.in ನ್ನು ದಿನನಿತ್ಯ 
ಮೇಲಿಂದ ಮೇಲೆ ಗಮನಿಸುತ್ತಿರುವುದು ಸೂಕ್ತ. ಕರೆಪತ್ರವನ್ನು ಪಡೆಯದೆ ಪರೀಕ್ಷೆಗೆ ಹಾಜರಾದಲ್ಲಿ 
ಅಂತಹವರಿಗೆ ಲಿಖಿತ ಪರೀಕ್ಷೆಗೆ ಅವಕಾಶ ನೀಡಲಾಗುವುದಿಲ್ಲ. ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಗೆ ಬರುವಾಗ, 
ಕರೆಪತ್ರದ ಜೊತೆಗೆ ಈ ಕೆಳಕಂಡ ಯಾವುದಾದರೊಂದು ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ 
ಹಾಜರುಪಡಿಸತಕ್ಕದ್ದು 
1) ಪಾಸ್‌ಪೋರ್ಟ್ ( Passport) 
ii) ಚಾಲನಾ ಪರವಾನಗಿ ಪತ್ರ ( Driving License ) 
iii) ಪ್ಯಾನ್ ಕಾರ್ಡ್ ( PAN Card) 
iv) ರಾಜ್ಯ ಸರ್ಕಾರ/ ಕೇಂದ್ರ ಸರ್ಕಾರ / ಸಾರ್ವಜನಿಕ ಸ್ವಾಮ್ಯದ ಅಥವಾ ಸರ್ಕಾರದ ಅಧೀನಕ್ಕೊಳಪಟ್ಟ 

ಖಾಸಗೀ ಕಂಪನಿಗಳು ವಿತರಿಸಿರುವ ಭಾವಚಿತ್ರವಿರುವ ಸೇವಾ ಗುರುತಿನ ಚೀಟಿ ( Service ID 
Card ) 
- ಸಾರ್ವಜನಿಕ ಬ್ಯಾಂಕುಗಳು / ಅಂಚೆ ಕಛೇರಿಗಳು ವಿತರಿಸಿರುವ ಭಾವಚಿತ್ರವಿರುವ ಪಾಸ್ ಪುಸ್ತಕ 

(Bank Pass Book with Photograph ) 
vi) ಭಾವಚಿತ್ರ ಸಮೇತ ನೋಂದಣಿಯಾಗಿರುವ ಸ್ವತ್ತಿನ ದಾಖಲೆಪತ್ರ ಅಥವಾ ಪಟ್ಟಾ ಪುಸ್ತಕ (Pattas 

and registered deeds with Photograph ) 
vii) ಭಾವಚಿತ್ರ ಸಮೇತ ಸಂಬಂಧಪಟ್ಟ ಪ್ರಾಧಿಕಾರಿಯವರು ವಿತರಿಸಿರುವ ಜಾತಿ ಪ್ರಮಾಣ ಪತ್ರ ( Caste 

Certificate with Photo ) 
viii) ಎನ್. ಆರ್. ಇ. ಜಿ.ಎಸ್. ಯಿಂದ ನೀಡಿದ ಭಾವಚಿತ್ರವಿರುವ ಉದ್ಯೋಗ ಚೀಟಿ. ( Job Cards With 

Photograph) | 
ix ) ಎಲೆಕ್ಟೋರಲ್ ಮೋಟೋ ಗುರುತಿನ ಚೀಟಿ (EPIC ). 

x) ಭಾರತೀಯ ಗುರುತು ಪ್ರಾಧಿಕಾರದಿಂದ ನೀಡಲಾಗಿರುವ ಆಧಾರ್ ಕಾರ್ಡ್ (AADHAR CARD). 
c) ಲಿಖಿತ ಪರೀಕ್ಷೆಗೆ ತರಬೇಕಾದ ದಾಖಲೆಗಳು 1) ಲಿಖಿತ ಪರೀಕ್ಷೆಯ ಕರೆಪತ್ಯ, ii) ಗುರುತಿನ ಚೀಟಿ, id) 

ಆನ್‌ಲೈನ್ ಅರ್ಜಿಯ ಜೆರಾಕ್ಸ್ ಪ್ರತಿ ತರತಕ್ಕದ್ದು, ತಪ್ಪಿದ್ದಲ್ಲಿ ಲಿಖಿತ ಪರೀಕ್ಷೆಗೆ ಹಾಜರಾಗಲು ಅನುಮತಿ 

ನೀಡಲಾಗುವುದಿಲ್ಲ. 
d) ಪೊಲೀಸ್ ಕಾನ್ಸ್‌ಟೇಬಲ್ (ವೈರ್‌ಲೆಸ್ ) (ಪುರುಷ ಮತ್ತು ಮಹಿಳಾ) ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕನ್ನಡ 

ಅಥವಾ ಆಂಗ್ಲ ಭಾಷೆಯಲ್ಲಿ 100 ಅಂಕಗಳಿಗೆ ವಸ್ತುನಿಷ್ಟ ( ಆಬೈಕ್ಟಿವ್) ಮಾದರಿಯದಾಗಿದ್ದು, ಬಹುವಿಧ ಆಯ್ಕೆ 
(Multiple choice ) ಉತ್ತರಗಳ ಲಿಖಿತ ಪರೀಕ್ಷೆ ಇರುತ್ತದೆ. ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, 
ಇತಿಹಾಸ, ಭಾರತದ ಸಂವಿಧಾನ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮ , ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಮತ್ತು 
ನೀತಿ ಶಿಕ್ಷಣ ಇತ್ಯಾದಿಗಳ ಬಗ್ಗೆ ಪ್ರಶ್ನೆಗಳು ಇರುತ್ತವೆ. ಪ್ರತಿ ಸರಿ ಉತ್ತರಕ್ಕೆ 1.00 ಅಂಕವನ್ನು ನೀಡಲಾಗುವುದು 
ಮತ್ತು ತಪ್ಪು ಉತ್ತರಕ್ಕೆ 0.25 ಅಂಕವನ್ನು ಕಳೆಯಲಾಗುವುದು. ಪರೀಕ್ಷೆಯ ಅವಧಿಯು ಒಂದೂವರೆ 

ಗಂಟೆಯದ್ದಾಗಿರುತ್ತದೆ. 
e) ಸೂಚನೆ: 

1) ಪ್ರಶ್ನೆ ಪತ್ರಿಕೆ ವಸ್ತುನಿಷ್ಟ ( ಆಪ್ಟೆಕ್ಟಿವ್) ಮಾದರಿಯದಾಗಿರುತ್ತದೆ. 
ii) ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಓ . ಎಂ .ಆರ್ ಶೀಟ್‌ನಲ್ಲಿ ಕಪ್ಪು/ನೀಲಿ ಬಣ್ಣದ ಬಾಲ್‌ಪಾಯಿಂಟ್ 

ಪೆನ್ನಿನಿಂದ ಮಾತ್ರ ಗುರುತಿಸಬೇಕಾಗುತ್ತದೆ. ನಿಗದಿತ ಜಾಗದಲ್ಲಿ ಪ್ರಶ್ನೆ ಪತ್ರಿಕೆಯ ಶ್ರೇಣಿ ( ಎ,ಬಿ,ಸಿ 


ಇತ್ಯಾದಿ) ಹಾಗೂ ಅಭ್ಯರ್ಥಿಯ ಅರ್ಜಿ ಸಂಖ್ಯೆ, ರೋಲ್ ನಂಬರ್ ಮತ್ತು ಸಹಿಯನ್ನು ತಪ್ಪದೇ 
ನಮೂದು ಮಾಡಬೇಕು. ಇದನ್ನು ತುಂಬದಿದ್ದರೆ ಉತ್ತರಗಳನ್ನು ಮೌಲ್ಯಮಾಪನ ಮಾಡಲಾಗುವುದಿಲ್ಲ 
ಹಾಗೂ ಅಭ್ಯರ್ಥಿ ಆಯ್ಕೆಗೆ ಅನರ್ಹನಾಗುತ್ತಾರೆ. ಆದ್ದರಿಂದ ಅಭ್ಯರ್ಥಿಯು ಸರಿಯಾಗಿ ಮೇಲಿನ 

ಮಾಹಿತಿ/ವಿವರಗಳನ್ನು ಕಡ್ಡಾಯವಾಗಿ ಗುರುತಿಸಬೇಕು. 
iii) ಅಭ್ಯರ್ಥಿಗಳು ಅರ್ಜಿ ಸಂಖ್ಯೆ, ರೋಲ್ ನಂಬರ್ ಇತ್ಯಾದಿ ಭರ್ತಿ ಮಾಡಿದ ನಂತರ ನಿಗದಿತ 

ಜಾಗದಲ್ಲಿ ತಪ್ಪದೇ ಸಹಿ ಮಾಡಬೇಕು ಮತ್ತು ಎಡಗೈ ಹೆಬ್ಬೆಟ್ಟಿನ ಗುರುತು ಹಾಕಬೇಕು. 
iv ) ಅರ್ಜಿ ಸಂಖ್ಯೆ, ರೋಲ್ ನಂಬರ್ ಪ್ರಶ್ನೆ ಪತ್ರಿಕೆ ಶ್ರೇಣಿ ಇತ್ಯಾದಿಗಳನ್ನು ಒ. ಎಂ .ಆರ್ ಉತ್ತರ 

ಪತ್ರಿಕೆಯಲ್ಲಿ ಭರ್ತಿ ಮಾಡದೆ ಪರೀಕ್ಷೆ ಮುಗಿದ ನಂತರ ಅದನ್ನು ಪರಿಗಣಿಸುವಂತೆ ಕೋರಿದಲ್ಲಿ 
ಅಂತಹ ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಗೆ ನಿಗದಿಪಡಿಸಿರುವ ಸಮಯಕ್ಕಿಂತ 90 ನಿಮಿಷಗಳ ಮುಂಚಿತವಾಗಿ 
ಪರೀಕ್ಷಾ ಕೊಠಡಿಯಲ್ಲಿ ಹಾಜರಿರತಕ್ಕದ್ದು, ಆ ಸಮಯದಲ್ಲಿ ಪರೀಕ್ಷಾ ಮೇಲ್ವಿಚಾರಕರು ಉತ್ತರ 
ಪತ್ರಿಕೆಯಲ್ಲಿ ಅರ್ಜಿ ಸಂಖ್ಯೆ, ನೊಂದಣಿ ಸಂಖ್ಯೆ, ಪ್ರಶ್ನೆ ಪತ್ರಿಕೆ ಶ್ರೇಣಿ, ಸಹಿ , ಎಡಗೈ ಹೆಬ್ಬೆಟ್ಟಿನ 

ಭರ್ತಿ / ಗುರುತು ಮಾಡುವ ಬಗ್ಗೆ ಕೆಲವು ಮಾರ್ಗ ಸೂಚನೆಗಳನ್ನು ನೀಡುವರು. 
vi) ನೇಮಕಾತಿ ಸಮಿತಿಯು ನಡೆಸುವ ಯಾವುದೇ ಪರೀಕ್ಷೆಗಳಲ್ಲಿ ಅನುಚಿತವಾಗಿ ವರ್ತಿಸಿದರೆ, ಅಥವಾ 

ನಕಲು ಮಾಡಿದ್ದು ಕಂಡು ಬಂದರೆ ಅಥವಾ ನಕಲು ಮಾಡುವ ಸಾಮಗ್ರಿಯನ್ನು ಹೊಂದಿದ್ದರೆ, 
ಅಂತಹ ಅಭ್ಯರ್ಥಿಗಳನ್ನು 3 ವರ್ಷಗಳ ಕಾಲ ಡಿಬಾರ್ ಮಾಡಲಾಗುವುದು. 
ಪರೀಕ್ಷಾ ಕೇಂದ್ರದಲ್ಲಿ ಮೊಬೈಲ್ ಫೋನುಗಳನ್ನು ನಿಷೇಧಿಸಲಾಗಿದೆ. ಪರೀಕ್ಷೆ ಬರೆಯುವಾಗ ಮೊಬೈಲ್ 

ಫೋನುಗಳನ್ನು ಅಭ್ಯರ್ಥಿಗಳು ಹೊಂದಿದ್ದರೆ ಅವರನ್ನು ಅನರ್ಹಗೊಳಿಸಲಾಗುತ್ತದೆ. 
viii) ಎಲೆಕ್ಟ್ರಾನಿಕ್ ಸಾಮಗ್ರಿಗಳಾದ ಕ್ಯಾಲ್ಕುಲೇಟರ್ ಇತ್ಯಾದಿಗಳನ್ನು ಪರೀಕ್ಷಾ ಕೊಠಡಿಗೆ ತೆಗೆದುಕೊಂಡು 

ಹೋಗುವುದನ್ನು ನಿಷೇಧಿಸಲಾಗಿದೆ. 
ಈ ಪ್ರಶ್ನೆ ಪತ್ರಿಕೆಯಲ್ಲಿನ ಯಾವುದಾದರು ಪ್ರಶ್ನೆಯ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ, ಪರೀಕ್ಷಾ ಕೇಂದ್ರವನ್ನು 
ಬಿಡುವ ಮೊದಲು ಆಯಾ ಪರೀಕ್ಷಾ ದಿನವೇ ಸಂಬಂಧಿತ ಮೇಲ್ವಿಚಾರಕರ ಮುಖಾಂತರ ಅವರ 
ಹೆಸರು, ವಿಳಾಸ, ನೋಂದಣಿ ಸಂಖ್ಯೆ, ಇತ್ಯಾದಿಗಳನ್ನು ನಮೂದಿಸಿರುವ ಲಿಖಿತ ಮನವಿಯನ್ನು 
ನೇಮಕಾತಿ ಸಮಿತಿಗೆ ಸಲ್ಲಿಸಿ ಸ್ವೀಕೃತಿ ( Acknowledgement) ಪಡೆಯಬೇಕು. ಪರೀಕ್ಷಾ ಕೇಂದ್ರ 
ಬಿಟ್ಟ ನಂತರ ಕಳುಹಿಸುವ ಯಾವುದೇ ಆಕ್ಷೇಪಣೆಯನ್ನು ಮಾನ್ಯ ಮಾಡಲಾಗುವುದಿಲ್ಲ. ಪ್ರಶ್ನೆ 
ಪತ್ರಿಕೆಯಲ್ಲಿ ಯಾವುದೇ ದೋಷ ಕಂಡು ಬಂದಲ್ಲಿ ಅದನ್ನು ತಕ್ಷಣ ಮೇಲ್ವಿಚಾರಕರ ಗಮನಕ್ಕೆ ತಂದು 
ಅದನ್ನು ಸರಿಪಡಿಸಿಕೊಳ್ಳಬೇಕು. ಪರೀಕ್ಷೆ ಮುಗಿದ ನಂತರ ಅದರ ಬಗ್ಗೆ ನೇಮಕಾತಿ ಸಮಿತಿಯ 
ಗಮನಕ್ಕೆ ತಂದರೆ ಅಂತಹ ಆಕ್ಷೇಪಣೆಗಳನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. 
ಅಭ್ಯರ್ಥಿಗಳು ವಸ್ತುನಿಷ್ಟ ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಅರ್ಹತಾ ಪಟ್ಟಿಯನ್ನು 
ತಯಾರಿಸಲಾಗುವುದು. ಈ ಅರ್ಹತಾ ಪಟ್ಟಿಯಿಂದ ಪ್ರತಿ ವರ್ಗದಲ್ಲಿ ಅಧಿಸೂಚಿತ ಖಾಲಿ ಇರುವ ಹುದ್ದೆಗಳಿಗೆ 
ಮೆರಿಟ್ ಹಾಗೂ ಮೀಸಲಾತಿ ಅನುಗುಣವಾಗಿ ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಗಳಿಗೆ 1:5 ರ 
ಅನುಪಾತದಲ್ಲಿ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ತಯಾರಿಸಲಾಗುವುದು. 

1:5 ರ ಅನುಪಾತದಂತೆ ಆಯ್ಕೆಯಾಗಿರುವ ಅಭ್ಯರ್ಥಿಗಳು ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಗಳಲ್ಲಿ 
ಅರ್ಹರಾಗದಿದ್ದಲ್ಲಿ ಮುಂದಿನ 1:5 ರ ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ 
ಪರೀಕ್ಷೆಗಳಿಗೆ ಕರೆಯಲಾಗುವುದು. ಈ ಅನುಪಾತವು ಯಾವುದೇ ಕಾರಣಕ್ಕೂ 1:10ರ ಅನುಪಾತವನ್ನು 
ಮೀರುವುದಿಲ್ಲ. 


f) 


9) ಲಿಖಿತ ಪರೀಕ್ಷೆಯಲ್ಲಿ 1:5ರ ಅನುಪಾತದಡಿ ಅರ್ಹಗೊಂಡ ಅಭ್ಯರ್ಥಿಗಳಿಗೆ ದೇಹದಾರ್ಡ್ಯತೆ ಪರೀಕ್ಷೆ ( Physical 
Standard Test) ಮತ್ತು ಸಹಿಷ್ಣುತೆ ಪರೀಕ್ಷೆ ( Endurance Test) ಗಳನ್ನು ನಡೆಸಲಾಗುವುದು : 

ಪರೀಕ್ಷೆಗಳ ದಿನಾಂಕವನ್ನು ಪೊಲೀಸ್ ಇಲಾಖೆಯ ವೆಬ್‌ಸೈಟ್ http ://www . ksp .gov.in ” ನಲ್ಲಿ 
ಪ್ರಕಟಿಸಲಾಗುವುದು. ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯ ದಿನಾಂಕ, ಸಮಯ ಮತ್ತು ಸ್ಥಳವನ್ನು ಹೊಂದಿರುವ 
ಪ್ರವೇಶ/ ಕರೆ ಪತ್ರಗಳನ್ನು ಪೊಲೀಸ್ ಇಲಾಖೆಯ ಅಂತರ್ಜಾಲದಿಂದ ಅಭ್ಯರ್ಥಿಗಳು ಕಡ್ಡಾಯವಾಗಿ ಡೌನ್ ಲೋಡ್ 
ಮಾಡಿಕೊಳ್ಳಬೇಕು. ಅಭ್ಯರ್ಥಿಗಳಿಗೆ ಪ್ರವೇಶ ಪತ್ರಗಳನ್ನು ಪ್ರತ್ಯೇಕವಾಗಿ ರವಾನಿಸಲಾಗುವುದಿಲ್ಲ. ಪ್ರವೇಶ ಪತ್ರವಿಲ್ಲದೇ ಪಿ.ಎಸ್. ಟಿ. 
ಮತ್ತು ಇ. ಟಿ . ಪರೀಕ್ಷೆಗಳಿಗೆ ಅನುವು ಮಾಡಲಾಗುವುದಿಲ್ಲ. ಈ ಸಂಬಂಧ ಅಭ್ಯರ್ಥಿಗಳು ಮುಖ್ಯವಾಗಿ ಈ ಕಛೇರಿಯ ಅಧಿಕೃತ 
ವೆಬ್ಸೈಟ್ www. ksp. gov.in ನ್ನು ಮೇಲಿಂದ ಮೇಲೆ ಗಮನಿಸುತ್ತಿರುವುದು ಸೂಕ್ತ. 
a) ಅಭ್ಯರ್ಥಿಗಳಿಗೆ ದೇಹದಾರ್ಡ್ಯತೆ ಮತ್ತು ಸಹಿಷ್ಣುತೆ ಪರೀಕ್ಷೆಗಳನ್ನು ಸಂಬಂಧಪಟ್ಟ ಘಟಕಾಧಿಕಾರಿ ನಿಗದಿಪಡಿಸಿದ 

ಸ್ಥಳದಲ್ಲಿ ನಡೆಸಲಾಗುವುದು. ಆಯ್ಕೆ ಸಮಿತಿಯು ಯಾವುದೇ ಪರೀಕ್ಷಾ ಕೇಂದ್ರವನ್ನು ರದ್ದುಪಡಿಸುವ ಅಥವಾ 
ಹೊಸದಾಗಿ ಸೇರಿಸುವ ಹಕ್ಕನ್ನು ಕಾಯ್ದಿರಿಸಿಕೊಂಡಿರುತ್ತದೆ. ಆದ್ದರಿಂದ ಅಭ್ಯರ್ಥಿಗಳು ಇಲಾಖೆಯ 

ವೈಬ್‌ಸೈಟ್‌ನ್ನು ದಿನ ನಿತ್ಯ ನೋಡಲು ತಿಳಿಸಲಾಗಿದೆ. 
b ) ದೈಹಿಕ ಪರೀಕ್ಷೆಯು ನಡೆಯುವ ವೇಳೆ ಮತ್ತು ಸ್ಥಳವನ್ನು ಸಂಬಂಧಪಟ್ಟ ದೈಹಿಕ ಪರೀಕ್ಷೆಯ ಕೇಂದ್ರಗಳ 
ಸೂಚನಾ ಫಲಕದಲ್ಲಿಯೂ ಸಹ ಪ್ರಕಟಿಸಲಾಗುವುದು. ಕರೆಪತ್ರವನ್ನು ಪಡೆಯದೆ ಪರೀಕ್ಷೆಗೆ ಹಾಜರಾದಲ್ಲಿ 
ಅಂತಹವರಿಗೆ ದೈಹಿಕ ಪರೀಕ್ಷೆಗೆ ಅವಕಾಶ ನೀಡಲಾಗುವುದಿಲ್ಲ. 
ದೈಹಿಕ ಪರೀಕ್ಷೆಗೆ ಬರುವಾಗ ಕರೆಪತ್ರದ ಜೊತೆಗೆ ಈ ಕೆಳಕಂಡ ಯಾವುದಾದರೊಂದು ಗುರುತಿನ ಚೀಟಿಯನ್ನು 
ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು. 
1) ಪಾಸ್‌ಪೋರ್ಟ್ (Passport) 
ii) ಚಾಲನಾ ಪರವಾನಗಿ ಪತ್ರ ( Driving License) 

ಪ್ಯಾನ್ ಕಾರ್ಡ್ (PAN Card) 
iv) ರಾಜ್ಯ ಸರ್ಕಾರ / ಕೇಂದ್ರ ಸರ್ಕಾರ / ಸಾರ್ವಜನಿಕ ಸ್ವಾಮ್ಯದ ಅಥವಾ ಸರ್ಕಾರದ ಅಧೀನಕ್ಕೊಳಪಟ್ಟ 

ಖಾಸಗೀ ಕಂಪನಿಗಳು ವಿತರಿಸಿರುವ ಭಾವಚಿತ್ರವಿರುವ ಸೇವಾ ಗುರುತಿನ ಚೀಟಿ (Service ID Card) 
ಸಾರ್ವಜನಿಕ ಬ್ಯಾಂಕುಗಳು / ಅಂಚೆ ಕಛೇರಿಗಳು ವಿತರಿಸಿರುವ ಭಾವಚಿತ್ರವಿರುವ ಪಾಸ್ ಪುಸ್ತಕ (Bank 

Pass Book with Photograph ) 
vi) ಭಾವಚಿತ್ರ ಸಮೇತ ನೋಂದಣಿಯಾಗಿರುವ ಸ್ವತ್ತಿನ ದಾಖಲೆಪತ್ರ ಅಥವಾ ಪಟ್ಟಾ ಪುಸ್ತಕ (Pattas and 

registered deeds with Photograph ) 
vii) ಭಾವಚಿತ್ರ ಸಮೇತ ಸಂಬಂಧಪಟ್ಟ ಪ್ರಾಧಿಕಾರಿಯವರು ವಿತರಿಸಿರುವ ಜಾತಿ ಪ್ರಮಾಣ ಪತ್ರ (Caste 

Certificate with Photo ) 
viii) ಎನ್. ಆರ್. ಇ.ಜಿ. ಎಸ್. ಯಿಂದ ನೀಡಿದ ಭಾವಚಿತ್ರವಿರುವ ಉದ್ಯೋಗ ಚೀಟಿ. ( Job cards with 

Photograph ) 
ix ) ಎಲೆಕ್ಟೋರಲ್ ಮೋಟೋ ಗುರುತಿನ ಚೀಟಿ (EPIC). 

x) ಭಾರತೀಯ ಗುರುತು ಪ್ರಾಧಿಕಾರದಿಂದ ನೀಡಲಾಗಿರುವ ಆಧಾರ್ ಕಾರ್ಡ್ (AADHAR CARD ). 
c) ಕರೆಪತ್ರದ ಜೊತೆಗೆ ಆನ್‌ಲೈನ್ ಮುಖಾಂತರ ಸಲ್ಲಿಸಿದ ಅರ್ಜಿಯ ಜೆರಾಕ್ಸ್ ಪ್ರತಿಯನ್ನು ಸಹ ತರತಕ್ಕದ್ದು, 

ತಪ್ಪಿದ್ದಲ್ಲಿ ಪರೀಕ್ಷೆಗೆ ಹಾಜರಾಗಲು ಅನುಮತಿ ನೀಡಲಾಗುವುದಿಲ್ಲ. ನಿಗದಿತ ದಿನಾಂಕ ಹಾಗೂ ಸಮಯದಲ್ಲಿ 
ಹಾಜರಾಗದಿದ್ದರೆ ಅಂತಹವರನ್ನು ಅನರ್ಹಗೊಳಿಸಲಾಗುವುದು ಹಾಗೂ ಬದಲಿ ದಿನಾಂಕವನ್ನು 
ನೀಡಲಾಗುವುದಿಲ್ಲ. 


d) ದೇಹದಾರ್ಢತೆ ಪರೀಕ್ಷೆ ( Physical Standard Test): 

ಕನಿಷ್ಠ ಎತ್ತರ : 168 ಸೆಂ . ಮೀ . 
ಎಲ್ಲಾ ಸಾಮಾನ್ಯ 
ಕನಿಷ್ಠ ಎದೆ ಸುತ್ತಳತೆ : 86 ಸೆಂ . ಮೀ (ಪೂರ್ತಿ ವಿಸ್ತರಿಸಿದಾಗ ) ಕನಿಷ್ಟ 

ವಿಸ್ತರಣೆ 5 ಸೆಂ . ಮೀ . 
ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ : 157 ಸೆಂ . ಮೀ . ಕನಿಷ್ಠ ತೂಕ : 45 ಕೆ. ಜಿ. 
e) ಸಹಿಷ್ಣುತೆ ಪರೀಕ್ಷೆ : ( Endurance Test) | 
1) ಮೇಲಿನ ದೇಹದಾರ್ಡ್ಯತೆ ಪರೀಕ್ಷೆಯಲ್ಲಿ ಅರ್ಹರಾದ ಅಭ್ಯರ್ಥಿಗಳು ಈ ಕೆಳಗಿನ ಎಲ್ಲಾ ಸಹಿಷ್ಣುತೆ 

ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು ಹಾಗೂ ಈ ಕೆಳಗಿನ ಎಲ್ಲಾ ಸಹಿಷ್ಣುತೆ ಪರೀಕ್ಷೆಗಳನ್ನು ಈ ಕೆಳಗೆ 
ನಮೂದಿಸಿರುವ ಕ್ರಮದಲ್ಲಿಯೇ ಭಾಗವಹಿಸುವುದು ಕಡ್ಡಾಯವಾಗಿರುತ್ತದೆ. ಈ ಪರೀಕ್ಷೆಗಳಲ್ಲಿ 
ಭಾಗವಹಿಸುವುದನ್ನು ತಿರಸ್ಕರಿಸುವವರು/ ವಿಫಲವಾಗುವವರು ಅನರ್ಹತೆಗೆ ಒಳಗಾಗುವರು. ಪ್ರತಿಯೊಂದು 
ಸಹಿಷ್ಣುತೆ ಪರೀಕ್ಷೆ ಮುಗಿದ ನಂತರ ನಿಗದಿತ ನಮೂನೆಗೆ ಅಭ್ಯರ್ಥಿಯು ಭರ್ತಿ ಮಾಡಿರುವ ವಿವರಗಳನ್ನು 
ಪರಿಶೀಲಿಸಿ ಸಹಿ ಹಾಕಬೇಕು. ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಯು ಅನರ್ಹತೆಗೊಳಗಾಗುವನು. ಸಹಿಷ್ಣುತೆ 

ಪರೀಕ್ಷೆಗೆ ಅಂಕಗಳನ್ನು ನೀಡಲಾಗುವುದಿಲ್ಲ . ಇವು ಕೇವಲ ಅರ್ಹತೆಗೆ ಮಾತ್ರ ಸೀಮಿತವಾಗಿರುತ್ತದೆ. 
ii) ಸಹಿಷ್ಣುತೆ ಪರೀಕ್ಷೆಯಲ್ಲಿರುವ ಅಂಶಗಳು ಹಾಗೂ ಅರ್ಹತಾ ವೇಳೆ/ ದೂರದ ವಿವರಗಳು ಈ 
ಕೆಳಕಂಡಂತಿರುತ್ತದೆ ಮತ್ತು ಅವುಗಳನ್ನು ನಮೂದಿಸಲಾಗಿರುವ ಕ್ರಮದಲ್ಲಿಯೇ ನಡೆಸಲಾಗುವುದು: 

ಸಹಿಷ್ಣುತೆ ಪರೀಕ್ಷೆ 
| ಅಂಶಗಳು 

ಅರ್ಹತಾ ವೇಳೆ / ದೂರ 


1600 ಮೀಟರ್ ಓಟ | 


6 ನಿಮಿಷ 30 ಸೆಕೆಂಡ್ 


ಎಲ್ಲಾ ಸಾಮಾನ್ಯ 

ಪುರುಷ 
ಅಭ್ಯರ್ಥಿಗಳಿಗೆ 


ಎತ್ತರ ಜಿಗಿತ 

ಅಥವಾ 
ಉದ್ದ ಜಿಗಿತ 


ಗುಂಡು ಎಸೆತ ( 7.26 ಕೆ. ಜಿ.) 


400 ಮೀಟರ್ ಓಟ 


1.20 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 

ಅಥವಾ 
3.80 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 

( 3 ಅವಕಾಶಗಳು ಮಾತ್ರ) 
5.60 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 

(3 ಅವಕಾಶಗಳು ಮಾತ್ರ) 

2 ನಿಮಿಷಕ್ಕಿಂತ ಮೀರದಂತೆ 
0.90 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 

ಅಥವಾ 
2.50 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 

(3 ಅವಕಾಶಗಳು ಮಾತ್ರ) 
3.75 ಮೀಟರ್‌ಗಿಂತ ಕಡಿಮೆ ಇಲ್ಲದಂತೆ 

(3 ಅವಕಾಶಗಳು ಮಾತ್ರ ) 


ಮಹಿಳಾ 
ಅಭ್ಯರ್ಥಿಗಳಿಗೆ 


ಎತ್ತರ ಜಿಗಿತ 

ಅಥವಾ 
ಉದ್ದ ಜಿಗಿತ 


ಗುಂಡು ಎಸೆತ ( 4 ಕೆ. ಜಿ.) 


ವಿಶೇಷ ಸೂಚನೆ : 


ಸಹಿಷ್ಣುತೆ ಪರೀಕ್ಷೆಗೆ ಹಾಜರಾಗುವ ಮುನ್ನ ಅಭ್ಯರ್ಥಿಗಳು ದೈಹಿಕವಾಗಿ ಸದೃಢರಿರಬೇಕು. ಈ ಪರೀಕ್ಷೆಗಳ ಸಂದರ್ಭದಲ್ಲಿ 
ಸಂಭವಿಸುವ ಯಾವುದೇ ರೀತಿಯ ಅನಾಹುತ / ತೊಂದರೆಗಳಿಗೆ ಪೊಲೀಸ್ ಇಲಾಖೆ ನೇಮಕಾತಿ ಸಮಿತಿಯು 
ಜವಾಬ್ದಾರರಾಗಿರುವುದಿಲ್ಲ. ಅಭ್ಯರ್ಥಿಗಳು ಅವರ ಸ್ವಂತ ಹಿತ ದೃಷ್ಟಿಯಿಂದ ಅವರ ದೇಹದ ವೈದ್ಯಕೀಯ ಪರೀಕ್ಷೆಯನ್ನು 
ಮಾಡಿಸಿಕೊಂಡು, ಅಭ್ಯರ್ಥಿಯ ಆರೋಗ್ಯವು ಎಲ್ಲ ರೀತಿಯಿಂದಲೂ ಸದೃಢವಾಗಿದೆ ಎಂದು ಖಚಿತ ಪಡಿಸಿಕೊಂಡು ಇಲಾಖೆ 
ನಡೆಸುವ ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಗೆ ಎಲ್ಲ ವಿಧದಿಂದಲೂ ಅರ್ಹನೆಂದು ಮುಂಚಿತವಾಗಿಯೇ ತಿಳಿದುಕೊಂಡು 
ಹಾಜರಾಗತಕ್ಕದ್ದು. ಈ ದಿಸೆಯಲ್ಲಿ ಕನಿಷ್ಠ ಒಂದು ತಿಂಗಳ ಮುಂಚೆಯಿಂದಲೇ ಸಹಿಷ್ಣುತೆ ಪರೀಕ್ಷೆಗೆ ಅಭ್ಯರ್ಥಿಗಳು ಸಾಕಷ್ಟು 
ಅಭ್ಯಾಸ ಮಾಡಿಕೊಳ್ಳತಕ್ಕದ್ದು. ಸಹಿಷ್ಣುತೆ ಪರೀಕ್ಷೆಯಲ್ಲಿ ಯಾವ ಅನಾಹುತಗಳಿಗೂ ಇಲಾಖೆ ಜವಾಬ್ದಾರರಾಗುವುದಿಲ್ಲ. ಈ 
ಪರೀಕ್ಷೆಗಳು ಅಭ್ಯರ್ಥಿಗಳು ತನ್ನ ಸ್ವಂತ ಜವಾಬ್ದಾರಿ ಹಾಗೂ ಸ್ವಇಚ್ಛೆಯಿಂದ ಭಾಗವಹಿಸುವುದು. 
ಟಿಪ್ಪಣಿ : 
i) ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯನ್ನು ಒಂದು ದೈಹಿಕ ಪರೀಕ್ಷೆಯ ಸಮಿತಿಯು ನಡೆಸುತ್ತದೆ. 

ಯಾವುದೇ ವೈದ್ಯಕೀಯ ಪ್ರಮಾಣ ಪತ್ರದ ಆಧಾರದ ಮೇಲೆ ಪರಿಗಣಿಸಲಾಗುವುದಿಲ್ಲ. ದೈಹಿಕ ಪರೀಕ್ಷೆಯ 

ಸಮಿತಿಯು ನೀಡುವ ಫಲಿತಾಂಶವೇ ಅಂತಿಮವಾಗಿರುತ್ತದೆ. 
ii) ಸಹಿಷ್ಣತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆ ಪೂರ್ಣಗೊಂಡ ನಂತರ ಅಭ್ಯರ್ಥಿಗಳು ದೈಹಿಕ ಪರೀಕ್ಷೆ ಸಮಿತಿ 

ಸಮ್ಮುಖದಲ್ಲಿ ನಿಗದಿತ ನಮೂನೆಗೆ ಸಹಿ ಮತ್ತು ಎಡಗೈ ಹೆಬ್ಬೆಟ್ಟಿನ ಗುರುತು ಹಾಕಬೇಕು. ಇಲ್ಲವಾದರೆ 

ಅಂತಹವರನ್ನು ಅನರ್ಹರೆಂದು ಪರಿಗಣಿಸಲಾಗುವುದು. 
iii) ಅಭ್ಯರ್ಥಿಗಳು ಸಹಿಷ್ಣುತೆ ಪರೀಕ್ಷೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯಲ್ಲಿ ಅರ್ಹಗೊಂಡಲ್ಲಿ ಮಾತ್ರ ವೈದ್ಯಕೀಯ 

ಪರೀಕ್ಷೆಗೆ ಅರ್ಹಗೊಳ್ಳುವರು. 
iv) ದೇಹದಾರ್ಡ್ಯತೆ ಪರೀಕ್ಷೆಯ ಎತ್ತರ ಹಾಗೂ ತೂಕವನ್ನು BMI (Body Mass Index Machine ) ಯಂತ್ರದಿಂದ 

ಅಥವಾ ಲಭ್ಯವಿರುವ ಗುಣಮಟ್ಟ ಯಂತ್ರದಿಂದ ಪಡೆಯಲಾಗುವುದು. 
V) ಪಾರದರ್ಶಕತೆಗಾಗಿ ಮೇಲೆ ಹೇಳಿದ ಎಲ್ಲಾ ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯನ್ನು ವೀಡಿಯೋಗ್ರಫಿ 

ಅಥವಾ ಸಿಸಿ ಟಿವಿ ಮೂಲಕ ಸೆರೆಹಿಡಿಯಲಾಗುವುದು. 
vi ) ಈ ಮೇಲ್ಕಂಡ ಸಹಿಷ್ಣುತೆ ಮತ್ತು ದೇಹದಾರ್ಡ್ಯತೆ ಪರೀಕ್ಷೆಯಲ್ಲಿ ಅರ್ಹರಾಗುವ ಅಭ್ಯರ್ಥಿಗಳಲ್ಲಿ 

ಅಧಿಸೂಚಿಸಲಾದ ಹುದ್ದೆಗಳನುಸಾರ ಮೆರಿಟ್ ಹಾಗೂ ಮೀಸಲಾತಿಗನುಗುಣವಾಗಿ 1:1ರ ಅನುಪಾತದಲ್ಲಿ 

ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗುವುದು. 
10. ವೈದ್ಯಕೀಯ ಪರೀಕ್ಷೆ: 

ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದ ನಂತರ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಅರ್ಹಗೊಳ್ಳುವ ಎಲ್ಲಾ 
ಅಭ್ಯರ್ಥಿಗಳು ವೈದ್ಯಕೀಯ ಮಂಡಳಿಯ ಮುಂದೆ ವೈದ್ಯಕೀಯ ಪರೀಕ್ಷೆಗೆ ಹಾಜರಾಗತಕ್ಕದ್ದು, ವೇಳೆ ಮತ್ತು ಸ್ಥಳವನ್ನು 
ನೇಮಕಾತಿ ಪ್ರಾಧಿಕಾರವು ನಿಗದಿಪಡಿಸುವುದು. 

ಆಯ್ಕೆಯಾದ ಅಭ್ಯರ್ಥಿಗಳು ವೈದ್ಯಕೀಯ ಪರೀಕ್ಷೆಗೆ ಹಾಜರಾಗುವಾಗ ಮೂಲ ದಾಖಲೆಗಳೊಂದಿಗೆ 
(ಎಸ್‌ಎಸ್‌ಎಲ್‌ಸಿ ಅಥವಾ 10ನೇ ತರಗತಿಯ ವಿದ್ಯಾರ್ಹತೆ ಪ್ರಮಾಣ ಪತ್ರ, ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆಯ 
ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಸಮತಳ ಮೀಸಲಾತಿ ಕೋರಿದ್ದಲ್ಲಿ ಅವುಗಳ ಪ್ರಮಾಣ ಪತ್ರಗಳು) ಹಾಜರಾಗುವುದು 
ಹಾಗೂ ಪತ್ರಾಂಕಿತ ( Gazetted) ಅಧಿಕಾರಿಯವರಿಂದ ದೃಢೀಕರಿಸಿದ ಮೂಲ ದಾಖಲೆಗಳ ಜೆರಾಕ್ಸ್ ಪ್ರತಿಯ ಒಂದು 
ಸೆಟ್‌ ಅನ್ನು ಸಂಬಂಧಪಟ್ಟ ಕಛೇರಿಗೆ ನೀಡುವುದು. 
ವೈದ್ಯಕೀಯ ಪರೀಕ್ಷೆಗಳು ಈ ಕೆಳಕಂಡಂತಿರುತ್ತವೆ : 


ಉತ್ತಮ 


679 


a) ದೃಷ್ಟಿ: 

ಕನ್ನಡಕ ಸಹಿತ ಅಥವಾ ಕನ್ನಡಕವಿಲ್ಲದೇ ಕೆಳಗೆ ಕಾಣಿಸಿದ ದರ್ಜೆಯ ಸಮೀಪ ಮತ್ತು ದೂರದ ದೃಷ್ಟಿ 
ಹೊಂದಿರಬೇಕು. 

ಕನಿಷ್ಟ 
(i) ದೂರದ ದೃಷ್ಟಿ 6/9 ಅಥವಾ 679 

6 /12 
( ii) ಸಮೀಪದ ದೃಷ್ಟಿ 0 /6 

0/8 
ಪ್ರತಿ ಕಣ್ಣು ಸಂಪೂರ್ಣ ಕ್ಷೇತ್ರ ದೃಷ್ಟಿ ಹೊಂದಿರಬೇಕು. ವರ್ಣಾಂಧತೆ, ಮೆಳ್ಳಗಣ್ಣು ಅಥವಾ ಯಾವುದೇ ಕಣ್ಣಿನ 

ಅಥವಾ ರೆಪ್ಪೆಯ ವಿಕೃತ ಸ್ಥಿತಿಯನ್ನು ಅನರ್ಹತೆಯೆಂದು ಪರಿಗಣಿಸಲಾಗುವುದು. 
b) ಶ್ರವಣ ಶಕ್ತಿ: 

_i) ರಿನ್ನೇಸ್ ಪರೀಕ್ಷೆ ( Rinne s Test) ii) ವೆಬ್ಬರ್‌ ಪರೀಕ್ಷೆ (Weber s Test) 
iii) JEFFRSe Joeg (Tests for Vertigo ) 
ಮೇಲಿನ ಪರೀಕ್ಷೆಗಳಲ್ಲಿ ಯಾವುದೇ ನ್ಯೂನತೆಗಳು ಕಂಡು ಬಂದಲ್ಲಿ ಅನರ್ಹತೆ ಎಂದು ಪರಿಗಣಿಸಲಾಗುವುದು. 
c) ಅಪಧಮನಿ ಊತ ಸಹ ಅನರ್ಹತೆ (Varicose Veins) 
d) ಮಾತಿನಲ್ಲಿ ಅಡಚಣೆ ಸಹ ಅನರ್ಹತೆ (Impediment in speech) 
e) ಎದೆಯ ಕ್ಷ- ಕಿರಣ ( Chest X - Ray ) ವನ್ನು ಪರೀಕ್ಷೆಗೆ ತೆಗೆದುಕೊಳ್ಳಲಾಗುವುದು. 
f) ಇತರೆ ಯಾವುದೇ ದೈಹಿಕ ಅಥವಾ ಮಾನಸಿಕ ನ್ಯೂನತೆ ಅಂದರೆ ಅಶಕ್ತ ಅವಯವಗಳು ಅಥವಾ ಕರ್ತವ್ಯ 

ನಿರ್ವಹಿಸಲು ಅಡ್ಡಿಪಡಿಸುವಂತ ದೇಹದ ಯಾವುದೇ ಅಂಗ ನ್ಯೂನತೆಯು ಸಹ ಅನರ್ಹತೆ. 
ಟಿಪ್ಪಣಿ: ಮೇಲಿನ ಎಲ್ಲಾ ಪರೀಕ್ಷೆಗಳನ್ನು ವೈದ್ಯಕೀಯ ಮಂಡಳಿಯು ನಡೆಸುತ್ತದೆ. ದೈಹಿಕವಾಗಿ ಅರ್ಹರೆಂದು ಪ್ರಮಾಣೀಕರಿಸಿದ 

ಅಭ್ಯರ್ಥಿಗಳು ಮಾತ್ರ ನೇಮಕಾತಿಗೆ ಅರ್ಹಗೊಳ್ಳುವರು. ಸಹಿಷ್ಣುತೆ ಪರೀಕ್ಷೆ, ಲಿಖಿತ ಪರೀಕ್ಷೆ ಮತ್ತು ವೈದ್ಯಕೀಯ 

ಪರೀಕ್ಷೆಗಳಿಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಯಾವುದೇ ಭತ್ಯೆಯನ್ನು ನೀಡಲಾಗುವುದಿಲ್ಲ. 
11, ನೇಮಕಾತಿ: 

ವೈದ್ಯಕೀಯ ಮಂಡಳಿಯು ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿ, ನೀಡುವ ವರದಿಯನ್ನಾಧರಿಸಿ ಆಯ್ಕೆ 
ಪ್ರಾಧಿಕಾರವು ಹುದ್ದೆಗಳನುಸಾರ ಅಂತಿಮ ಆಯ್ಕೆ ಪಟ್ಟಿಯನ್ನು ತಯಾರಿಸಿ ನೇಮಕಾತಿ ಪ್ರಾಧಿಕಾರಕ್ಕೆ ಕಳುಹಿಸುವುದು 
ಮತ್ತು ಸದರಿ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸುವುದು. ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿರುವ ಅಭ್ಯರ್ಥಿಗಳು 
ಆಯ್ಕೆಗೆ ಎಲ್ಲಾ ರೀತಿಯಿಂದಲೂ ಅರ್ಹತೆಯನ್ನು ಹೊಂದಿರುವ ಬಗ್ಗೆ ನೇಮಕಾತಿ ಪ್ರಾಧಿಕಾರವು 
ದೃಢಪಡಿಸಿಕೊಂಡ ನಂತರ ಖಾಲಿ ಹುದ್ದೆಗಳನುಸಾರ ನೇಮಕಾತಿ ಮಾಡಿಕೊಳ್ಳತಕ್ಕದ್ದು. ಅಂತಿಮ ಆಯ್ಕೆ ಪಟ್ಟಿಯು 

ಪ್ರಕಟಣೆಯ ದಿನಾಂಕದಿಂದ ಒಂದು ವರ್ಷದ ಅವಧಿಯವರೆಗೆ ಸಿಂಧುವಾಗಿರುತ್ತದೆ. 
12 . ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳು : 

- ಜಾತಿ ಮೀಸಲಾತಿ ಕೋರಬಯಸುವ ಅಭ್ಯರ್ಥಿಗಳು ಈ ಕೆಳಕಂಡ ನಮೂನೆಗಳಲ್ಲಿ ಪ್ರಮಾಣ ಪತ್ರವನ್ನು 
ಪಡೆದಿಟ್ಟುಕೊಂಡಿರತಕ್ಕದ್ದು . 
a) ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ತಹಶಿಲ್ದಾರ್ ರವರಿಂದ ಪಡೆದ 

ನಮೂನೆ- ಡಿ ಪ್ರಮಾಣ ಪತ್ರ. 
b ) ಪ್ರವರ್ಗ - 1 ವರ್ಗದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ತಹಶೀಲ್ದಾರ್ ರವರಿಂದ ಪಡೆದ ನಮೂನೆ- ಇ 

ಪ್ರಮಾಣ ಪತ್ರ, 
c) ಪ್ರವರ್ಗ - 2ಎ , 2ಬಿ, 3ಎ, 3ಬಿ ವರ್ಗದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ತಹಶೀಲ್ದಾರ್ ರವರಿಂದ 

ಪಡೆದ ನಮೂನೆ – ಎಫ್ ಪ್ರಮಾಣ ಪತ್ರ, 
ಸೂಚನೆ : ನಮೂನೆ – ಎಫ್ ಪ್ರಮಾಣ ಪತ್ರವು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ: 14.12.2016 ಕ್ಕೆ 

ಐದು ವರ್ಷಕ್ಕಿಂತ ಹಳೆಯದಾಗಿರಬಾರದು. 


ಕೆ 


13 . ಗ್ರಾಮೀಣ ಮೀಸಲಾತಿ: 

a) ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಯು ತರಗತಿ 1 ರಿಂದ 10ನೇ ತರಗತಿಯವರೆಗೆ 

ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾಭ್ಯಾಸ ಹೊಂದಿರಬೇಕು, ಮತ್ತು 
b ) ಅಭ್ಯರ್ಥಿಯು ವ್ಯಾಸಂಗ ಮಾಡಿದ ಸ್ಥಳವು ವ್ಯಾಸಂಗ ಮಾಡಿದ ಅವಧಿಯಲ್ಲಿ ಅಂದಿನ ಕರ್ನಾಟಕ ಪೌರ 

ನಿಗಮಗಳ ಅಧಿನಿಯಮ 1976ರ ಅಥವಾ ಕರ್ನಾಟಕ ಪೌರಸಭೆಗಳ ಅಧಿನಿಯಮ , 1964ರ ಅಡಿಯಲ್ಲಿ 
ನಿರ್ದಿಷ್ಟ ಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ ಅಥವಾ ಪರಿವರ್ತನೆಯ 
ಹಂತದಲ್ಲಿರುವ ಪ್ರದೇಶಗಳ ಹೊರತಾಗಿ ಇತರ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ ವ್ಯಾಸಂಗ 

ಮಾಡಿದ ಅಭ್ಯರ್ಥಿಯಾಗಿರಬೇಕು, ಮತ್ತು 
c) ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಯು ಕರ್ನಾಟಕ ಅಧಿಸೂಚನೆ ಸಂಖ್ಯೆ . 

ಸಿಆಸುಇ: 08: ಸೆನೆನಿ :2001 , ದಿನಾಂಕ 13.02 .2001ರ ಪ್ರಕಾರ ಮೇಲೆ ಪರಿಭಾಷಿಸಿದಂತೆ ತರಗತಿ 1 ರಿಂದ 
10ನೇ ತರಗತಿಯವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾಭ್ಯಾಸ ಹೊಂದಿರುವವರು ಸರ್ಕಾರಿ ಆದೇಶ ಸಂಖ್ಯೆ . 
ಸಿಆಸುಇ/96 / ಸೆನೆನಿ /2005 , ದಿನಾಂಕ 10.08.2005ರಲ್ಲಿ ನಿಗದಿಪಡಿಸಿದ ನಮೂನೆ- 2ರ ಪ್ರಮಾಣ ಪತ್ರವನ್ನು 
ಕಡ್ಡಾಯವಾಗಿ ಶಾಲಾ ಮುಖ್ಯೋಪಾಧ್ಯಾಯರಿಂದ ಸಹಿ ಮಾಡಿಸಿ ಮತ್ತು ವ್ಯಾಪ್ತಿಯ ಕ್ಷೇತ್ರ 
ಶಿಕ್ಷಣಾಧಿಕಾರಿಗಳಿಂದ ಮೇಲು ಸಹಿ ಮಾಡಿಸಿದ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ ಪಡೆಯುವುದು. (ನಮೂನೆ-1 ( ನಾನ್ -ಕ್ರೀಮಿ ಲೇಯರ್) ಮತ್ತು ನಮೂನೆ- 2 

ಇವುಗಳು ಗ್ರಾಮೀಣ ಮೀಸಲಾತಿ ಕೋರುವ ಸಾಮಾನ್ಯ ಅಭ್ಯರ್ಥಿಗಳಿಗೆ ಕಡ್ಡಾಯವಾಗಿರುತ್ತದೆ). 
d) ಅಂತೆಯೇ ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ -1, ಪ್ರವರ್ಗ 
2ಎ , 2ಬಿ, 3ಎ, 3ಬಿ ಸೇರಿದ ಅಭ್ಯರ್ಥಿಗಳು ನಮೂನೆ- 2ರಲ್ಲಿ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ 

ಪ್ರಾಧಿಕಾರದಿಂದ ಪಡೆದು ಸಲ್ಲಿಸುವುದು. 
ಸೂಚನೆ: ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ -1, ಪ್ರವರ್ಗ - 2ಎ , ಪ್ರವರ್ಗ 

2ಬಿ, ಪ್ರವರ್ಗ - 3ಎ , ಪ್ರವರ್ಗ -3ಬಿ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳ ಮೀಸಲಾತಿ ಪ್ರಮಾಣ ಪತ್ರಗಳು 
ತಿರಸ್ಕೃತಗೊಂಡಲ್ಲಿ ಅಂತಹ ಅಭ್ಯರ್ಥಿಗಳು Non- Creamy Layer ಪ್ರಮಾಣ ಪತ್ರವನ್ನು ಹೊಂದಿರದಿದ್ದಲ್ಲಿ 

ಅವರು ಗ್ರಾಮೀಣ ಮೀಸಲಾತಿಗೂ ಅನರ್ಹರಾಗುತ್ತಾರೆ. 
14. ಕನ್ನಡ ಮಾಧ್ಯಮ: 

ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ಹುದ್ದೆಗಳ ಮೀಸಲಾತಿಯನ್ನು ಕೋರುವ 
ಅಭ್ಯರ್ಥಿಗಳು 1 ನೇ ತರಗತಿಯಿಂದ 10 ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ 
ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಪಡೆದು ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲು ರುಜು 
ಮಾಡಿಸಿ ಮತ್ತು ಮೊಹರಿನೊಂದಿಗೆ ಪ್ರಮಾಣ ಪತ್ರವನ್ನು ಪಡೆದಿಟ್ಟುಕೊಂಡಿರತಕ್ಕದ್ದು. 
15 , ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೊಳಪಡುವ (ಸ್ಥಳೀಯ) ಅಭ್ಯರ್ಥಿಗಳು ಹೈ -ಕ ಮೀಸಲಾತಿಯ ಸಲುವಾಗಿ 
ಪಡೆಯಬೇಕಾಗಿರುವ ಪ್ರಮಾಣ ಪತ್ರ: 

ನೇರ ನೇಮಕಾತಿಯಲ್ಲಿ ಸ್ಥಳೀಯ ವ್ಯಕ್ತಿಯೆಂಬ ಮೀಸಲಾತಿಯನ್ನು ಕ್ಲೀಮು ಮಾಡುವ ಅರ್ಜಿದಾರರು ಒಂದು 
ಸ್ವಯಂ ಘೋಷಿತ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು. ಪರಂತು ಅರ್ಜಿ ಸಲ್ಲಿಸುವ ದಿನಾಂಕದಂದು ಅರ್ಜಿದಾರರು 
ಸ್ಥಳೀಯ ವ್ಯಕ್ತಿಯೆಂದು ಅರ್ಹತೆ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ತಾತ್ಕಾಲಿಕವಾಗಿ ಆಯ್ಕೆಗೊಂಡ ಅಭ್ಯರ್ಥಿಗಳು 
ದಾಖಲಾತಿ ಪರೀಕ್ಷೆಗಳ ಸಮಯದಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಅರ್ಹತಾ ಪ್ರಮಾಣ ಪತ್ರ ( ಅನುಬಂಧ- ಎ) 
ನೀಡತಕ್ಕದ್ದು. ಅರ್ಹತಾ ಪ್ರಮಾಣ ಪತ್ರದಲ್ಲಿ ಸಕ್ಷಮ ಪ್ರಾಧಿಕಾರಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಲಾದ ಅಂತಿಮ 
ದಿನಾಂಕದಂದು ಅಭ್ಯರ್ಥಿಯು ಸಾರ್ವಜನಿಕ ಉದ್ಯೋಗ ಆದೇಶದಂತೆ ಸ್ಥಳೀಯ ವ್ಯಕ್ತಿಯೆಂದು ಅರ್ಹತೆ 
ಪಡೆದಿರುತ್ತಾನೆಂದು ಒಂದು ಅಡಿ ಟಿಪ್ಪಣಿಯನ್ನು ದಾಖಲಿಸುವುದು. 


ಕ 


1 ) 


ಸೂಚನೆ: 
a ) ಈ ಮೇಲಿನ ಎಲ್ಲಾ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ ಅಂದರೆ 

14.12 .2016 ರೊಳಗೆ ಪಡೆದಿರಬೇಕು ಹಾಗೂ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರಬೇಕು. 
b) ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದ ನಂತರ ಮಾಡಿಸುವ ಮೀಸಲಾತಿ 

ಪ್ರಮಾಣ ಪತ್ರಗಳನ್ನು ಯಾವುದೇ ಹಂತದಲ್ಲಿ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. 
c) ಈ ಮೇಲೆ ನಮೂದಿಸಿರುವ ಎಲ್ಲಾ ಮೀಸಲಾತಿ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಅಧಿಸೂಚನೆಯ 

ಕೊನೆಯಲ್ಲಿ ನೀಡಲಾಗಿರುತ್ತದೆ. 
d) ಅಭ್ಯರ್ಥಿಗಳು ಆನ್‌ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವುದರಿಂದ ಯಾವುದೇ ಪ್ರಮಾಣ ಪತ್ರಗಳನ್ನು 

ಅರ್ಜಿಯೊಂದಿಗೆ ಲಗತ್ತಿಸಲು ಅವಕಾಶ ಇರುವುದಿಲ್ಲ. ಆದರೆ ಈ ಮೇಲಿನ ಪ್ರಮಾಣ ಪತ್ರಗಳನ್ನು / 
ದಾಖಲೆಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಅಂದರೆ , 
ದಿನಾಂಕ: 14.12 . 2016ರ ಒಳಗೆ ಪಡೆದಿರಬೇಕು ಇಲ್ಲವೇ ಸಿಂಧುವಾಗಿರಬೇಕು ಹಾಗೂ ನೇಮಕಾತಿ 
ಸಮಿತಿಯು ಪರಿಶೀಲನೆಗಾಗಿ ಹಾಜರುಪಡಿಸಲು ಸೂಚಿಸಿದಾಗ ಅರ್ಜಿಯಲ್ಲಿ ನಮೂದಿಸಿರುವ 
ಮೀಸಲಾತಿಯ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ತಪ್ಪದೇ ಹಾಜರುಪಡಿಸತಕ್ಕದ್ದು , ತಪ್ಪಿದ್ದಲ್ಲಿ 

ಕೆಳಕಂಡ ಕ್ರಮ ಕೈಗೊಳ್ಳಲಾಗುವುದು. 
e) ವಿವಿಧ ಮೀಸಲಾತಿ ಕೋರಿ ಹಾಜರು ಪಡಿಸಬೇಕಾದ ಪ್ರಮಾಣ ಪತ್ರಗಳನ್ನು ಹಾಜರು ಪಡಿಸದಿದ್ದಲ್ಲಿ: ಆ 
ಮೀಸಲಾತಿಯನ್ನು ರದ್ದುಪಡಿಸಲಾಗುವುದು , ಹಾಗೆಯೇ ಪ್ರವರ್ಗ ಕೋರಿ ಅರ್ಜಿ ಸಲ್ಲಿಸಿ, ಜಾತಿ ಪ್ರಮಾಣ 
ಪತ್ರವನ್ನು ಹಾಜರು ಪಡಿಸದಿದ್ದಲ್ಲಿ ಅಥವಾ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ 
ದಿನಾಂಕದೊಳಗೆ ಪ್ರಮಾಣ ಪತ್ರವು ಇಲ್ಲದಿದ್ದಲ್ಲಿ ಆ ಪ್ರವರ್ಗವನ್ನು ರದ್ದುಪಡಿಸಿ ಸಾಮಾನ್ಯ ಅರ್ಹತೆಯಲ್ಲಿ 

ಅರ್ಹತೆಯನ್ನು ಹೊಂದಿದ್ದಲ್ಲಿ ಮಾತ್ರ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಯೆಂದು ಪರಿಗಣಿಸಲಾಗುವುದು. 
16. ಪ್ರಮುಖವಾದ ಸೂಚನೆಗಳು: 
ಅಭ್ಯರ್ಥಿಗಳು ಯಾವುದೇ ಪ್ರಮಾಣ ಪತ್ರಗಳನ್ನು ಅರ್ಜಿಯೊಂದಿಗೆ ಲಗತ್ತಿಸಕೂಡದು. ಆದರೆ ಈ ಕೆಳಕಂಡ ಪ್ರಮಾಣ 

ಪತ್ರಗಳನ್ನು ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ : 14 .12.2016ರೊಳಗೆ 
ಸಿಂಧುವಾಗಿರುವಂತೆ ಪಡೆದಿಟ್ಟುಕೊಂಡಿದ್ದು , ಸಮಿತಿಯು ಸೂಚಿಸಿದಾಗ ಹಾಜರುಪಡಿಸತಕ್ಕದ್ದು. 
a) ವಿದ್ಯಾರ್ಹತೆಯ ಅಂಕಪಟ್ಟಿ. 
b) ಹುಟ್ಟಿದ ದಿನಾಂಕದ ಪ್ರಮಾಣ ಪತ್ರ ( ಎಸ್. ಎಸ್ .ಎಲ್.ಸಿ ಅಥವಾ ತತ್ಸಮಾನ ಪ್ರಮಾಣ ಪತ್ರ) 
c) ಸರ್ಕಾರಿ ಇಲಾಖೆಯಲ್ಲಿ/ ರಾಜ್ಯಸರ್ಕಾರದ/ಕೇಂದ್ರ ಸರ್ಕಾರದ/ ಸರ್ಕಾರದ ಯಾವುದೇ ಪ್ರಾಧಿಕಾರದಲ್ಲಿ/ ರಾಜ್ಯ 

ಅಥವಾ ಕೇಂದ್ರ ಸರ್ಕಾರದ ಸಾರ್ವಜನಿಕ ಸ್ವಾಮ್ಯದ ಕಂಪನಿಗಳಲ್ಲಿ ಪ್ರಸ್ತುತ ಉದ್ಯೋಗಿಯಾಗಿದ್ದಲ್ಲಿ ಅಂತಹವರು 

ಇಲಾಖಾ ವತಿಯಿಂದ ಕರ್ತವ್ಯದಿಂದ ಬಿಡುಗಡೆ ಮಾಡುವ ಬಗ್ಗೆ ಇಚ್ಛಾ ಅನುಮತಿ ಪತ್ರ, 
d) ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ - 1, 2ಎ , 2ಬಿ , 3ಎ ಮತ್ತು 3ಬಿ ಮೀಸಲಾತಿ ಅಭ್ಯರ್ಥಿಗಳು 

ನಮೂನೆ ಡಿ/ ಇ/ ಎಫ್ ನಲ್ಲಿ ತಹಶೀಲ್ದಾರ್‌ರಿಂದ ಪಡೆದ ಪ್ರಮಾಣ ಪತ್ರಗಳನ್ನು ಪಡೆದಿಟ್ಟುಕೊಂಡಿರತಕ್ಕದ್ದು. 
e) ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಪಡೆದು 

ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲು ರುಜು ಮಾಡಿಸಿರಬೇಕು. 
f) ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಶಾಲೆಯ 

ಮುಖ್ಯೋಪಾಧ್ಯಾಯರಿಂದ ಪಡೆದು ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲು ರುಜು ಮಾಡಿಸಿಟ್ಟು 
ಕೊಂಡಿರತಕ್ಕದ್ದು. 
ಟಿಪ್ಪಣಿ : ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದ ನಂತರ ಮಾಡಿಸುವ ಮೀಸಲಾತಿ 
ಪ್ರಮಾಣ ಪತ್ರಗಳನ್ನು ಯಾವುದೇ ಹಂತದಲ್ಲಿ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. 


13 


g) ಅಭ್ಯರ್ಥಿಯು ಅರ್ಜಿಯಲ್ಲಿ ಭರ್ತಿ ಮಾಡಿದ ಮಾಹಿತಿಯು ಅಂತಿಮವಾಗಿರುತ್ತದೆ. ಆದ್ದರಿಂದ ಅಭ್ಯರ್ಥಿಗಳು 
- ಅರ್ಜಿಯನ್ನು ಭರ್ತಿ ಮಾಡುವಾಗ ಅರ್ಜಿಯ ಎಲ್ಲಾ ಕಾಲಂಗಳನ್ನು ಸರಿಯಾಗಿ ಭರ್ತಿ ಮಾಡತಕ್ಕದ್ದು. ಭರ್ತಿ 
ಮಾಡಿ ಸಲ್ಲಿಸಿದಂತಹ ಅರ್ಜಿಯಲ್ಲಿನ ಅಂಶ / ಮಾಹಿತಿಗಳನ್ನು ಯಾವುದೇ ಸಂದರ್ಭದಲ್ಲಿ ಬದಲಾವಣೆ 

ಮಾಡಲಾಗುವುದಿಲ್ಲ . 
h ) ನೇಮಕಾತಿ ಪ್ರಕ್ರಿಯೆಯ ಯಾವುದೇ ಹಂತದಲ್ಲಿ ವಿಳಾಸ ಬದಲಾವಣೆಯಾಗಿದ್ದಲ್ಲಿ ತಕ್ಷಣದಲ್ಲಿ ಅಭ್ಯರ್ಥಿಗಳು 

ಲಿಖಿತ ಮೂಲಕ ಸಂಬಂಧಪಟ್ಟ ಘಟಕಾಧಿಕಾರಿ ರವರ ನೇಮಕಾತಿ ಸಮಿತಿಯ ಗಮನಕ್ಕೆ ತರತಕ್ಕದ್ದು . ಈ 
ವಿಳಾಸ ಬದಲಾವಣೆಯನ್ನು ಪರಿಗಣಿಸಲು ನೇಮಕಾತಿ ಸಮಿತಿಯು ಪ್ರಯತ್ನಿಸುವುದು. ಆದಾಗ್ಯೂ ಈ 
ವಿಚಾರದಲ್ಲಿ ನೇಮಕಾತಿ ಸಮಿತಿಯು ಯಾವುದೇ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದಿಲ್ಲ . ಈ ಬಗ್ಗೆ 
ಅಭ್ಯರ್ಥಿಗಳು ಎಚ್ಚರ ವಹಿಸತಕ್ಕದ್ದು. 

ಅಭ್ಯರ್ಥಿಗಳು ನೇಮಕಾತಿ ಸಮಿತಿಯೊಡನೆ ಸಂಪರ್ಕಿಸಬೇಕಾದ ಸಂದರ್ಭದಲ್ಲಿ ಅವರ ಮನವಿಯೊಂದಿಗೆ 
ಅರ್ಜಿಯ ನಕಲು ಪ್ರತಿಯನ್ನು ಹಾಗೂ ಇತರೆ ಮಾಹಿತಿಯನ್ನು ನೀಡತಕ್ಕದ್ದು. 
j) ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವಾಗ ಯಾವುದೇ ಸುಳ್ಳು /ತಪ್ಪು ಮಾಹಿತಿಗಳನ್ನು ನೀಡಬಾರದು. 

ಹಾಗೇ ನೀಡಿ ತದನಂತರ ನೇಮಕಾತಿ ಸಮಿತಿಗೆ ಅದು ಪತ್ತೆಯಾದಲ್ಲಿ ಅಂತಹ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು 

ರದ್ದು ಪಡಿಸಲಾಗುವುದು. 
k) ಅರ್ಜಿದಾರರು ಯಾವುದೇ ಕ್ರಿಮಿನಲ್ ಮೊಕದ್ದಮೆಯಲ್ಲಿ ಶಿಕ್ಷೆಗೆ ಗುರಿಯಾಗಿರಬಾರದು. ಕ್ರಿಮಿನಲ್ 

ಮೊಕದ್ದಮೆಯಲ್ಲಿ ಭಾಗಿಯಾಗಿ ಬಿಡುಗಡೆ | ಖುಲಾಸೆಯಾಗಿದ್ದಲ್ಲಿ ನೇಮಕಾತಿ ಪ್ರಾಧಿಕಾರವು ತೆಗೆದುಕೊಳ್ಳುವ 

ತೀರ್ಮಾನವೇ ಅಂತಿಮವಾಗಿರುತ್ತದೆ. 
17. ವಿಶೇಷಸೂಚನೆಗಳು : 

ಅಭ್ಯರ್ಥಿಗಳು ನೇಮಕಾತಿ ಸಮಿತಿಯು ನಿಗದಿಪಡಿಸಿದ ಅರ್ಜಿ ನಮೂನೆಯಲ್ಲಿಯೇ ಎಲ್ಲಾ ಅಂಕಣಗಳನ್ನು ಸ್ಪಷ್ಟವಾಗಿ 
ಭರ್ತಿ ಮಾಡತಕ್ಕದ್ದು. ಇತರೆ ಯಾವುದೇ ನಮೂನೆಗಳಲ್ಲಿ ಸಲ್ಲಿಸುವ, ಶುಲ್ಕ ಪಾವತಿಸದೆ ಸಲ್ಲಿಸಲ್ಪಡುವ, 
ಅಪೂರ್ಣವಾಗಿರುವ, ಸಹಿ ಮಾಡದ ಹಾಗೂ ಭಾವಚಿತ್ರ ಇಲ್ಲದೆ ಇರುವ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಹಾಗೂ ಈ 
ಕೆಳಕಂಡ ವಿಶೇಷ ಸೂಚನೆಗಳನ್ನು ಗಮನಿಸುವುದು. 
a) ಅಭ್ಯರ್ಥಿಗಳು ಆನ್‌ಲೈನ್ ಮುಖಾಂತರ ಸಲ್ಲಿಸಿದ ಅರ್ಜಿಯ ಪ್ರತಿಯನ್ನು ತಮ್ಮೊಂದಿಗೆ ತಪ್ಪದೇ ಇಟ್ಟುಕೊಳ್ಳಲು 

ಸೂಚಿಸಿದೆ. 
b ) ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅವರು ಸೇವೆಯಲ್ಲಿರುವ ಬಗ್ಗೆ ಅರ್ಜಿಯಲ್ಲಿನ ನಿಗದಿತ ಕಾಲಂನ್ನು 

ತುಂಬತಕ್ಕದ್ದು ಹಾಗೂ ಅವರ ಸೇವಾ ಪ್ರಮಾಣ ಪತ್ರ ಮತ್ತು ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಬಗ್ಗೆ 
ನಿರಾಕ್ಷೇಪಣ ಪ್ರಮಾಣ ಪತ್ರವನ್ನು ( No Objection Certificate ) ಸಂಬಂಧಿತ ಇಲಾಖಾ ಮುಖ್ಯಸ್ಥರಿಂದ 

ಪಡೆದಿಟ್ಟುಕೊಂಡಿದ್ದು ನೇಮಕಾತಿ ಸಮಿತಿಯು ಸೂಚಿಸಿದಾಗ ಹಾಜರುಪಡಿಸತಕ್ಕದ್ದು. 
c) ಅಭ್ಯರ್ಥಿಗಳು ಒಂದು ಹುದ್ದೆಗೆ ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಬಾರದೆಂದು ಸಲಹೆ ನೀಡಲಾಗಿದೆ. 

ಅಭ್ಯರ್ಥಿಗಳು ಒಂದು ಹುದ್ದೆಗೆ ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸುವ ಬದಲು ಒಂದೇ ಅರ್ಜಿಯನ್ನು ಅತೀ 
ಜಾಗರೂಕತೆಯಿಂದ ಮತ್ತು ಬಹಳ ಎಚ್ಚರಿಕೆಯಿಂದ ಭರ್ತಿ ಮಾಡತಕ್ಕದ್ದು, ಏಕೆಂದರೆ ಒಂದಕ್ಕಿಂತ ಹೆಚ್ಚು ನೋಂದಣಿ 
ಸಂಖ್ಯೆಯಲ್ಲಿ ಪರೀಕ್ಷೆಗೆ ಹಾಜರಾಗಿದ್ದು ಯಾವುದೇ ಹಂತದಲ್ಲಿ ಕಂಡುಬಂದಲ್ಲಿ ಅಂತಹ ಅಭ್ಯರ್ಥಿತನವನ್ನು 
ರದ್ದುಪಡಿಸಲಾಗುವುದು. ಸಂಕ್ಷಿಪ್ತವಾಗಿ ತಿಳಿಸುವುದೇನೆಂದರೆ ಒಬ್ಬ ಅಭ್ಯರ್ಥಿಯು ಒಂದು ನೋಂದಣಿ ಸಂಖ್ಯೆಗಿಂತ 
ಹೆಚ್ಚು ನೋಂದಣಿ ಸಂಖ್ಯೆಯನ್ನು ಪರೀಕ್ಷೆಯ ಯಾವುದೇ ಹಂತದಲ್ಲಿ ಬಳಸುವುದನ್ನು ನಿಖರವಾಗಿ 
ನಿಷೇಧಿಸಲಾಗಿದೆ. ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಒಂದೇ ಹೆಸರಿನಲ್ಲಿ ಸಲ್ಲಿಸಿ ಬೇರೆ ಬೇರೆ 
ಪೋಟೋಗಳನ್ನು ಅಂಟಿಸಿ, ಸಹಿಗಳನ್ನು ಮಾಡಿ ಪರೀಕ್ಷೆಗೆ ಹಾಜರಾಗಿದ್ದು ಕಂಡುಬಂದಲ್ಲಿ ಅಂತಹವರ ಎಲ್ಲಾ 
ಅರ್ಜಿಗಳನ್ನು ತಿರಸ್ಕರಿಸುವುದಲ್ಲದೇ ಅವರ ಮೇಲೆ ಕಾನೂನಿನ ರೀತ್ಯಾ ಕ್ರಮವನ್ನು ಕೈಗೊಳ್ಳಲಾಗುವುದು. ಈ 
ವಿಚಾರದಲ್ಲಿ ನೇಮಕಾತಿ ಸಮಿತಿಯ ತೀರ್ಮಾನವೇ ಅಂತಿಮವಾಗಿರುತ್ತದೆ. 
ಅರ್ಹ ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನಾ ಸಂದರ್ಭದಲ್ಲಿ ಅರ್ಜಿಯಲ್ಲಿ ನಮೂದಿಸಿರುವ ಎಲ್ಲಾ 
ಮಾಹಿತಿಗಳಿಗೆ ಪೂರಕವಾಗಿ ಸದರಿ ದಾಖಲೆ | ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ತಪ್ಪದೇ 
ಹಾಜರುಪಡಿಸಬೇಕು, ತಪಿದ್ದಲ್ಲಿ ಅಂತಹ ಮೀಸಲಾತಿಯನ್ನು ರದ್ದುಪಡಿಸಿ, ಸಾಮಾನ್ಯ ವರ್ಗದಡಿಯಲ್ಲಿ ಅರ್ಹತೆ 
ಹೊಂದಿದಲ್ಲಿ ಪರಿಗಣಿಸಲಾಗುವುದು . ಅರ್ಜಿಯೊಂದಿಗೆ ಯಾವುದೇ ಮೂಲ ಪ್ರಮಾಣ ಪತ್ರಗಳನ್ನು ಹಾಗೂ 
ಪ್ರತಿಗಳನ್ನು ಸಲ್ಲಿಸುವ ಅಗತ್ಯವಿರುವುದಿಲ್ಲ. ಒಂದು ವೇಳೆ ಸಲ್ಲಿಸಿ , ಅವು ಕಳೆದು ಹೋದರೆ ನೇಮಕಾತಿ 
ಸಮಿತಿಯು ಜವಾಬ್ದಾರಿಯಾಗುವುದಿಲ್ಲ. 


14 


e) ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಅಂದರೆ ದಿನಾಂಕ:14 .12 .2016ಕ್ಕೆ ಮೊದಲು 

ಅಭ್ಯರ್ಥಿಗಳು ಹುದ್ದೆಗೆ ನಿಗದಿಪಡಿಸಿದ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. 
f) ಅಭ್ಯರ್ಥಿಗಳು ಅರ್ಜಿಯಲ್ಲಿ ತಪ್ಪು ಅಥವಾ ಸುಳ್ಳು ಮಾಹಿತಿ ನೀಡಿದ್ದಲ್ಲಿ ಅದಕ್ಕೆ ಅಭ್ಯರ್ಥಿಗಳೇ 

ಜವಾಬ್ದಾರರಾಗಿರುತ್ತಾರೆ. ಅರ್ಜಿಯಲ್ಲಿನ ವಿವರಗಳು ಸರಿಯಾಗಿವೆಯೇ ಎಂದು ಮನಗಂಡು ಆ ನಂತರ 
ಮೂಲ ಅರ್ಜಿಯನ್ನು ಭರ್ತಿ ಮಾಡುವುದು ಸೂಕ್ತ. ಒಂದು ವೇಳೆ ಅಭ್ಯರ್ಥಿಗಳು ಶೈಕ್ಷಣಿಕ ವಿದ್ಯಾರ್ಹತೆಯಲ್ಲಿ 
ಗಳಿಸಿದ ಅಂಕಗಳನ್ನು ಸರಿಯಾಗಿ ನಮೂದಿಸದೆ ಇದ್ದಲ್ಲಿ ಅಥವಾ ತಪ್ಪಾಗಿ ನಮೂದಿಸಿದಲ್ಲಿ ಅವರ 

ಅಭ್ಯರ್ಥಿತನವನ್ನು ರದ್ದುಗೊಳಿಸಲಾಗುವುದು. 
g) ಒಂದು ವೇಳೆ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ/ಬಂದ್ 

ದಿನವಾಗಿ ಘೋಷಿಸಲ್ಪಟ್ಟರೆ ಆ ದಿನಾಂಕದ ಮಾರನೆಯ ಕೆಲಸದ ದಿನದಂದು ಅರ್ಜಿಗಳನ್ನು 
ಸ್ವೀಕರಿಸಲಾಗುವುದು. ಆದರೆ ವಯೋಮಿತಿ ಹಾಗೂ ಕನಿಷ್ಠ ಶೈಕ್ಷಣಿಕ ವಿದ್ಯಾರ್ಹತೆಯ ಪರಿಗಣನೆಗೆ 

ದಿನಾಂಕ:14 .12 .2016 ಮಾತ್ರ ಅನ್ವಯವಾಗುತ್ತದೆ. 
h) ಅಭ್ಯರ್ಥಿಯು ಅರ್ಜಿಯನ್ನು ಸಮರ್ಪಕವಾಗಿ ತುಂಬದೇ ಸದರಿ ಅರ್ಜಿ ತಿರಸ್ಕೃತವಾದಲ್ಲಿ ತತ್ಸಂಬಂಧ 

ಯಾವುದೇ ರೀತಿಯ ಪತ್ರ ವ್ಯವಹಾರಕ್ಕೆ ಅವಕಾಶವಿರುವುದಿಲ್ಲ. 
1) ಅರ್ಜಿ ತುಂಬುವ ವಿಧಾನ ಹಾಗೂ ಹೆಚ್ಚಿನ ವಿವರಗಳು ಪೊಲೀಸ್ ಇಲಾಖೆಯ ಅಧಿಕೃತ ವೆಬ್ಸೈಟ್ 

www.ksp.gov .in ನಲ್ಲಿನ ಮಾಹಿತಿ ಸೂಚಿಯಲ್ಲಿ ಲಭ್ಯವಿರುತ್ತದೆ. 
j) ಅಭ್ಯರ್ಥಿಗಳು ತಮ್ಮ ಅರ್ಜಿಗಳಲ್ಲಿ ನೀಡುವ ಮಾಹಿತಿಗಳು ಸರಿ ಇದೆ ಎಂದು ಭಾವಿಸಿ ಅವರುಗಳು 

ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯಲು ಅರ್ಹರೆ ಎಂಬುದನ್ನು ಪರಿಗಣಿಸಿ ಅರ್ಹರೆಂದು ಕಂಡುಬಂದ 
ಅಭ್ಯರ್ಥಿಗಳಿಗೆ ಮಾತ್ರ ಪ್ರವೇಶ ಪತ್ರಗಳನ್ನು ತಯಾರು ( Upload) ಮಾಡಲಾಗುತ್ತದೆ. ಆದ್ದರಿಂದ 
ನಿಗದಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ, ಮೀಸಲಾತಿ ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ 
ಸರಿಯಾದ ಮಾಹಿತಿ ನೀಡುವುದು ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ. ಪೂರ್ಣ ಮಾಹಿತಿ ನೀಡದ 
ಅಥವಾ ತಪ್ಪು ಮಾಹಿತಿ ನೀಡಿದ, ಶುಲ್ಕ ಪಾವತಿಸದ, ಅಭ್ಯರ್ಥಿಯ ಸಹಿ ಇಲ್ಲದ ಮತ್ತು ಭಾವಚಿತ್ರ ಇಲ್ಲದೆ 

ಇರುವ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
k) ಪರೀಕ್ಷೆಗೆ ಪ್ರವೇಶವು ಸಂಪೂರ್ಣವಾಗಿ ತಾತ್ಕಾಲಿಕವಾಗಿರುತ್ತದೆ. ಪ್ರವೇಶ ಪತ್ರ ನೀಡಿದ ಮಾತ್ರಕ್ಕೆ ನೇಮಕಾತಿ 

ಸಮಿತಿಯು ನಿಮ್ಮ ಅಭ್ಯರ್ಥಿತನವನ್ನು ಅಂಗೀಕರಿಸಿದೆ ಎಂದು ಭಾವಿಸತಕ್ಕದ್ದಲ್ಲ. 
1) ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದಾದರೂ ಮುದ್ರಣ ದೋಷವಾಗಿದ್ದಲ್ಲಿ ಅದನ್ನು ತಕ್ಷಣ ಕೊಠಡಿಯ ಪರಿವೀಕ್ಷಕರ 

ಗಮನಕ್ಕೆ ತಂದು ಸರಿಯಾದ ಪ್ರಶ್ನೆ ಪತ್ರಿಕೆ ಪಡೆದುಕೊಂಡು ಉತ್ತರವನ್ನು ಬರೆಯಬೇಕು. ಇದರ ಬಗ್ಗೆ ಪರೀಕ್ಷೆ 
ಮುಗಿದ ನಂತರ ನೇಮಕಾತಿ ಸಮಿತಿಗೆ ಸದರಿ ವಿಷಯದ ಬಗ್ಗೆ ತಿಳಿಸಿದ್ದಲ್ಲಿ ಅದನ್ನು ಗಣನೆಗೆ 

ತೆಗೆದುಕೊಳ್ಳುವುದಿಲ್ಲ. 
m ) ಉತ್ತರ ಪತ್ರಿಕೆಯನ್ನು ಸ್ಕ್ಯಾನಿಂಗ್ ಮಾಡಿಸಿ ಗಣಕ ಯಂತ್ರದ ಮುಖೇನ ಅರ್ಹತಾ ಪಟ್ಟಿಯನ್ನು 

ಸಿದ್ಧಪಡಿಸುವುದರಿಂದ ಅಭ್ಯರ್ಥಿಗಳು ಉತ್ತರ ಪತ್ರಿಕೆಯ ಮಾಹಿತಿಯನ್ನು ಭರ್ತಿ ಮಾಡುವ ಸಲುವಾಗಿ ಪರೀಕ್ಷೆಗೆ 

ನಿಗದಿಪಡಿಸಿರುವ ಸಮಯಕ್ಕಿಂತ 90 ನಿಮಿಷ ಮುಂಚಿತವಾಗಿ ಪರೀಕ್ಷಾ ಕೇಂದ್ರಕ್ಕೆ ತಪ್ಪದೇ ಹಾಜರಾಗತಕ್ಕದ್ದು . 
n ) ಪರೀಕ್ಷೆ ಮುಗಿದ ಒಂದು ಅಥವಾ ಎರಡು ದಿನಗಳ ನಂತರ ತಾತ್ಕಾಲಿಕ ಕೀ ಉತ್ತರಗಳನ್ನು ವೆಬ್‌ಸೈಟ್‌ನಲ್ಲಿ 

ಪ್ರಕಟಿಸಲಾಗುವುದು . ಅಭ್ಯರ್ಥಿಗಳು ಉತ್ತರಗಳ ಬಗ್ಗೆ ಏನಾದರೂ ಆಕ್ಷೇಪಣೆಗಳು ಇದಲ್ಲಿ ಅದಕ್ಕೆ ಒಂದು 
ವಾರದ ಕಾಲಾವಕಾಶವನ್ನು ನೀಡಲಾಗುವುದು. ಆಕ್ಷೇಪಣೆಗಳು ಬಂದ ನಂತರ ಅದನ್ನು ಒಂದು ತಜ್ಞರ 
ಸಮಿತಿಗೆ ನೀಡಿ ಅವರಿಂದ ಸರಿಯಾದ ಉತ್ತರಗಳನ್ನು ಪಡೆದು ಅಂತಿಮ ಕೀ ಉತ್ತರಗಳನ್ನು 
ಪ್ರಕಟಿಸಲಾಗುವುದು ಮತ್ತು ಈ ಅಂತಿಮ ಕೀ ಉತ್ತರಗಳ ಪ್ರಕಾರ ಉತ್ತರ ಪತ್ರಿಕೆಯನ್ನು ಮೌಲ್ಯಮಾಪನ 

ಮಾಡಲಾಗುವುದು. 
0) ಕರ್ನಾಟಕ ರಾಜ್ಯದ, ಕೇಂದ್ರ ಸರ್ಕಾರದ ಯಾವುದೇ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಸಂಸ್ಥೆಯ ಸೇವೆಯಿಂದ 

ವಜಾ ಗೊಂಡಿರುವ ನೌಕರರು ನೇಮಕಾತಿಗೆ ಅರ್ಹರಲ್ಲ. 


15 


p ) ಸುಳ್ಳು ಮಾಹಿತಿ ಅಥವಾ ನಕಲಿ ಪ್ರಮಾಣ ಪತ್ರ / ದಾಖಲೆಗಳನ್ನು ಸಲ್ಲಿಸಿ ನೌಕರಿ ಪಡೆಯುವುದು / 

ಪಡೆದಿರುವುದು ಯಾವುದೇ ಸಂದರ್ಭದಲ್ಲಿ ಕಂಡು ಬಂದಲ್ಲಿ , ಅದೇ ಹಂತದಲ್ಲಿ ಅವರನ್ನು ಯಾವುದೇ 

ಮುನ್ಸೂಚನೆ ನೀಡದೆ ಅವರ ಅಭ್ಯರ್ಥಿತನವನ್ನು ರದ್ದುಗೊಳಿಸುವುದರ ಜೊತೆಗೆ ಅವರ ವಿರುದ್ದ ಕಾನೂನು 
ಈ ರೀತಿಯ ಕ್ರಮ ತೆಗೆದುಕೊಳ್ಳಲಾಗುವುದು. 
q) ಅಭ್ಯರ್ಥಿಯು ಹುದ್ದೆಗೆ ಅರ್ಜಿ ಸಲ್ಲಿಸಿದ ತಕ್ಷಣ ತಾನು ನಿಯಮ ಮತ್ತು ವಿನಿಯಮಗಳಿಗೆ 
- ( Rules & Regulations) ಬದ್ಧನಾಗಿರುತ್ತಾನೆ ಎಂದು ಭಾವಿಸಲಾಗಿರುತ್ತದೆ. ಒಂದು ವೇಳೆ ತಾನು ಸದರಿ 

ಹುದ್ದೆಗೆ ಆಯ್ಕೆಯಾಗದ ಪಕ್ಷದಲ್ಲಿ ತದನಂತರ ಅದೇ ನಿಯಮಗಳನ್ನು ಪ್ರಶ್ನಿಸಲು ಬರುವುದಿಲ್ಲ. 
r) ಕೆ. ಸಿ. ಎಸ್ . (ಸಾಮಾನ್ಯ ನೇಮಕಾತಿ) ನಿಯಮಗಳು 1977 ಹಾಗೂ ಸದರಿ ನಿಯಮಕ್ಕೆ ಆಗಿರುವ ತಿದ್ದುಪಡಿ 

ಹಾಗೂ ವೃಂದ ಮತ್ತು ನೇಮಕಾತಿ ( ತಿದ್ದುಪಡಿ ) ನಿಯಮ 2009 ಮತ್ತು 2016ರಲ್ಲಿ ನಿರ್ದಿಷ್ಟಗೊಳಿಸಿರುವಂತೆ 
ಆಯ್ಕೆಯಾದ ಅಭ್ಯರ್ಥಿಯು ನೇಮಕಾತಿ ಆದೇಶ ನೀಡುವ ಮುನ್ನ ಪೂರ್ಣ ಪ್ರಮಾಣದ ವೈದ್ಯಕೀಯ ಪರೀಕ್ಷೆಗೆ 
ಒಳಗಾಗಬೇಕಾಗುತ್ತದೆ. ನಿಯಮದಲ್ಲಿ ನಿಗದಿಪಡಿಸಿರುವ ವೈದ್ಯಕೀಯ ಪರೀಕ್ಷೆಯಲ್ಲಿ ವಿಫಲರಾದ ಅಭ್ಯರ್ಥಿಗಳನ್ನು 
ಅನರ್ಹ ಗೊಳಿಸಲಾಗುವುದು ಹಾಗೂ ಇತರೆ ಯಾವುದೇ ವೈದ್ಯಕೀಯ ಪ್ರಮಾಣ ಪತ್ರಗಳನ್ನು 

ಪರಿಗಣಿಸಲಾಗುವುದಿಲ್ಲ. 
s) ದುರ್ನಡತೆ : ಒಬ್ಬ ಅಭ್ಯರ್ಥಿಯು ನಕಲಿ ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ 

ತಿದ್ದಲಾದ ದಸ್ತಾವೇಜುಗಳನ್ನು ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು 
ಅಥವಾ ವಾಸ್ತವಿಕ ಮಾಹಿತಿಯನ್ನು ಮರೆ ಮಾಚಿರುವನೆಂದು ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ 
ನಡೆಸಲಾದ ಪರೀಕ್ಷೆಯಲ್ಲಿ ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ 
ದುರ್ವತಿ್ರಸುತ್ತಿರುವನೆಂದು, ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಅಥವಾ ಒಂದು ಕೇಂದ್ರದಲ್ಲಿ ದೈಹಿಕ ಪರೀಕ್ಷೆಗಳಿಗೆ 
ಹಾಜರಾಗಿರುವ ವಿಷಯವನ್ನು ಮರೆಮಾಚಿ ಮತ್ತೊಂದು ಕೇಂದ್ರದಲ್ಲಿ ದೈಹಿಕ ಪರೀಕ್ಷೆಗೆ ಹಾಜರಾದರೆ ಹಾಗೂ 
ನೇಮಕಾತಿ ಸಮಿತಿಯಿಂದ ನೀಡಲಾದ ಯಾವುದೇ ಸೂಚನೆಗಳು ಉಲ್ಲಂಘಿಸುತ್ತಿರುವನೆಂದು ಅಥವಾ ಅವನು 
ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು 
ಅವಲಂಬಿಸಿರುವನೆಂದು, ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್ ವ್ಯವಹರಣೆಗಳಿಗೆ ಮತ್ತು ಶಿಸ್ತು ಕ್ರಮಕ್ಕೆ 
ಒಳಪಡುವುದಲ್ಲದೆ; ನೇಮಕಾತಿ ಸಮಿತಿ ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ ಪಡೆಯುವುದರಿಂದ ಅಥವಾ 

ಯಾವುದೇ ಹುದ್ದೆಯ ಆಯ್ಕೆಗೆ ಖಾಯಂ ಆಗಿ ಡಿಬಾರ್ ಮಾಡಲಾಗುವುದು. 
18. ಸಹಾಯವಾಣಿ : 

ಅಭ್ಯರ್ಥಿಗಳು ಪೊಲೀಸ್ ಕಾನ್ಸ್‌ಟೇಬಲ್ ( ವೈರ್‌ಲೆಸ್) ( ಪುರುಷ & ಮಹಿಳಾ)- 2016 ನೇಮಕಾತಿ ಸಹಾಯವಾಣಿ 
ಸಂಖ್ಯೆ : 080 - 22943346ನ್ನು ಸಂಪರ್ಕಿಸಿ ನೇಮಕಾತಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಸ್ಪಷ್ಟ ಪಡಿಸಿಕೊಳ್ಳಬಹುದು. ಈ 
ಸಹಾಯವಾಣಿ ದಿನಾಂಕ: 21.11 . 2016 ರಿಂದ ಪ್ರತಿದಿನ ಬೆಳಿಗ್ಗೆ 10 - 00 ರಿಂದ ಸಾಯಂಕಾಲ 6 - 00 ಗಂಟೆಯವರೆಗೆ 
ಲಭ್ಯವಿರುತ್ತದೆ. ಅಲ್ಲದೆ ಮೇಲಿಂದ ಮೇಲೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಬರುವ ಸಾಮಾನ್ಯ ಪ್ರಶ್ನೆಗಳಿಗೆ 
( Frequenty Asked Questions - FAQ) ಉತ್ತರವನ್ನು Www .ksp. gov. in ಪೋಲೀಸ್ ವೆಬ್‌ಸೈಟ್‌ನಲ್ಲಿ 
ನೋಡಬಹುದು. 


ಸಹಿ / 
ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, 
ನೇಮಕಾತಿ ಮತ್ತು ತರಬೇತಿ ಹಾಗೂ ಸಮನ್ವಯಾಧಿಕಾರಿ , 
ಪೊಲೀಸ್ ಕಾನ್ಸ್‌ಟೇಬಲ್ (ವೈರ್‌ಲೆಸ್) ( ಹೈ - ಕ) ನೇಮಕಾತಿ ಸಮಿತಿ, 

* ಕಾರ್ಲಟನ್ ಭವನ, ಅರಮನೆ ರಸ್ತೆ, 
ಬೆಂಗಳೂರು. ದೂರವಾಣಿ ಸಂಖ್ಯೆ: 22942261, 22207044, 


16 


( ಪ. ಜಾ / ಪ. ಪಂ ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 

ನಮೂನೆ - ಡಿ 

(ನಿಯಮ 3ಎ ( 2 ) (3) ನೋಡಿ) 
ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಬುಡಕಟ್ಟುಗಳಿಗೆ ( ಪ. ಜಾ / ಪ. ಪಂ ) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ 

ಪ್ರಮಾಣ ಪತ್ರಗಳ ನಮೂನೆ 

ಪ್ರಮಾಣ ಪತ್ರ 

ರಾಜ್ಯದ / ಕೇಂದ್ರಾಡಳಿತ ಪ್ರದೇಶದ * ...... ....... ಜಿಲ್ಲೆಯ / ವಿಭಾಗದ 
........ ಗ್ರಾಮ / ಪಟ್ಟಣದ * ನಿವಾಸಿಯಾದ ಶ್ರೀ / ಶ್ರೀಮತಿ ............ ಎಂಬುವವರ ಮಗ / ಮಗಳಾದ ಶ್ರೀ | 
ಶ್ರೀಮತಿ 

......... ಇವರು ಅನುಸೂಚಿತ ಜಾತಿ / ಅನುಸೂಚಿತ ಬುಡಕಟ್ಟು * ಎಂದು ಮಾನ್ಯ ಮಾಡಲಾಗಿರುವ ಜಾತಿ 
| ಬುಡಕಟ್ಟಿಗೆ * ಸೇರಿರುತ್ತಾರೆಂದು ಪ್ರಮಾಣಿಕರಿಸಲಾಗಿದೆ. 

ಸಂವಿಧಾನ ( ಅನುಸೂಚಿತ ಜಾತಿಗಳು ) ಆದೇಶ, 1950 
* ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳು ) ಆದೇಶ, 1950 
* ಸಂವಿಧಾನ ( ಅನುಸೂಚಿತ ಜಾತಿ) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1950 
* ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳು) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1951 
( ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಪಟ್ಟಿ ( ಮಾರ್ಪಾಡು) ಆದೇಶ 1956 , ಮುಂಬಯಿ ರಾಜ್ಯ ಪುನರ್ ರಚನಾ ಅಧಿ 
ನಿಯಮ , 1960, ಪಂಜಾಬ್ ರಾಜ್ಯ ಪುನರ್ ರಚನಾ ಅಧಿನಿಯಮ, 1966, ಹಿಮಾಚಲ ಪ್ರದೇಶ ರಾಜ್ಯ ಅಧಿನಿಯಮ , 1970 ಮತ್ತು ಈಶಾನ್ಯ 
ಪ್ರದೇಶಗಳ ( ಪುನರ್‌ ರಚನಾ ಅಧಿನಿಯಮ , 1971ರ ಮೂಲಕ ತಿದ್ದುಪಡಿಯಾದಂತೆ). 


* 


* 


* 


* 


ಸಂವಿಧಾನ 
ಸಂವಿಧಾನ ( ಜಮ್ಮು ಮತ್ತು ಕಾಶ್ಮೀರ) ಅನುಸೂಚಿತ ಜಾತಿಗಳ ಆದೇಶ, 1956 

ಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ (ತಿದ್ದುಪಡಿ) ಅಧಿನಿಯಮ, 1976ರ ಮೂಲಕ ತಿದ್ದುಪಡಿಯಾದಂತೆ ಸಂವಿಧಾನ 
( ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ) ಅನುಸೂಚಿತ ಬುಡಕಟ್ಟುಗಳ ಆದೇಶ, 1959 . 
ಸಂವಿಧಾನ ( ದಾದರ್‌ ಮತ್ತು ನಗರ ಹವೇಲಿ) ಅನುಸೂಚಿತ ಜಾತಿಗಳ ಆದೇಶ, 1962 
ಸಂವಿಧಾನ ( ಪಾಂಡಿಚೇರಿ) ಅನುಸೂಚಿತ ಜಾತಿಗಳ ಆದೇಶ, 1964 
ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳ ) (ಉತ್ತರ ಪ್ರದೇಶ) ಆದೇಶ, 1967 
ಸಂವಿಧಾನ (ಗೋವಾ, ದಮನ್ ಮತ್ತು ದೀವ್) ಅನುಸೂಚಿತ ಜಾತಿ / ಬುಡಕಟ್ಟುಗಳ ಆದೇಶ 1988 
ಸಂವಿಧಾನ ( ನಾಗಾಲ್ಯಾಂಡ್) ಅನುಸೂಚಿತ ಬುಡಕಟ್ಟುಗಳ ಆದೇಶ 


* 


* 


* 


* 


* 


* 


2. ಶ್ರೀ | ಶ್ರೀಮತಿ | ಕುಮಾರಿ ........ 

ಮತ್ತು / ಅಥವಾ 
ಅವನ / ಅವಳ ಕುಟುಂಬವು 

............ ರಾಜ್ಯ / ಕೇಂದ್ರಾಡಳಿತ ಪ್ರದೇಶದ 
.…...... ಜಿಲ್ಲಾ / ವಿಭಾಗದ ................... ಗ್ರಾಮ / ಪಟ್ಟಣದ ಸಾಮಾನ್ಯ ನಿವಾಸಿ ( ಗಳು ) 


ಸಹಿ ........... 
ತಹಶೀಲ್ದಾರರು 


ಪದನಾಮ 


ದಿನಾಂಕ : 


ಕಛೇರಿಯ ಮೊಹರಿನೊಂದಿಗೆ 


ರಾಜ್ಯ / ಕೇಂದ್ರಾಡಳಿತ ಪ್ರದೇಶ* 

ಅನ್ವಯವಾಗದಿರುವ ಪದಗಳನ್ನು ದಯವಿಟ್ಟು ಬಿಟ್ಟು ಬಿಡಿ / ಹೊಡೆದು ಹಾಕಿ 
ಸೂಚನೆ : ಇಲ್ಲಿ ಉಪಯೋಗಿಸಿದ “ಸಾಮಾನ್ಯ ನಿವಾಸಿಗಳೂ ” ಎಂಬ ಪದಾವಳಿಯು ಪ್ರಜಾ ಪ್ರಾತಿನಿಧ್ಯ ಅಧಿನಿಯಮ , 1950ರ 20ನೇ 
ಪ್ರಕರಣದಲ್ಲಿರುವ ಅರ್ಥವನ್ನೇ ಹೊಂದಿರುತ್ತದೆ. 
ಭಾರತ ಸರ್ಕಾರದ ಪತ್ರ ಸಂಖ್ಯೆ . ಬಿಸಿ 12028 / 2/ 76 -ಎಸ್‌ಸಿಟಿ -1 ಗೃಹ ಮಂತ್ರಾಲಯದ ಅನುಸಾರವಾಗಿ, ಅಂಥ ಪ್ರಮಾಣ ಪತ್ರಗಳನ್ನು 
ನೀಡಲು ಸಕ್ಷಮವಾಗಿರುವುದಕ್ಕಾಗಿ, ಭಾರತ ಸರ್ಕಾರದ (ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ) ಪತ್ರ ಸಂಖ್ಯೆ 13.02 .74 ಇಎಸ್‌ಟಿ 
(ಎಸ್‌ಸಿಟಿ) ದಿನಾಂಕ 5ನೇ ಆಗಸ್ಟ್ 1975ರಲ್ಲಿ ನಮೂದಿಸಿದ ಪ್ರಾಧಿಕಾರಿಯು, ರಾಷ್ಟ್ರಪತಿಗಳು ಸಂಬಂಧಪಟ್ಟ ಆದೇಶದ ಅಧಿಸೂಚನೆಯನ್ನು 
ಹೊರಡಿಸಿದ ಸಮಯದಲ್ಲಿ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ ವ್ಯಕ್ತಿಯು, ತನ್ನ ಖಾಯಂ ವಾಸ ಸ್ಥಳವನ್ನು ಹೊಂದಿದ್ದ ಸ್ಥಳಕ್ಕೆ 
ಸೇರಿದವರೊಬ್ಬರಾಗಿರತಕ್ಕದ್ದು . ಅದೇ ರೀತಿಯಲ್ಲಿ, ಒಂದು ತಾಲ್ಲೂಕಿನ ರೆವಿನ್ಯೂ ಪ್ರಾಧಿಕಾರಿಯು ಇನ್ನೊಂದು ತಾಲ್ಲೂಕಿಗೆ ಸೇರಿದ ವ್ಯಕ್ತಿಗಳಿಗೆ 
ಸಂಬಂಧಪಟ್ಟ ಪ್ರಮಾಣ ಪತ್ರವನ್ನು ನೀಡಲು ಸಕ್ಷಮ ಪ್ರಾಧಿಕಾರಿಯಾಗುವುದಿಲ್ಲ. 


17 


( ಪ್ರವರ್ಗ - 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ ) 

ನಮೂನೆ- ಇ 
(ನಿಯಮ 3ಎ ( 2) (3) ನೋಡಿ) 


ಹಿಂದುಳಿದ ವರ್ಗಗಳಿಗೆ ( ಪ್ರ. ವರ್ಗ -1) ಸೇರಿದ ಅಭ್ಯರ್ಥಿಗೆ ನೀಡುವ ಪ್ರಮಾಣ ಪತ್ರ 


.. . . .. . . . . .. 


ಶ್ರೀಮತಿ 
| ಶ್ರೀಮತಿ| 


...... ಗ್ರಾಮ / ಪಟ್ಟಣದ / ನಗರ ನಿವಾಸಿಯಾದ ಶ್ರೀ | 
................ ಇವರ ಮಗ | ಮಗಳು / ಪತ್ನಿ / ಪತಿಯಾದ ಶ್ರೀ 
............. ಇವರು ಹಿಂದುಳಿದ ವರ್ಗಗಳ ( ಪ್ರವರ್ಗ ) 

ಉಪ ಜಾತಿಗೆ ಸೇರಿರುತ್ತಾರೆಂದು 


0000000001 


••••••••• 


ಜಾತಿಯ 


ಪ್ರಮಾಣೀಕರಿಸಲಾಗಿದೆ. 


ದಿನಾಂಕ : 


ತಹಶೀಲ್ದಾರರು 

.............. ತಾಲ್ಲೂಕು 
ಕಛೇರಿಯ ಮೊಹರು 


18 


( ಪ್ರವರ್ಗ - 2ಎ , 2ಬಿ, 3ಎ, 3ಬಿ ಗೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 

ನಮೂನೆ - ಎಫ್ 

(ನಿಯಮ 3ಎ ( 2) (3) ನ್ನು ನೋಡಿ) 
ಹಿಂದುಳಿದ ವರ್ಗಗಳಿಗೆ ( 2ಎ , 2ಬಿ, 3ಎ, 3ಬಿ ) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಆದಾಯ ಮತ್ತು 

ಜಾತಿ ಪ್ರಮಾಣ ಪತ್ರ 
................ ರಲ್ಲಿ ವಾಸವಾಗಿರುವ ಶ್ರೀ / ಶ್ರೀಮತಿ ....... 

..... ಇವರ ಮಗ / ಮಗಳು 
| ಪತಿ | ಪತ್ನಿಯಾದ ಶ್ರೀ /ಶ್ರೀಮತಿ/ಕುಮಾರಿ 

ಇವರು ಮತ್ತು ಆತನ / ಅವಳ ತಂದೆ / ತಾಯಿ | 
ಪೋಷಕರು/ ಪತ್ನಿ / ಪತಿಯು, ಸರ್ಕಾರಿ ಆದೇಶಗಳ ಸಂಖ್ಯೆ, ಎಸ್‌ಡಬ್ಲೂಡಿ 225 ಬಿಸಿಎ 2000, ದಿನಾಂಕ 30 .03. 2002ರಲ್ಲಿ ನಿರ್ದಿಷ್ಟ ಪಡಿಸಿದ 
ಮೇಲುಸ್ತರದ ( ಕ್ರಿಮಿ ಲೇಯರ್) ವ್ಯಾಪ್ತಿಯಲ್ಲಿ ಬರುವುದಿಲ್ಲವೆಂದು ; 


••••• . . . . 


ಅಭ್ಯರ್ಥಿಯಾಗಲಿ ಅಥವಾ ಆತನ | ಆಕೆಯ ತಂದೆ ತಾಯಿ /ಪೋಷಕರಾಗಲಿ | ಪತ್ನಿ / ಪತಿಯಾಗಲಿ, ಸರ್ಕಾರದ ಸೇವೆಯಲ್ಲಿ 1ನೇ ದರ್ಜೆಯ 
ಅಥವಾ 2ನೇ ದರ್ಜೆಯ ಅಧಿಕಾರಿಯಾಗಿಲ್ಲವೆಂದು ; 

ಅಥವಾ 
ಸಾರ್ವಜನಿಕ ವಲಯ ಉದ್ಯಮದಲ್ಲಿ ತತ್ಸಮಾನವಾದ ಹುದ್ದೆಯನ್ನು ಹೊಂದಿರುವುದಿಲ್ಲ ; 

ಅಥವಾ 
ಖಾಸಗಿ ನಿಯೋಜಕರ ಕೈಕೆಳಗೆ, 2ನೇ ದರ್ಜೆಯ ಅಧಿಕಾರಿಯ ಸಂಬಳಕ್ಕಿಂತ ( ವೇತನ ಶ್ರೇಣಿ ರೂ . 11400 - 21600/- ಪ್ರಾರಂಭಿಕ ಹಂತ) 
ಕಡಿಮೆಯಲ್ಲದ ಸಂಬಳವನ್ನು ಪಡೆಯುವ ನೌಕರನಾಗಿಲ್ಲವೆಂದು 

ಅಥವಾ 
ಆತನ/ ಆಕೆಯ ತಂದೆ ತಾಯಿ /ಪೋಷಕರು/ ಪತ್ನಿ / ಪತಿಯ ಆದಾಯವುಎರಡು ಲಕ್ಷ ಮೀರುವುದಿಲ್ಲವೆಂದು ; 

ಅಥವಾ 
ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961ರಲ್ಲಿ ನಿಗದಿಪಡಿಸಿರುವಂತೆ ಆತನ/ ಆಕೆಯ ತಂದೆ ತಾಯಿ /ಪೋಷಕರು / ಪತ್ನಿ / ಪತಿಯು ಮಾರಾಟ 
ತೆರಿಗೆದಾರನಲ್ಲ ಅಥವಾ ಆತನ / ಆಕೆಯ ತಂದೆ ತಾಯಿ /ಪೋಷಕ/ ಪತ್ನಿ / ಪತಿಯು ಅಥವಾ ಇವರಿಬ್ಬರೂ 10 ಯುನಿಟ್‌ಗಿಂತ ಹೆಚ್ಚಿನ ಕೃಷಿ ಭೂಮಿ 
ಅಥವಾ 25 ಎಕರೆಗಳಿಗಿಂತ ಹೆಚ್ಚಿನ ಪ್ಲಾಂಟೇಶನ್ ಭೂಮಿಯನ್ನು ಹೊಂದಿರುವುದಿಲ್ಲವೆಂದು ಪ್ರಮಾಣಿಕರಿಸಲಾಗಿದೆ. ಸರ್ಕಾರಿ ಆದೇಶ ಸಂಖ್ಯೆ. 
ಎಸ್‌ಡಬ್ಲೂಡಿ 225 ಬಿಸಿಎ 2000, ದಿನಾಂಕ 30.03.2002ರ ಅನ್ವಯ ಶ್ರೀ /ಶ್ರೀಮತಿ/ಕುಮಾರಿ ....................…..... ಇವರು 
........... ಜಾತಿಗೆ 

.......... .......... ಸೇರಿದ ಉಪಜಾತಿಯವರಾಗಿದ್ದು ಸರ್ಕಾರಿ ಆದೇಶ ಸಂಖ್ಯೆ. ಎಸ್‌ಡಬ್ಲೂಡಿ 
225 ಬಿಸಿಎ 2000 , ದಿನಾಂಕ 30.03.2002ರ ಅನ್ವಯ ಹಿಂದುಳಿದ ವರ್ಗಗಳ ಪ್ರವರ್ಗ ...... ............... (2ಎ, 2ಬಿ, 3ಎ, 3ಬಿ) 
ಸೇರಿರುತ್ತಾರೆ. 


ಸ್ಥಳ : 
ದಿನಾಂಕ : 


ತಹಶೀಲ್ದಾರರು 

.... ತಾಲ್ಲೂಕು 
ಕಛೇರಿಯ ಮೊಹರು 


- 19 


ನಮೂನೆ- 1 


ಜನರಲ್ ಮೆರಿಟ್ ಅಭ್ಯರ್ಥಿಗಳು ಮೇಲುಸ್ತರಕ್ಕೆ ಸೇರಿಲ್ಲವೆಂದು, ದೃಢೀಕರಿಸಿ ಗ್ರಾಮೀಣ ಮೀಸಲಾತಿಯನ್ನು 

ಕೋರಲು ಸಲ್ಲಿಸಬೇಕಾದ ಪ್ರಮಾಣ ಪತ್ರ 

( ಜನರಲ್ ಮೆರಿಟ್ ಅಭ್ಯರ್ಥಿಗಳು ಭರ್ತಿ ಮಾಡಬೇಕಾದ ನಮೂನೆ) 
ಇವರಿಗೆ: 
ತಹಶೀಲ್ದಾರರು, 

..... ತಾಲ್ಲೂಕು, 
..................... ಜಿಲ್ಲೆ. 


ಮಾನ್ಯರೆ, 


ಶ್ರೀ | ಶ್ರೀಮತಿ 

..... ಎಂಬುವವರ ಮಗ/ ಮಗಳು / ಪತಿ/ ಪತ್ನಿ........................ ಆದ ನಾನು ಮೇಲುಸ್ತರದಲ್ಲಿ 
( Creamy Layer) ಬರುವುದಿಲ್ಲವೆಂದು ನೇರ ನೇಮಕಾತಿಯಲ್ಲಿ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿಯನ್ನು ಪಡೆಯುವುದಕ್ಕಾಗಿ ಪ್ರಮಾಣ 
ಪತ್ರವನ್ನು ಪಡೆಯಲು ತಮ್ಮಲ್ಲಿ ಈ ಕೆಳಕಂಡ ಮಾಹಿತಿಗಳನ್ನು ಒದಗಿಸುತ್ತಾಕೋರುತ್ತೇನೆ. 


1. 
2 . 


ಅಭ್ಯರ್ಥಿಯ ಹೆಸರು ಮತ್ತು ಉದ್ಯೋಗ : 
ಅಭ್ಯರ್ಥಿಯ ಸ್ವಂತ ಸ್ಥಳ ಗ್ರಾಮ : 

ತಾಲ್ಲೂಕು : 


ಅಭ್ಯರ್ಥಿಯು ಹುಟ್ಟಿದ ದಿನಾಂಕ ವಯಸ್ಸು ಮತ್ತು ಹುಟ್ಟಿದ ಸ್ಥಳ : 
ಅಭ್ಯರ್ಥಿಯ ತಂದೆ/ ತಾಯಿ /ಪೋಷಕರ ಪತಿಯ / ಪತ್ನಿಯ ಹೆಸರು ಮತ್ತು ಉದ್ಯೋಗ: 
(ಉದ್ಯೋಗವು ಸರ್ಕಾರಿ/ ಅರೆ ಸರ್ಕಾರಿ/ ಸಾರ್ವಜನಿಕ ಉದ್ಯಮ / ಖಾಸಗಿ) 
ಅಭ್ಯರ್ಥಿಯ ಪ್ರಸ್ತುತ ವಿಳಾಸ : 
(ಸ್ಪಷ್ಟವಾಗಿ ನಮೂದಿಸುವುದು) 
ಅಭ್ಯರ್ಥಿಯ ಖಾಯಂ ವಿಳಾಸ : 
ಅಭ್ಯರ್ಥಿಯ ಶಾಲಾ ಶಿಕ್ಷಣದ ವ್ಯಾಸಂಗ ಮಾಡಿದ ಶಾಲೆಗಳ ವಿವರಗಳು 
ಪ್ರಾಥಮಿಕ 
ಮಾಧ್ಯಮಿಕ 

ಪ್ರೌಢ 
8. ಅಭ್ಯರ್ಥಿಯ ಹಾಗೂ ಅಭ್ಯರ್ಥಿಯ ತಂದೆ/ತಾಯಿ /ಪೋಷಕರ (ತಂದೆ/ತಾಯಿ ಜೀವಂತವಿಲ್ಲದಿದ್ದರೆ) ಇವರ ಒಟ್ಟು ವಾರ್ಷಿಕ ಆದಾಯ 
ಎಲ್ಲಾ ಮೂಲಗಳಿಂದ : 


1) ವೇತನ ಶ್ರೇಣಿ 
2) ಜಮೀನಿನ ವಿವರ 
3) ಇತರ ಮೂಲಗಳು 


9 . 


ಆದಾಯ ತೆರಿಗೆ ಪಾವತಿದಾರರೇ ? 
ಸಂಪತ್ತು ತೆರಿಗೆ ಪಾವತಿದಾರರೇ ? 
ಮಾರಾಟ ತೆರಿಗೆ ಪಾವತಿದಾರರೇ ? 


20 


ಪ್ರಮಾಣೀಕೃತ ಘೋಷಣೆ 
ಈ ಮೇಲೆ ನನ್ನಿಂದ ಒದಗಿಸಿದ ಮಾಹಿತಿ/ವಿವರಣೆಯು ನಾನು ತಿಳಿದಿರುವಷ್ಟರ ಮಟ್ಟಿಗೆ ಸತ್ಯವೆಂದು ಶ್ರದ್ಧಾಪೂರ್ವಕವಾಗಿ ದೃಢೀಕರಿಸುತ್ತೇನೆ 
ಮತ್ತು ಘೋಷಿಸುತ್ತೇನೆ. 


ದಿನಾಂಕ : 


ತಮ್ಮ ವಿಧೇಯ 
( ಅಭ್ಯರ್ಥಿಯ ಸಹಿ) 


ಮೇಲೆ ಒದಗಿಸಲಾದ ಮಾಹಿತಿಗಳು ಸತ್ಯವಾಗಿರುತ್ತದೆ ಎಂದು ಪ್ರಮಾಣೀಕರಿಸುತ್ತಾ ಈ ಮಾಹಿತಿಗಳು ಅಸತ್ಯವೆಂದು ದೃಢಪಟ್ಟಲ್ಲಿ ಅಪರಾಧ 
ವಿಚಾರಣೆಗೆ ಬದ್ಧನಾಗಿರುತ್ತೇನೆ. 


ದಿನಾಂಕ : 


ತಂದೆ/ತಾಯಿ/ಪೋಷಕರ ಸಹಿ 
(ತಂದೆ/ತಾಯಿ ಜೀವಂತವಿಲ್ಲದಿದ್ದರೆ) 

( ಹೆಂಡತಿ/ ಗಂಡ/ ಇವರ ಸಹಿ ) 


ಸ್ಥಳೀಯ ಇಬ್ಬರು ಸಾಕ್ಷಿದಾರರು 
ಅಭ್ಯರ್ಥಿಯ ಮತ್ತು ಅವರ ತಂದೆ/ತಾಯಿ /ಪೋಷಕರು/ ಪತಿ/ ಪತ್ನಿ ಇವರನ್ನು ಹಾಗೂ ಇವರ ಸಹಿಯನ್ನು ಗುರುತಿಸುತ್ತೇವೆ. 


ಸಾಕ್ಷಿದಾರರ ಸಹಿ 


(ಪೂರ್ಣ ವಿಳಾಸದೊಂದಿಗೆ) 

ಪರಿಶೀಲನಾ ಪ್ರಮಾಣ ಪತ್ರ 
1. ಶ್ರೀ /ಶ್ರೀಮತಿ.............. 

.............. ಎಂಬುವವರ ಮಗ/ಮಗಳು / ಪತಿ/ ಪತ್ನಿ / ಶ್ರೀ / 
ಶ್ರೀಮತಿ/ಕುಮಾರಿ................... ಎಂಬುವವರು ಕರ್ನಾಟಕ ರಾಜ್ಯದ ......... ................... ಜಿಲ್ಲೆಯ ವಿಭಾಗ ... 
ಗ್ರಾಮ / ಪಟ್ಟಣ/ ನಗರದಲ್ಲಿ ಸಾಮಾನ್ಯ ನಿವಾಸಿಯಾಗಿದ್ದಾರೆ ಮತ್ತು ಇವರು ಜನರಲ್ ಮೆರಿಟ್ ವರ್ಗಕ್ಕೆ ಸೇರಿದವರಾಗಿರುತ್ತಾರೆ. 


2. ಶ್ರೀ /ಶ್ರೀಮತಿ/ಕುಮಾರಿ ... 

........ ಇವರ ತಂದೆ/ತಾಯಿ /ಪೋಷಕರು ಸರ್ಕಾರಿ ಆದೇಶ ಸಂಖ್ಯೆ ಎಸ್‌ಡಬ್ಲೂಡಿ 
251 ಬಿಸಿಎ 94, ಬೆಂಗಳೂರು, ದಿನಾಂಕ 31.01.1995 ರನ್ವಯ ಜನರಲ್ ಮೆರಿಟ್ ವರ್ಗದ ಮೇಲುಸ್ತರದಲ್ಲಿ ( Creamy Layer) 
ಬರುವುದಿಲ್ಲವೆಂದು ಪ್ರಮಾಣೀಕರಿಸಲಾಗಿದೆ. 


ದಿನಾಂಕ : 


ತಹಶೀಲ್ದಾರರು 

ತಾಲ್ಲೂಕು 
ಕಛೇರಿಯ ಮೊಹರು 


ಸೂಚನೆ-1: ಇದರಲ್ಲಿ ಉಪಯೋಗಿಸಲಾದ “ ಸಾಮಾನ್ಯ ನಿವಾಸಿ” ಎಂಬ ಪದವು 1950ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ 20ನೇ 
ಅನುಚ್ಛೇದದಲ್ಲಿನ ಅರ್ಥವನ್ನು ಹೊಂದಿರುತ್ತದೆ. 
ಸೂಚನೆ - 2: ಪರಿಶೀಲನಾ ಪ್ರಮಾಣ ಪತ್ರ ನೀಡುವ ಅಧಿಕೃತ ಅಧಿಕಾರಿಯು ಸರ್ಕಾರಿ ಆದೇಶ ಸಂಖ್ಯೆ ಎಸ್‌ಡಬ್ಲೂಡಿ 251 ಬಿಸಿಎ 94, 
ಬೆಂಗಳೂರು, ದಿನಾಂಕ 31.01.1995 ರನ್ವಯ ಮೇಲುಸ್ತರ ( Creamy Layer) ದವರನ್ನು ಗುರುತಿಸಲು ನಿಗದಿಪಡಿಸಲಾಗಿರುವ ಅಂಶಗಳನ್ನು 
ವಿವರವಾಗಿ ಖಚಿತಪಡಿಸಿಕೊಂಡ ನಂತರವೇ ಪ್ರಮಾಣ ಪತ್ರ ನೀಡತಕ್ಕದ್ದು. 


2 ) 


ನಮೂನೆ - 2 
ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ 


ಶ್ರೀ / ಶ್ರೀಮತಿ 

ರವರ ಮಗ/ ಮಗಳು / ಪತ್ನಿ / ಶ್ರೀ /ಶ್ರೀಮತಿ/ಕುಮಾರಿ 
............ ಜಿಲ್ಲೆ .......... ತಾಲ್ಲೂಕು ................ ಗ್ರಾಮದಲ್ಲಿ 

..... ವಾಸವಾಗಿರುವ 
ಇವರು ಒಂದನೇ ತರಗತಿಯಿಂದ | ................................... ತರಗತಿಯವರೆಗೆ .............. 

............... ಜಿಲ್ಲೆ ............ 
ತಾಲ್ಲೂಕು ....... .......... ಪಟ್ಟಣ ....... 

............. ಶಾಲೆಯಲ್ಲಿ ವ್ಯಾಸಂಗ ಮಾಡಿ ......... ........... ವರ್ಷ 
ನಡೆದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಈ ಶಾಲೆಯು ಅಭ್ಯರ್ಥಿಯು ವ್ಯಾಸಂಗ ಮಾಡಿದ ಅವಧಿಯಲ್ಲಿ ಕರ್ನಾಟಕದ ಪೌರ ನಿಗಮಗಳ 
ಅಧಿನಿಯಮ , 1976 ಅಥವಾ ಕರ್ನಾಟಕ ಪೌರ ಸಭೆಗಳ ಅಧಿನಿಯಮ, 1964ರ ಅಡಿಯಲ್ಲಿ ನಿರ್ದಿಷ್ಟ ಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, 
ಸಣ್ಣ ನಗರ ಪ್ರದೇಶ ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶಗಳ ಹೊರತಾದ ಪ್ರದೇಶದಲ್ಲಿತ್ತು. 


ಸ್ಥಳ : 
ದಿನಾಂಕ : 


ಮುಖ್ಯೋಪಾಧ್ಯಾಯರ ಸಹಿ 
ಮತ್ತು ಸಂಸ್ಥೆಯ ಪೂರ್ಣ ವಿಳಾಸವುಳ್ಳ ಮೊಹರು 


ಮೇಲುರುಜು 
ಕ್ಷೇತ್ರ ಶಿಕ್ಷಣಾಧಿಕಾರಿ 


......................................................... 


ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ 
ಶ್ರೀ | ಶ್ರೀಮತಿ 

ರವರ ಮಗ/ಮಗಳು/ ಪತ್ನಿ /ಶ್ರೀಮತಿ/ ಕುಮಾರಿ 
.................... ..... ತಾಲ್ಲೂಕು ...... ..................... ಗ್ರಾಮದಲ್ಲಿ ..................... ವಾಸವಾಗಿರುವ 
ಇವರು ............................. 
............. ನೇ ತರಗತಿಯಿಂದ ........... ನೇ ತರಗತಿಯವರೆಗೆ .. 

ಶೈಕ್ಷಣಿಕ 
ವರ್ಷದಿಂದ ... ............…....... ಶೈಕ್ಷಣಿಕ ವರ್ಷದವರೆಗೆ........... ......... ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ 
ಮಾಡಿರುತ್ತಾರೆಂದು ಪ್ರಮಾಣೀಕರಿಸಲಾಗಿದೆ. 


••••••••••••••••• 


ಸ್ಥಳ : 
ದಿನಾಂಕ : 


ಮುಖ್ಯೋಪಾಧ್ಯಾಯರ ಸಹಿ 
ಮತ್ತು ಸಂಸ್ಥೆಯ ಪೂರ್ಣ ವಿಳಾಸವುಳ್ಳ ಮೊಹರು 


ಮೇಲು ರುಜು 
ಕ್ಷೇತ್ರ ಶಿಕ್ಷಣಾಧಿಕಾರಿ, ಕಛೇರಿಯ ಮೊಹರು 


22 


de, 


ದರಾಬಾದ್ - ಕರ್ನಾಟಕ ಮೀಸಲಾತಿ ಬಯಸಿ ಅರ್ಜಿ ಸಲಿ : 


ಗಳಿಗೆ ಪ್ರಮಾಣ ಪತ್ರ: 


ಅನುಬಂಧ - ಎ 
ಅರ್ಹತಾ ಪ್ರಮಾಣ ಪತ್ರ 
[ ಅನುಚ್ಛೇದ 371 ( ಜೆ) ಮೇರೆಗೆ] 

(3 (3) ನೇ ನಿಯಮ ನೋಡಿ) 
[ ಪ್ರಮಾಣ ಪತ್ರ ನೀಡಲು ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ 

ಮೀಸಲಾತಿ) ನಿಯಮಗಳು, 2013] 
ಶ್ರೀ / ಶ್ರೀಮತಿ -- - - - - ರವರು - - - - - 

-- ರವರ ಮಗ / ಹೆಂಡತಿಯಾಗಿದ್ದು , 
ಇವರು ಕರ್ನಾಟಕ ರಾಜ್ಯದ - - - - - - - - - - - - - - - - - ಜಿಲ್ಲೆಯ -- - - - - - - - - - - - - - - ತಾಲ್ಲೂಕಿನ -- - - - - 
- - - ಗ್ರಾಮ / ಪಟ್ಟಣದ ಸ್ಥಳೀಯ ವ್ಯಕ್ತಿಯಾಗಿದ್ದಾರೆ. 


ಸ 


೪ : 


- - - - - - - 


- - - - - - - - - - - - 


ಹೆಸರು 


- - - - - - - - - - - - - - - - - - - 


ದಿನಾಂಕ: - - - - - - - - - - - - - - - - - 


ಅಸಿಸ್ಟೆಂಟ್ ಕಮೀಷನರ್ 
- - - - - - - - - - - - - - - - ಉಪವಿಭಾಗ 

- -- -- - - - - -- - - - - ಜಿಲ್ಲೆ 
( ಸಕ್ಷಮ ಪ್ರಾಧಿಕಾರಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಲಾದ ಅಂತಿಮ ದಿನಾಂಕದಂದು ಅಭ್ಯರ್ಥಿಯು ಸಾರ್ವಜನಿಕ ಉದ್ಯೋಗ 
ಆದೇಶದಂತೆ ಸ್ಥಳೀಯ ವ್ಯಕ್ತಿಯೆಂದು ಅರ್ಹತೆ ಪಡೆದಿರುತ್ತಾನೆಂದು ಒಂದು ಅಡಿ ಟಿಪ್ಪಣಿಯನ್ನು ದಾಖಲಿಸುವುದು.) | 

ಅನುಬಂಧ - ಅ 

ವೈರ್‌ಲೆಸ್ 
ಎ) ಹೈದ್ರಬಾದ್ -ಕರ್ನಾಟಕ ರಾಜ್ಯಮಟ್ಟದ ಸ್ಥಳೀಯ ವೃಂದ ( ಶೇ .80 ) ದಡಿ ಖಾಲಿ ಇರುವ 13 ಪೊಲೀಸ್ ಕಾನ್ಸ್‌ಟೇಬಲ್ (ವೈರ್‌ಲೆಸ್) 

( ಪುರುಷ) ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 

ಯೋಜನೆಗಳಿಂದ 
ಒಟ್ಟು ಹುದ್ದೆಗಳ ಗ್ರಾಮೀಣ 
ವರ್ಗ 

ಮಾಜಿ ಸೈನಿಕರು | ನಿರಾಶ್ರಿತಗೊಂಡ 

ಕನ್ನಡ 

ಇತರರು 
ಸಂಖ್ಯೆ ಅಭ್ಯರ್ಥಿ 

ಮಾಧ್ಯಮ 

ಅಭ್ಯರ್ಥಿ 
ಸಾಮಾನ್ಯ ವರ್ಗ | 06 | - 02 

_ 01 
ಪರಿಶಿಷ್ಟ ಜಾತಿ - 03 - 01 : . : 

02 
ಪರಿಶಿಷ್ಟ ಪಂಗಡ 


03 


ಪ್ರವರ್ಗ - 1 


ಪ್ರವರ್ಗ - 2ಎ 


ಪ್ರವರ್ಗ - 2ಬಿ 


ಪ್ರವರ್ಗ -3ಎ 


ಪ್ರವರ್ಗ - 3ಬಿ 


ಒಟ್ಟು 


04 


23 


ಬಿ) ಹೈದ್ರಬಾದ್ -ಕರ್ನಾಟಕ ರಾಜ್ಯಮಟ್ಟದ ಸ್ಥಳೀಯ ವೃಂದ (ಶೇ .80) ದಡಿ ಖಾಲಿ ಇರುವ 02 ಪೊಲೀಸ್ ಕಾನ್ಸ್‌ಟೇಬಲ್ ( ವೈರ್‌ಲೆಸ್) 

( ಮಹಿಳಾ) ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ: 


ವರ್ಗ 


ಒಟ್ಟು ಹುದ್ದೆಗಳ | 


ಗ್ರಾಮೀಣ 
ಅಭ್ಯರ್ಥಿ 


ವರ್ಗ 


ಯೋಜನೆಗಳಿಂದ 
ನಿರಾಶ್ರಿತಗೊಂಡ 


ಮಾಜಿ ಸೈನಿಕರು 


ಕನ್ನಡ 
ಮಾಧ್ಯಮ 


ಇತರರು 


ಸಂಖ್ಯೆ 
01 


* ಅಭ್ಯರ್ಥಿ 


ಸಾಮಾನ್ಯ ವರ್ಗ - 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ -1 
ಪ್ರವರ್ಗ - 2ಎ 


01 


| 


- 


| 


- 


| 


- 


| 


ಪ್ರವರ್ಗ -2ಬಿ 


ಪ್ರವರ್ಗ - 3ಎ 


ಪ್ರವರ್ಗ - 3ಬಿ 
ಒಟ್ಟು 02 

02 
ಟಿಪ್ಪಣಿ : 

ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಅಂತಹ ಖಾಲಿ ಹುದ್ದೆಗಳನ್ನು ಮೇಲೆ ನಮೂದಿಸಿರುವ 
ಪ್ರವರ್ಗದ ಇತರರು ಅಭ್ಯರ್ಥಿಗಳಿಂದ ತುಂಬಲಾಗುವುದು. 


ಸಹಿ / 
ಪೊಲೀಸ್ ಅಧೀಕ್ಷಕರು, 
ವೈರ್‌ಲೆಸ್ , ಬೆಂಗಳೂರು. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ - V 
Part - V 


ಬೆಂಗಳೂರು, ಶನಿವಾರ, ನವೆಂಬರ್ ೧೯ , ೨೦೧೬ ( ಕಾರ್ತಿಕ ೨೮ , ಶಕ ವರ್ಷ ೧೯೩೮). 
Bengaluru , Saturday , November 19 , 2016 (Karthika 28, Shaka Varsha 1938 ) 


|| ನಂ . ೧೨೮೯ 

No. 1289 


ಪೊಲೀಸ್ ಇಲಾಖೆ 


- ( ಐಎಸ್ಓ: 9001 - 2008 ಪ್ರಮಾಣಿತ ನೇಮಕಾತಿ ಪ್ರಕ್ರಿಯೆ ) 

ಅಧಿಸೂಚನೆ ಸಂಖ್ಯೆ : 17/ನೇಮಕಾತಿ - 4/ 2016 -17, ದಿನಾಂಕ: 04.11. 2016 
ವಿಷಯ : ಪೊಲೀಸ್ ಕಾನ್ಸ್‌ಟೇಬಲ್ ( ನಾಗರಿಕ) ( ಪುರುಷ & ಮಹಿಳಾ) ಹುದ್ದೆಗಳ ನೇರ ನೇಮಕಾತಿ ಕುರಿತು. 
ಉಲ್ಲೇಖ: ಕರ್ನಾಟಕ ರಾಜ್ಯ ಪತ್ರ ಸಂಖ್ಯೆ : 1089 , ದಿನಾಂಕ: 15.9. 2016 ರನ್ವಯ ಪ್ರಕಟಿಸಲಾದ ಅಧಿಸೂಚನೆ ಸಂಖ್ಯೆ : 

17 /ನೇಮಕಾತಿ - 4 /2016 - 17 , ದಿನಾಂಕ: 14.9 . 2016. 
ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ 3477 ಪೊಲೀಸ್ ಕಾನ್ಸ್‌ಟೇಬಲ್ ( ನಾಗರಿಕ) ( ಪುರುಷ & ಮಹಿಳಾ) 
ಹುದ್ದೆಗಳ ನೇರ ನೇಮಕಾತಿ ಸಲುವಾಗಿ ಉಲ್ಲೇಖಿತ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿ ನೇಮಕಾತಿ 
ಪ್ರಕ್ರಿಯೆಯನ್ನು ಕೈಗೊಳ್ಳಲಾಗಿರುತ್ತದೆ. ಸರ್ಕಾರವು ಆದೇಶ ಸಂಖ್ಯೆ: ಹೆಚ್‌ಡಿ 247 ಪಿಓಪಿ 2016, 
ದಿನಾಂಕ: 27.10 .2016 ರನ್ವಯ ಬೆಂಗಳೂರು ನಗರಕ್ಕೆ 515 ಪೊಲೀಸ್ ಕಾನ್ಸ್‌ಟೇಬಲ್ ( ನಾಗರಿಕ) ಹುದ್ದೆಗಳನ್ನು ನೇರ 
ನೇಮಕಾತಿ ಮೂಲಕ 2016 -17ನೇ ಸಾಲಿನಲ್ಲಿ ಭರ್ತಿ ಮಾಡಲು ಅನುಮತಿ ನೀಡಿರುತ್ತದೆ. ಉಲ್ಲೇಖಿತ ಅಧಿಸೂಚನೆಯಲ್ಲಿ 
ಬೆಂಗಳೂರು ನಗರಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು 
ವರ್ಗಿಕರಣವನ್ನು ನೀಡಲಾಗಿರುತ್ತದೆ. 

ನಾಗರಿಕ ಪೊಲೀಸ್ ಕಾನ್ಸ್‌ಟೇಬಲ್ ( ಪುರುಷ ) - 878 ಹುದ್ದೆಗಳು 
ಹೈದ್ರಬಾದ್ -ಕರ್ನಾಟಕ ಪ್ರದೇಶಕ್ಕೆ ಮೀಸಲಿರಿಸಿದ 
ನಾಗರಿಕ ಪೊಲೀಸ್ ಕಾನ್ಸ್‌ಟೇಬಲ್ ( ಪುರುಷ) - 76 ಹುದ್ದೆಗಳು 
ನಾಗರಿಕ ಪೊಲೀಸ್ ಕಾನ್ಸ್‌ಟೇಬಲ್ ( ಮಹಿಳಾ) - 219 ಹುದ್ದೆಗಳು 
ಹೈದ್ರಬಾದ್ -ಕರ್ನಾಟಕ ಪ್ರದೇಶಕ್ಕೆ ಮೀಸಲಿರಿಸಿದ 
ನಾಗರಿಕ ಪೊಲೀಸ್ ಕಾನ್ಸ್‌ಟೇಬಲ್ (ಮಹಿಳಾ) - 19 ಹುದ್ದೆಗಳು 

ಒಟ್ಟು 

- 1192 ಹುದ್ದೆಗಳು 
ಮೇಲಿನ ಸರ್ಕಾರಿ ಆದೇಶದಲ್ಲಿ ಬೆಂಗಳೂರು ನಗರಕ್ಕೆ 515 ಪೊಲೀಸ್ ಕಾನ್ಸ್‌ಟೇಬಲ್ ( ನಾಗರಿಕ ) ಹುದ್ದೆಗಳನ್ನು 
ಭರ್ತಿ ಮಾಡಲು ಅನುಮತಿಸಿರುವುದರಿಂದ, ಸದರಿ ಹುದ್ದೆಗಳಿಗೆ ಪೊಲೀಸ್ ಆಯುಕ್ತರು , ಬೆಂಗಳೂರು ನಗರ , ಬೆಂಗಳೂರು 
ರವರು ವರ್ಗಿಕರಣವನ್ನು ಸಲ್ಲಿಸಿರುತ್ತಾರೆ. ಸದರಿ 515 ಹುದ್ದೆಗಳನ್ನು 2016 - 17ನೇ ಸಾಲಿನಲ್ಲಿ ಭರ್ತಿ ಮಾಡುವಂತೆ 
ಸರ್ಕಾರ ಮತ್ತು ಪ್ರಧಾನ ಕಛೇರಿಯ ಪತ್ರ ದಿನಾಂಕ: 11 .11.2016 ರಲ್ಲಿ ಮಂಜೂರಾತಿ ನೀಡಿರುವುದರಿಂದ ಆಡಳಿತಾತ್ಮಕ 


ಕಾರಣಗಳಿಂದ ಸದರಿ 515 ಹುದ್ದೆಗಳನ್ನು ಪ್ರಸಕ್ತ ಅಧಿಸೂಚಿಸಲಾದ 1192 ಹುದ್ದೆಗಳ ಜೊತೆಗೆ ಸೇರಿಸಿ ನೇಮಕಾತಿ 
ಪ್ರಕ್ರಿಯೆಯನ್ನು ಕೈಗೊಳ್ಳಲು ತೀರ್ಮಾನಿಸಲಾಗಿರುತ್ತದೆ. ಮೇಲೆ ನಮೂದಿಸಿರುವ 1192 ಹುದ್ದೆಗಳ ಬದಲಾಗಿ ಈ 
ಕೆಳಕಂಡಂತೆ ನಮೂದಿಸಲಾಗಿರುವ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. 

ನಾಗರಿಕ ಪೊಲೀಸ್ ಕಾನ್ಸ್‌ಟೇಬಲ್ ( ಪುರುಷ) - 1257 ಹುದ್ದೆಗಳು 
ಹೈದ್ರಬಾದ್- ಕರ್ನಾಟಕ ಪ್ರದೇಶಕ್ಕೆ ಮೀಸಲಿರಿಸಿದ 
ನಾಗರಿಕ ಪೊಲೀಸ್ ಕಾನ್ಸ್‌ಟೇಬಲ್ ( ಪುರುಷ) - 109 ಹುದ್ದೆಗಳು 
ನಾಗರಿಕ ಪೊಲೀಸ್ ಕಾನ್ಸ್‌ಟೇಬಲ್ (ಮಹಿಳಾ) - 314 ಹುದ್ದೆಗಳು 
ಹೈದ್ರಬಾದ್ -ಕರ್ನಾಟಕ ಪ್ರದೇಶಕ್ಕೆ ಮೀಸಲಿರಿಸಿದ 
ನಾಗರಿಕ ಪೊಲೀಸ್ ಕಾನ್ಸ್‌ಟೇಬಲ್ ( ಮಹಿಳಾ) - 27 ಹುದ್ದೆಗಳು 

ಒಟ್ಟು - - 1707 ಹುದ್ದೆಗಳು 


ಸಹಿ / 
ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, 
ನೇಮಕಾತಿ & ತರಬೇತಿ ಹಾಗೂ ಸಮನ್ವಯಾಧಿಕಾರಿ , 
ಪೊಲೀಸ್ ಕಾನ್ಸ್‌ಟೇಬಲ್ ನಾಗರಿಕ ನೇಮಕಾತಿ, 
ಕಾರ್ಲಟನ್ ಭವನ, ಅರಮನೆ ರಸ್ತೆ , 

ಬೆಂಗಳೂರು - 560 001. 


ಅಭ್ಯರ್ಥಿ 


ಮೇಲೆ ನಮೂದಿಸುವ ಖಾಲಿ ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ. ಖಾಲಿ ಹುದ್ದೆಗಳ ಸಂಖ್ಯೆ 
ತಾತ್ಕಾಲಿಕವಾಗಿದ್ದು , ಅವಶ್ಯಕತೆ ಹಾಗೂ ಸಂದರ್ಭಕ್ಕೆ ಅನುಗಣವಾಗಿ ಬದಲಾವಣೆಗೊಳಪಟ್ಟಿರುತ್ತದೆ. 
ಎ) ಬೆಂಗಳೂರು ನಗರದಲ್ಲಿ ಖಾಲಿ ಇರುವ ನಾಗರಿಕ ಪೊಲೀಸ್ ಕಾನ್ಸ್‌ಟೇಬಲ್ ( ಪುರುಷ) 1257 ಖಾಲಿ ಹುದ್ದೆಗಳ 
ವರ್ಗಿಕರಣ ಈ ಕೆಳಗಿನಂತಿದೆ. 
ಒಟ್ಟು 

ಯೋಜನೆಗಳಿಂದ | 
ಮಾಜಿ 

ಕನ್ನಡ 
ವರ್ಗ ಹುದ್ದೆಗಳ ಗ್ರಾಮೀಣಾ 

ಇತರರು 
ಸೈನಿಕರು 

ನಿರಾಶ್ರಿತಗೊಂಡ | 
ಸಂಖ್ಯೆ 

ಮಾಧ್ಯಮ 
ಸಾಮಾನ್ಯ ವರ್ಗ | 629 158 

- 32 

344 
ಪರಿಶಿಷ್ಟ ಜಾತಿ | 188 | 

104 
ಪರಿಶಿಷ್ಟ ಪಂಗಡ 38 

ಪ್ರವರ್ಗ -1 | 50 | 12 | 5 | 3 | 
ಪ್ರವರ್ಗ - 2ಎ 188 | 47 | 19 | 9 | 

104 
ಪ್ರವರ್ಗ -2ಬಿ | _ 51 _ 12 _ 5 | 3 | 
ಪ್ರವರ್ಗ - 3ಎ 

_ 50 
ಪ್ರವರ್ಗ - 3ಬಿ | 63 16 | 6 
- ಒಟ್ಟು 1257 | 313 | 126 64 | 62 | 692 


21 


28 


29 


28 


34 


ಕನ್ನಡ 
ಮಾಧ್ಯಮ 


| 


17 


ಬಿ) ಬೆಂಗಳೂರು ನಗರದಲ್ಲಿ ಖಾಲಿ ಇರುವ ಹೈದ್ರಬಾದ್ - ಕರ್ನಾಟಕ ಪ್ರದೇಶಕ್ಕೆ ಮೀಸಲಿರಿಸಿದ 109 ನಾಗರಿಕ ಪೊಲೀಸ್ 
ಕಾನ್ಸ್‌ಟೇಬಲ್ ( ಪುರುಷ) ಖಾಲಿ ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ. 
ಒಟ್ಟು 

ಯೋಜನೆಗಳಿಂದ 

ಮಾಜಿ 
ವರ್ಗ ಹುದ್ದೆಗಳ ಗ್ರಾಮೀಣಾ 

ನಿರಾಶ್ರಿತಗೊಂಡ | 

ಇತರರು 
ಸೈನಿಕರು 
ಸಂಖ್ಯೆ 

ಅಭ್ಯರ್ಥಿ 
ಸಾಮಾನ್ಯ ವರ್ಗ | 
ಪರಿಶಿಷ್ಟ ಜಾತಿ | | 5 | 0 

1 . 
ಪರಿಶಿಷ್ಟ ಪಂಗಡ | 3 | 1 0 
ಪ್ರವರ್ಗ -1 | 5 | 2 | 0 || 0 
ಪ್ರವರ್ಗ - 2ಎ | 18 | 4 | 1 | | 
ಪ್ರವರ್ಗ - 2ಬಿ | 2 | 2 | 0 

0 
ಪ್ರವರ್ಗ - 3ಎ 
ಪ್ರವರ್ಗ -3ಬಿ 
ಒಟ್ಟು 109 | 31 

5 | 

5 61 
ಸಿ) ಬೆಂಗಳೂರು ನಗರದಲ್ಲಿ ಖಾಲಿ ಇರುವ ನಾಗರಿಕ ಪೊಲೀಸ್ ಕಾನ್ಸ್‌ಟೇಬಲ್ ( ಮಹಿಳಾ) 314 ಖಾಲಿ ಹುದ್ದೆಗಳ 

ವರ್ಗಿಕರಣ ಈ ಕೆಳಗಿನಂತಿದೆ. 


ಮಾಜಿ 


ಗ್ರಾಮೀಣಾ 


ಯೋಜನೆಗಳಿಂದ 
ನಿರಾಶ್ರಿತಗೊಂಡ | 
ಅಭ್ಯರ್ಥಿ 


ಕನ್ನಡ 
ಮಾಧ್ಯಮ 


ಇತರರು 


ಸೈನಿಕರು 


ಒಟ್ಟು 
ವರ್ಗ | ಹುದ್ದೆಗಳ 

ಸಂಖ್ಯೆ 
ಸಾಮಾನ್ಯ ವರ್ಗ | 157 

ಪರಿಶಿಷ್ಟ ಜಾತಿ | 47 
ಪರಿಶಿಷ್ಟ ಪಂಗಡ 


8 . 


ಪ್ರವರ್ಗ - 1 


12 


ಪ್ರವರ್ಗ - 2ಎ 


47. 


ಪ್ರವರ್ಗ - 2ಬಿ 


13 


ಪ್ರವರ್ಗ - 3ಎ 


13 


16 . 


ಪ್ರವರ್ಗ - 3ಬಿ 
ಒಟ್ಟು 


6 
- 80 


21 
| 1 | 0 | 
| 30 | 


| 


314 


ಮಾಜಿ 


ಡಿ) ಬೆಂಗಳೂರು ನಗರದಲ್ಲಿ ಖಾಲಿ ಇರುವ ಹೈದ್ರಬಾದ್ - ಕರ್ನಾಟಕ ಪ್ರದೇಶಕ್ಕೆ ಮೀಸಲಿರಿಸಿದ 27 ನಾಗರಿಕ ಪೊಲೀಸ್ 
ಕಾನ್ಸ್‌ಟೇಬಲ್ (ಮಹಿಳಾ) ಖಾಲಿ ಹುದ್ದೆಗಳ ವರ್ಗಿಕರಣ ಈ ಕೆಳಗಿನಂತಿದೆ. 
ಒಟ್ಟು 

ಯೋಜನೆಗಳಿಂದ 
ವರ್ಗ ಹುದ್ದೆಗಳ 

ಕನ್ನಡ 
ಗ್ರಾಮೀಣಾ ನಿರಾಶ್ರಿತಗೊಂಡ | 

ಇತರರು 
ಸೈನಿಕರು 

ಮಾಧ್ಯಮ 
ಸಂಖ್ಯೆ 

ಅಭ್ಯರ್ಥಿ 
ಸಾಮಾನ್ಯ ವರ್ಗ | 13 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಪಂಗಡ 

1 
ಪ್ರವರ್ಗ - 1 
ಪ್ರವರ್ಗ - 2ಎ 
ಪ್ರವರ್ಗ - 2ಬಿ 
ಪ್ರವರ್ಗ - 3ಎ 2 
ಪ್ರವರ್ಗ -3ಬಿ 
ಒಟ್ಟು | 27 | 7 | 1 0 | 2 | 17 

ಟಿಪ್ಪಣಿ: ಮಾಜಿ ಸೈನಿಕರು, ಗ್ರಾಮೀಣ, ಕನ್ನಡ ಮಾಧ್ಯಮ ಮತ್ತು ಯೋಜನೆಗಳಿಂದ ನಿರಾಶ್ರಿತಗೊಂಡ 
ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಅಂತಹ ಖಾಲಿ ಹುದ್ದೆಗಳನ್ನು ಮೇಲೆ ನಮೂದಿಸಿರುವ ಪ್ರವರ್ಗದ ಇತರರು 
ಅಭ್ಯರ್ಥಿಗಳಿಂದ ತುಂಬಲಾಗುವುದು. 


ಸಹಿ / 
ಪೊಲೀಸ್ ಆಯುಕ್ತರು , 
ಬೆಂಗಳೂರು ನಗರ , ಬೆಂಗಳೂರು. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. (ಪಿ7) ಪ್ರತಿಗಳು : 


